ಪಂಪನದು ಸಾಕಷ್ಟು ಶ್ರೀಮಂತವೂ ವಿದ್ವತ್ತಿನಿಂದ ಕೂಡಿದ್ದುದೂ ಆದ 
ಕೌಟುಂಬಿಕ ಹಿನ್ನೆಲೆ. ಅವನ ಪೂರ್ವಿಕರು ಇದ್ದದ್ದು ವೆಂಗಿಮಂಡಲವೆಂಬ ಪ್ರಾಂತದ 
ವೆಂಗಿಪಟು ಎಂಬ ಊರಲ್ಲಿ. ವೆಂಗಿಮಂಡಲವೆಂದರೆ ಆಗ ಕೃಷ್ಣೆ-ಗೋದೆಯರ ನಡುವೆ 
ಬಂಗಾಳ ಸಮುದ್ರದವರೆಗೂ ಹಬ್ಬಿದ್ದ ನಾಡು. ಆ ಊರಲ್ಲಿ ಹಿರಿಯ ವಿದ್ವಾಂಸನೂ 
ಅನೇಕ ಯಜ್ಞಯಾಗಾದಿಗಳನ್ನು ಮಾಡಿದವನೂ ಆದ ಮಾಧವ ಸೋಮಯಾಜಿ 
ಎಂಬ ಬ್ರಾಹ್ಮಣ ಇದ್ದ; ಅವನ ಮಗ ಅಭಿಮಾನ ಚಂದ್ರ. ಅವನಿಗೆ ವೇಮುಲವಾಡ 
(ಈಗಿನ ತೆಲಂಗಾಣ ರಾಜ್ಯದ ಕರೀಂನಗರ ಜಿಲ್ಲೆಯಲ್ಲಿದೆ) ಚಾಲುಕ್ಯ ರಾಜರ ಆಶ್ರಯ 
ದೊರೆಯಿತು. ಆದ್ದರಿಂದ ಅವನು ನಿಡುಂಗೊಂಡೆಯೆಂಬ ಗ್ರಾಮಕ್ಕೆ ಬಂದು ನೆಲಸಿದ. 
ಇವನ ಮಗ ವೇದವೇದಾಂಗಗಳಲ್ಲಿ ಮಹಾಪಂಡಿತನಾಗಿದ್ದ ಕೊಮರಯ್ಯ; ಇವನ 
ಮಗ ಭೀಮಪಯ್ಯ. ಭೀಮಪಯ್ಯನಿಗೆ ಬೆಳ್ವೊಲ ನಾಡಿನ ಅಣ್ಣಿಗೇರಿ (ಧಾರವಾಡ ಜಿಲ್ಲೆ) 
ಎಂಬ ಊರಿನ ಸಿಂಘಜೋಯಿಸನ ಮೊಮ್ಮಗಳಾದ ಅಬ್ಬಣಬ್ಬೆಯೊಡನೆ 
ಮದುವೆಯಾಯಿತು. ಇವನ ಇಬ್ಬರು ಮಕ್ಕಳು ಪಂಪ ಮತ್ತು ಜಿನವಲ್ಲಭರು. ಪಂಪನ 
ತಂದೆಯ ಕಡೆಯ ಹಿರಿಯರು ಕನ್ನಡ ನಾಡಿನಿಂದ ತೆಲುಗುನಾಡಿಗೆ ಹೋಗಿದ್ದಿರಬೇಕು; 
ಪಂಪಭಾರತದಲ್ಲಿನ ಬನವಾಸಿಯ ವರ್ಣನೆಯ ಹಿನ್ನೆಲೆಯನ್ನು ನೋಡಿದರೆ ಅದೇ 
ಪ್ರಾಯಶಃ ಅವರ ಹಿರಿಯರ ಮೂಲ ನೆಲೆಯಾಗಿದ್ದಿರಬಹುದಾದ ಸಾಧ್ಯತೆಯನ್ನು 
ತೋರಿಸುತ್ತದೆ. ಹೀಗೆ ಪಂಪ ಮೂಲ ಕನ್ನಡನಾಡಿನವನೇ; ಕೆಲಕಾಲ ಅವನು 
ವೇಮುಲವಾಡದಲ್ಲಿದ್ದಿರಬಹುದು. ಕುರ್ಕ್ಯಾಲ ಶಾಸನ ಇದನ್ನು ಸ್ಪಷ್ಟಪಡಿಸುತ್ತದೆ. 
ಹಾಗೆಂದ ಮಾತ್ರಕ್ಕೆ ಅವನ ಮನೆಮಾತು ತೆಲುಗಾಗಿದ್ದಿರಬಹುದು ಎಂದು 
ಊಹಿಸಬೇಕಾದ್ದಿಲ್ಲ. ಇದಕ್ಕೆ ಎರಡು ಕಾರಣಗಳು: ಒಂದು, ಅವನ ತಾಯ್ತಂದೆಯರ 
ಹಿರಿಯರ ಮೂಲನೆಲೆ ಕನ್ನಡನಾಡು; ಎರಡನೆಯದು, ಕುರ್ಕ್ಯಾಲದಲ್ಲಿರುವ 
ಜಿನವಲ್ಲಭನ ಶಾಸನವೇ ಆಗ ಆ ಪ್ರಾಂತವೂ ಕನ್ನಡಮಯವಾಗಿದ್ದಿರಬಹುದಾದುದನ್ನು 
ಸೂಚಿಸುತ್ತದೆ. ಅವನ ತಾಯಿನುಡಿ ತೆಲುಗಾಗಿದ್ದರೆ ಅವನು ತೆಲುಗಿನಲ್ಲಿಯೇ 
ಕಾವ್ಯರಚನೆ ಮಾಡುತ್ತಿದ್ದ; ಆಗ ಅವನು ತೆಲುಗಿನ ಆದಿಕವಿ ಎನಿಸಿಕೊಳ್ಳುತ್ತಿದ್ದ. ಆದರೆ 
ಇವನ ಪಂಪಭಾರತವನ್ನು ಅನುಸರಿಸಿದ ನನ್ನಯಭಟ್ಟ ಈಗ ತೆಲುಗಿನ ಆದಿಕವಿ. 


ಪಂಪನ ಕಾಲದ ಬಗ್ಗೆ ಯಾವ ಗೊಂದಲವೂ ಇಲ್ಲ. ಅವನು ಕ್ರಿಸ್ತಶಕ ಹತ್ತನೆಯ 
ಶತಮಾನದ ಮೊದಲಲ್ಲೇ ಹುಟ್ಟಿದವನು. ತನ್ನ ಆದಿಪುರಾಣದ ರಚನಾಕಾಲವನ್ನು 
ಅವನೇ ಶಕವರ್ಷ ೮೬೩ ನೇ ಪ್ಲವ ಸಂವತ್ಸರದ ಕಾರ್ತಿಕ ಶುದ್ಧ ಪಂಚಮಿ 
ಭಾನುವಾರವೆಂದು ವಿವರವಾಗಿ ಹೇಳಿಕೊಂಡಿದ್ದಾನೆ. ಅಂದರೆ ಈ ಕಾವ್ಯರಚನೆಯ 
ಕಾಲ ಕ್ರಿಶ ೯೪೨. ತಾನು ದುಂದುಭಿ ಸಂವತ್ಸರದಲ್ಲಿ ಹುಟ್ಟಿದೆನೆಂದು 
ಹೇಳಿಕೊಂಡಿರುವುದರಿಂದ ಇದರ ರಚನಾಕಾಲದ ಹಿಂದಿನ ದುಂದುಭಿ ಸಂವತ್ಸರವು 


ಕ್ರಿಶ ೯೦೨-೦೩ ರಲ್ಲಿ. ಪಂಪ ತನ್ನ ಮೊದಲ ಕಾವ್ಯ ಆದಿಪುರಾಣವನ್ನು ರಚಿಸುವ 
ಹಿಂದೆಯೇ ಯಾವ ಕಾವ್ಯವನ್ನೂ ಪ್ರಾಯಶಃ ಬರೆದಿರಲಿಲ್ಲ; ಬರೆದಿದ್ದರೆ ಅವನೇ 
ಹೇಳಿಕೊಳ್ಳುತ್ತಿದ್ದ, ಅಥವಾ ಮುಂದಿನ ಕವಿಗಳಾದರೂ ಆ ಕುರಿತು ಉಲ್ಲೇಖಿಸುತ್ತಿದ್ದರೂ. 
ಆದಿಪುರಾಣದಂತಹ ಬೃಹತ್ತು-ಮಹತ್ತುಗಳ ಕಾವ್ಯರಚನೆಗೆ ಒಮ್ಮೆಲೇ ಪಂಪ 
ಕೈಹಾಕಿದನೇ; ಆ ಕಾಲದ ಬರವಣಿಗೆಯ ರೀತಿಯೇ ಹಾಗಿತ್ತೇ ಅಥವಾ ಅದಕ್ಕೂ 
ಮೊದಲು ಅಲ್ಲೊಂದು ಇಲ್ಲೊಂದು ಏನನ್ನಾದರೂ ಬರೆದು ಕೈಪಳಗಿಸಿಕೊಂಡಿದ್ದನೇ. 
ಮುಂದಿನ ಅನೇಕ ಪ್ರಸಿದ್ಧ ಕವಿಗಳು ಮಾಡಿದಂತೆ ಪಂಪ ಯಾವುದೇ ಶಾಸನವನ್ನೂ 
ರಚಿಸಿರಲಿಕ್ಕಿಲ್ಲ. ತನ್ನ ಕಾವ್ಯಕ್ಕೆ ಜಿನಸೇನರ'ಪೂರ್ವಪುರಾಣ'ದ ಹಿನ್ನೆಲೆಯಿದ್ದುದರಿಂದ 
ಅವನು ಪ್ರತಿಯೊಂದಕ್ಕೂ ತಡಕಾಡಬೇಕಾಗಿರಲಿಲ್ಲ: ಕಥಾ ಚೌಕಟ್ಟು, ಪಂಚಕಲ್ಯಾಣಗಳ 
ನಿರೂಪಣೆ, ಆದಿದೇವನ ಬದುಕಿನ ವಿವರಗಳೆಲ್ಲ 'ಪೂರ್ವಪುರಾಣ'ದಲ್ಲಿಯೇ 
ಕೈಗೆಟಕುವಂತಿದ್ದುವಲ್ಲ. ಹಾಗಾಗಿ ನಡುನಡುವೆ ತನ್ನ ನಲವತ್ತು ವರ್ಷಗಳ ಬದುಕಿನ 
ಅನುಭವ-ಕಾಣ್ಕೆಗಳನ್ನು ವಿವರಗಳ ರೂಪದಲ್ಲಿ ಸೇರಿಸಿರಬಹುದು. ಯಾಕಂದರೆ ಅವನ 
ಐಹಿಕ ಕಾಣ್ಕೆಗಳು ಅನೇಕ ಕಡೆ ಸ್ಪಷ್ಟವಾಗಿ ಇಣುಕುಹಾಕಿರುವುದನ್ನು'ಆದಿಪುರಾಣ'ದಲ್ಲಿ 
ಕಾಣಬಹುದು. 


ಪಂಪ ಈ ಕಾವ್ಯವನ್ನು ಮೊದಲು ಬರೆದ, ಪ್ರಾಯಶಃ ಆಗ ಅವನು 
ಅರಿಕೇಸರಿಯ ಆಶ್ರಯವನ್ನಿನ್ನೂ ಪಡೆದಿರಲಿಲ್ಲ. (ಕೆಲವು ವಿದ್ವಾಂಸರು ಆದಿಪುರಾಣದ 
ರಚನಾಕಾಲದ ಹೊತ್ತಿಗಾಗಲೇ ಪಂಪ ಅರಿಕೇಸರಿಯನ್ನು ಆಶ್ರಯಿಸಿದ್ದನೆಂದು 
ಹೇಳುತ್ತಾರೆ)'ಆದಿಪುರಾಣ' ಬರೆದ ಪಂಪನ ಹೆಸರು ಕಿವಿಗೆ ಬಿದ್ದ ಮೇಲೆ ಅರಿಕೇಸರಿ 
ಅವನಿಗೆ ವಿಕ್ರಮಾರ್ಜುನ ವಿಜಯ' ಬರೆಯಲು  ಕೇಳಿಕೊಂಡಿರಬೇಕು.'ಕೀರ್ತಿ 
ಜಗದೊಳ್‌ ನಿಲೆ ಪೇಟೆಸಿದಂ ಜಗಕ್ಕೆ ನಚ್ಚಿನ ಕವಿತಾಗುಣಾರ್ಣವನಿನೀ ಕೃತಿಬಂಧಮಂ 
ಗುಣಾರ್ಣಂ' (ಪಂಪಭಾ, ೧೪. ೫೪). ಅಂದರೆ ಪಂಪಭಾರತ ರಚನೆಗೆ 
ಅರಿಕೇಸರಿಯೇ ಪ್ರೇರಕನಾದನೆನ್ನಬೇಕು. ಆ ಕಾವ್ಯವನ್ನು ಈಗಿನಂತೆ ಬರೆಯಲು 
ಪಂಪನಿಗೆ ಅವನ ಔದಾರ್ಯದ ಕೊಡುಗೆಗಳೂ ಗೆಳೆತನವೂ ನಚ್ಚಿಕೆಯೂ 
ಕಾರಣವಾಗಿದ್ದಿರಬೇಕು. ಮೊದಲ ಕಾವ್ಯದಲ್ಲಿಯೇ ಆದಿಪುರಾಣದಂತಹ ಧಾರ್ಮಿಕ 
ಕಾವ್ಯರಚನೆಯ ಮನೋಧರ್ಮವಿದ್ದಿರಬೇಕಾದರೆ, ಅವನು ಆನಂತರ ಲೌಕಿಕ ಕಾವ್ಯ 
ಬರೆಯಲು ಪ್ರೇರಣೆ ಲೌಕಿಕ ಸವಲತ್ತುಗಳಿಂದಲೇ ಉಂಟಾಗಿರಬೇಕು. 'ನೆಗಟಕವೆತ್ತ 
ಸತ್ಯವಿಗಳ ಷೋಡಶಾವನಿಪರೋಳಿಯೊಳಂ೦ಂ ಕವಿತಾ ಗುಣಾರ್ಣವಂ 
ಕವಿತೆಯೊಳಗ್ಗಳಂ ಗುಣದೌೊಳಗ್ಗಳಮೆಲ್ಲಿಯಮೀ ಗುಣಾರ್ಣವಂ' - ತಾನು ಕವಿಗಳ 
ಹೆಸರುಮಾತ್ರದವನಲ್ಲ, ಅರಿಕೇಸರಿ ನರಾಧಿಪ ಎಂಬ ಹೆಸರು ಮಾತ್ರ ಪಡೆದವನಲ್ಲ; 
ತಾನು 'ಕವಿತಾಗುಣಾರ್ಣವ' ಈತ 'ಗುಣಾರ್ಣವ'. ಅಂದರೆ ರಾಜಾಶ್ರಯಕ್ಕೆ ಬರುವ 
ಮುಂಚೆ ತನ್ನನ್ನು ಬಣ್ಣಿಸಿಕೊ೦ಡಿದ್ದಂತೆಯೇ ತನ್ನ ಆಶ್ರಯದಾತನನ್ನೂ ಪಂಪ ಕರೆದ. 
ಅಂದರೆ ಅರಿಕೇಸರಿಯ ಈ ವಿಶೇಷಣ ಕವಿ ಇತ್ತುದು; ಅದೂ ತನ್ನದರಂತೆಯೇ 
ಇರುವಂಥದು. ಎಂದರೆ ತನ್ನ ಗುಣಕ್ಕನುಗುಣನಾದವನು ಅರಿಕೇಸರಿ ಎಂಬ 
ಭಾವವಿಲ್ಲಿದೆ. 


ಪಂಪನು ಆದಿಪುರಾಣವನ್ನು ಬರೆಯುವ ಕಾಲದ ಮನೋಭಾವ ಬೇರೆ; 
ಎಕ್ರಮಾರ್ಜುನವಿಜಯವನ್ನು ಬರೆಯುವಾಗಿನ ಮನಃಸ್ಥಿತಿ ಬೇರೆ ಇದ್ದಂತೆ ಕಾಣುತ್ತದೆ. 
ಏರುಜವನ್ನವದ ಒಂದೇ ಪೀಳಿಗೆಯ ಆನಂತರದ ನವಜೈನನಿಗೆ ಆ ಧರ್ಮದ ಬಗ್ಗೆ 
ಅಸೀಮ ಶ್ರದ್ಧೆ-ಭಕ್ತಿಗಳಿದ್ದಿರಬೇಕು. ಅದಕ್ಕಾಗಿಯೇ ಹೊಸ ಹುರುಪಿನಿಂದ ತನ್ನ 
ಧರ್ಮದ ತಾತ್ವಿಕ ಮತ್ತು ಆಚರಣಾತ್ಮಕ ವಿವರಗಳನ್ನೆಲ್ಲ ಅಭ್ಯಾಸ ಮಾಡಿ. ಜಿನಸೇನನ 
ಪುರಾಣದ ಹಿನ್ನೆಯಲ್ಲಿ ಆದಿಜಿನನ ಬಗ್ಗೆ ಬರೆಯಲು ಹೊರಟಾಗ, ಅವನದು ಸಹಜ 
ವಿಪ್ರತಿಭೆಯಾದುದರಿಂದ ಪುರಾಣವು ತನ್ನ ಮೈಯೊಳಗೆ ಕಾವ್ಯವನ್ನೂ 
ತುಂಬಿಕೊಂಡಿತು. ಅವನ ಹೊರಗಿನ ವಿವರವೆಲ್ಲ ಧಾರ್ಮಿಕವೇ, ಸಾಂಪ್ರದಾಯಿಕವೇ, 
ಆದರೆ ಹಲವಾರು ಕಡೆಗಳಲ್ಲಿ ವಾಸ್ತವಿಕವೂ ಮಾನವಸಹಜವೂ ಆದ ನೆಲೆಗಳಲ್ಲಿ 
ಅನುಭವಗಳನ್ನು ಎರಕಹೊಯ್ದು ಅದು ಒಮ್ಮೆಗೇ ಕಾವ್ಯಾಸಕ್ತರ ಮತ್ತು ಧಾರ್ಮಿಕ 
ಮನೋಭಾವದವರ ಮನಸ್ಸನ್ನು ಸೆರೆಹಿಡಿಯಲು ಸಹಾಯಕವಾಯಿತು. ಅಂದರೆ 
ಆದಿಪುರಾಣ ವಿಸ್ತಾರವಾದ ಓದಿನಿಂದ ಒದಗಿದ ವಿವರಗಳಿಂದ ಕೂಡಿದುದು. ಮುಂದೆ 
ವಿಕ್ರಮಾರ್ಜುನ ವಿಜಯ ಬರೆಯುವ ಹೊತ್ತಿಗೆ ಪಂಪನ ಮನಃಸ್ಥಿತಿ 
ಬೇರೆಯಾಗಿದ್ದಿರಬಹುದು. ಏರುಜವ್ಪನದ ಹುರುಪು, ನೊರೆ ಅಡಗಿ ದವ ಉಳಿದ 
ಹಾಗೆ, ವಾಸ ಸವಪುಜ್ಞೆ ಅವನನ್ನು ಆವರಿಸಿತು; ಪ್ರಾಯಃ ಇಮ್ಮಡಿಯ ವಾಸ್ತವತೆ: ಒ೦ದು, 
ಬದುಕು ಇರುವುದು ಇಚ್ಛೆಯ ಅನುಭವವನ್ನು ಪಡೆಯುವುದಕ್ಕಾಗಿ ಎಂಬ ಅರಿವು, 
ಎರಡು ಸಮಕಾಲೀನ ಸಾಮಾಜಿಕ ಇರುವಳು. ಹೀಗಾಗಿ ಅವನ ಮನಸ್ಸು 
ಸಂಪ್ರದಾಯವನ್ನು ಬಿಡದೆ ಪ್ರಾತಿಭ ಪಾತಳಯಲ್ಲಿ ವಾಸ್ತವತೆಗೆ ಹೆಚ್ಚು 
ಮನ್ನಣೆಯೀಯುವ ಹಾಗಾಯಿತು. ಅಂದರೆ ಒಟ್ಟಿಗೇ ಆದರ್ಶ- ವಾಸ್ತವಗಳು, ಇಹ- 
ಪರಗಳು, ಜೋಗ-ವಿರಾಗಗಳು, ಔದಾರ್ಯ- ಕೊಳಕುತನ. ತನ್ನ- -ಎಲ್ಲರ ಎಂಬಂತಹ 
ಭಾವನೆಗಳು ಅವನ ಪ್ರಜ್ಞೆಯ ಎರಡು ಪಾತಳಿಗಳಲ್ಲಿ ಕೆಲಸ ಮಾಡಿದೆ. 
ಆದಿಪುರಾನದಲ್ಲಿ ಆದಿದೇವನ ವೈಯಕ್ತಿಕ ಭೋಗ- ವೈರಾಗ್ಯಗಳು ಮಾತ್ರವಲ್ಲ, ಪಂಪನ 
ವೈಯಕ್ತಿಕ ಭೋಗೇಜ್ಛೆ ಮತ್ತು ಕಾಣದುದನ್ನು ಕಾಜ ತವಕ ಎರಡೂ ಸೇರಿಕೊಂಡಿವೆ; 
ವಿಕ್ರಮಾರ್ಜುನ ವಿಜಯದಲ್ಲಿ ಆದರ್ಶಕ್ಕಿಂತ ವಾಸ್ತವ ಅವನನ್ನು ಹೆಚ್ಚು ಮುಟ್ಟದೆ. 
ಹಾಗಾಗಿಯೇ'ವ್ಯಾಸಮುನಿಂದ್ರ ರುಂದ್ರ "ವಚನಾಮೃತ ವಾರ್ಧಿ'ಯನ್ನು "ಅಂಗೈಯಲ್ಲಿ 
ತೆಗೆದುಕೊಂಡಿದ್ದರೂ ನಮ್ಮ ನಡುವಣ ಬದುಕಿನ ಸ್ವರೂಪ ಅವನನ್ನು ಕಾಡಿದೆ; ಅದೂ 
ಎರಡು ಬಗೆಯಲ್ಲಿ: ಒಂದು, ತನ್ನದರ ಬಗ್ಗೆ ಹೆಮ್ಮೆ ಆದರೂ ಕೆಳಗಿನವರ ಬಗ್ಗೆ 
ಅನುಕಂಪ, ಮತ್ತೊಂದು ವೈಭವದ ಆಕರ್ಷಣೆ ಜೊತೆಗೆ ಅದರ ಹಿಂದಿರುವ ಕ್ರೌರ್ಯ. 
ಆದಿಪುರಾಣದಲ್ಲಿ ದ್ವಂದ್ವ ಕಡಿಮೆ; ಯಾಕಂದರೆ ಒಂದೆಡೆ ಅದು ಆದಿದೇವನ ವ್ಯಕ್ತಿತ್ವ 
ಮಾಗಿದ ಕಥನ; ಮತ್ತೊಂದೆಡೆ ತನ್ನ ಹೆಮ್ಮೆಯ ಧರ್ಮದ ಬಗೆಗಿನ ಗತ್ತು ಆದರೆ 
ವಿಕ್ರಮಾರ್ಜುನ ವಿಜಯದಲ್ಲಿ ಹೊರಗಿನ ಬೆರಗು ಒಳಗಿನ ಅಸಹನೆಯನ್ನು ಸೆರಗಿನಲ್ಲಿ 
ಕಟ್ಟಿಕೊಂಡಿದೆ. ಈ ಕಾರಣದಿಂದಲೇ ಅದು ಅವನು ರಾಜಾಸ್ಥಾನವನ್ನು ಸೇರಿದ ಮೇಲೆ 
ರಚಿತವಾಗಿರಬಹುದು. ಯಾಕೆಂದರೆ, ರಾಜನ ಬಗೆಗಿನ ವ್ಯಾಪಕ ಭಕ್ತಿ ಜಾಗೃತ 
ನೆಲೆಯಲ್ಲಿ ಪಂಪನನ್ನು ಆವರಿಸಿದ್ದರೂ, ಒಳಗಿನ ಮಾನವಿಯ ಪಾತಳಿಯ ನಟಿಸುವ 
ಅವನಲ್ಲಿ ಸಾತ್ವಿಕ ಕ್ರೋಧವನ್ನೂ ಉಂಟುಮಾಡುವಂತಾಗುತ್ತದೆ. 


ಪಂಪನು ತೀರ್ಥಂಕರ ಪುರಾಣದ ಧಾರ್ಮಿಕ ಕಟ್ಟುಪಾಡುಗಳನ್ನು ಎಲ್ಲಿಯೂ 
ಮೀರಿಲ್ಲ; ಬಹುತೇಕ ಅವುಗಳನ್ನು ಪೂರ್ವಪುರಾಣದ ನೆರಳಿನಲ್ಲಿಯೇ ನಿರ್ವಹಿಸಿದ್ದಾನೆ; 
ಅಲ್ಲಿ ಸ್ವಾತಂತ್ರ್ಯಕ್ಕೆ ಅವಕಾಶವಿಲ್ಲ. ಆದರೆ ಹಲವಾರು ಸಂದರ್ಭಗಳಲ್ಲಿ ಸ್ವಂತಿಕೆಯನ್ನು 
ತೋರುತ್ತಾನೆ. ವಿವರಗಳಲ್ಲಿ, ಭರತನ ಅಂತಃಪುರಸ್ತೀಯರ ವನವಿಹಾರ ಸಂದರ್ಭದಲ್ಲಿ. 
ಶ್ರೀಮತಿ- ವಜಜಂಘರ ಸಾವಿನ ಸಂದರ್ಭದಲ್ಲಿ, ಸೂಳೆಗೇರಿ ವರ್ಣನೆಯಲ್ಲಿ, ಭರತ- 
ಬಾಹುಬಲಿ ಯುದ್ಧದ ನಿರ್ವಹಣೆಯ ಹಲವಾರು ವಿವರಗಳು ಮುಂತಾದುವಲ್ಲಿ ಇದಕ್ಕೆ 
ನಿದರ್ಶನಗಳನ್ನು ಕಾಣಹುದು. ಎಲ್ಲಿ ಸ್ವಂತಿಕೆಯಿದೆಯೋ ಅದೇ ಆ ಕವಿಯ ಕಾವ್ಯ; 
ಉಳಿದದ್ದೆಲ್ಲ ಮೂಲಕವಿಯದು. ಆದರೆ ಇವುಗಳ ಮೂಲಕವಾಗಿ ಈ ಕವಿ ಪುರಾಣದ 
ಒಟ್ಟು ಧಾರೆಗೆ ಅನುಷಂಗಿಕವಾಗಿಯೆಂಬಂತೆ ಬದುಕಿನ ಬಗೆಗಿನ ತನ್ನ ಒಳಮನಸ್ಸಿನ 
ಅನಿಸಿಕೆಗಳನ್ನು ಪವಣಿಸುತ್ತಾನೆ, ಮೂಲ ಭಂಗಗೊಳ್ಳದಂತೆಯೇ ಒಟ್ಟು ಕಥಾನಕಕ್ಕೆ 
ತನ್ನದೇ ನೋಟವನ್ನು ಕಾಣುವಂತೆ ಮಾಡುತ್ತಾನೆ. ಪ್ರಾಯಶಃ ಇದೇ ಅವನ 
ಸ್ವಂತವಾದದ್ದು. ಎಲ್ಲ ಕಲಾಕೃತಿಗಳ ಸ್ವರೂಪವೂ ಇದೇ ತಾನೇ: ಮೂಲವಸ್ತುಗಳನ್ನು 
ಬಳಸುವ ತನ್ನ ಕ್ರಮದಲ್ಲಿ. ಬೆಲೆ ಬರುವುದು ಈ ಕಿರುಪ್ರಯತ್ನಕ್ಕೆ ತಾನೇ. ಎಷ್ಟೇ ಆಗಲಿ 
ಸಾಹಿತ್ಯ ಕೃತಿಯೊಂದು ಹಳೆಯದನ್ನು ಹೊಸತಾಗಿ ನಿರೂಪಿಸುವ ಬಗೆ ತಾನೇ? ಅಲ್ಲಿ 
ಪಂಪತನವನ್ನು ಕಾಣಬೇಕು, ಹಾಗೆ ಅವನಲ್ಲಿ ಇದನ್ನು ಅವನ ನಂತರದ ಕನ್ನಡ 
ಕವಿಗಳು ಕಂಡಿದ್ದಾರೆ. ಆದ್ದರಿಂದಲೇ 'ಪಸರಿಪ ಕನ್ನಡಕೊಡೆಯನೊರ್ವನೆ ಸತ್ಯವಿ 
ಪಂಪನಾವಗಂ' ಎ೦ಬ ಉದ್ಗಾರ ಹೊಮ್ಮಿದ್ದು. ಒಂದು ವರ್ಗಕ್ಕೆ ಸೇರಿರುವ ಒಂದು 
ಕಥನಕ್ರಮದಲ್ಲಿ ಸ್ವಂತಕ್ಕೂ ಸಮಕಾಲಕ್ಕೂ ಸಲ್ಲುವ ಸುಳುಹುಗಳನ್ನು ನೀಡಬಲ್ಲುದೇ 
ಒಳ್ಳೆಯ ಕಾವ್ಯ ಅಂತಹ ಅಂಶಗಳನ್ನು ಈ ಪ್ರಸ್ತಾವನೆಯ ಮೂರನೆಯ ಒಂದು ಭಾಗ 
ವಿವರಿಸುತ್ತದೆ. 


೨ 


ಪಂಪ ಈಗ್ಗೆ ಸುಮಾರು ಒಂದು ಸಾವಿರದ ಎಪ್ಪತ್ತು ವರ್ಷಗಳಷ್ಟು ಹಿಂದೆ ತನ್ನ 
ಕಾವ್ಯಗಳನ್ನು ಹೇಳಿದ. ಅವನನ್ನು ಎಲ್ಲ ಕಾಲದ ಕವಿಗಳು ಹೊಗಳಿದರು, ಚಂಪೂ 
ಕವಿಗಳಂತೂ ಅವನನ್ನು ಅನುಕರಿಸಲು ಹೆಣಗಿದರು. ಈಗಲೂ ಪಂಪನ ಕಾವ್ಯಗಳ 
ಹಿರಿಮೆಯ ಬಗ್ಗೆ ಆಧುನಿಕ ವಿಮರ್ಶಕರೂ ಮುಕ್ತಕ೦ಠದ ಮಾತುಗಳನ್ನಾಡುತ್ತಿದ್ದಾರೆ. 
ಹೀಗೆ ಪಂಪ ಯಾಕೆ ಎಲ್ಲ ಕಾಲದಲ್ಲಿಯೂ ಮಹತ್ವವನ್ನು ಗಳಿಸಿಕೊಂಡ? ಅಥವಾ, 
ಒಬ್ಬ ಪ್ರಾಚೀನ ಕವಿ ಇವತ್ತಿಗೂ ಮಹತ್ವದವನಾಗಿ ಕಾಣಲು ಏನು ಕಾರಣ? ಎಂದು 
ಆಲೋಚಿಸಬೇಕಾಗಿದೆ. ಪಂಪನನ್ನು ಸಾಮಾನ್ಯವಾಗಿ'ಕನ್ನಡದ ಆದಿಕವಿ" ಎಂದು 
ಕರೆಯುವ ರೂಢಿಯಿದೆ. ಆದರೆ ಅವನು ಕನ್ನಡದಲ್ಲಿ ಬರೆದ ಮೊದಲನೆಯ 
ಕವಿಯೇನಲ್ಲ ಎಂಬುದು ಎಲ್ಲರಿಗೂ ಗೊತ್ತಿರುವ ಅಂಶವೇ. ಅವನಿಗಿಂತ ಮುಂಚೆ 
ಅನೇಕ ಕವಿಗಳ, ಅದೂ ಮಹತ್ತರ ಕೆಲಸ ಮಾಡಿದವರು ಆಗಿಹೋದ, ವಿಷಯ 
ಪಂಪನಿಗಿಂತ ಸುಮಾರು ಒಂದು ಶತಮಾನದ ಹಿಂದೆ ರಚಿತವಾದ “ಕವಿರಾಜ 
ಮಾರ್ಗ' ಸ್ಪಷ್ಟವಾಗಿ ಹೇಳುತ್ತದೆ. ಪಂಪನಿಗೆ ಈಗ'ಆದಿತನ'ವನ್ನು ನೀಡಲು 
ಕಾರಣವೇನು?) 


ಪಂಪನಿಗೆ ಮುಂಚೆಯೇ ಅನೇಕ ಕನ್ನಡ ಕವಿಗಳಿದ್ದುದು ಮಾತ್ರವಲ್ಲದೆ, ಅವರು 
ವಿವಿಧ ಬಗೆಯ ಕೃತಿಗಳನ್ನು ರಚಿಸಿದರು ಎ೦ದೂ'ಕವಿರಾಜಮಾರ್ಗ' ಹೌಳುತ್ತದೆ, 
ಹಾಗೂ ತನ್ನ ಹಿಂದಿನ ಮತ್ತು ತನ್ನ ಕಾಲದ ಅನೇಕ ಸಾಹಿತ್ಯ ಪ್ರಕಾರಗಳ ಹೆಸರನ್ನು 
ಹೇಳುತ್ತದೆ. ಅವುಗಳಲ್ಲಿ ಒಂದು “ಗದ್ಯಕಥಾ'. “ಮಿಗೆ ಕನ್ನಡಗಬ್ಬಂಗಳೊಳ್‌ 
ಅಗಣಿತಗುಣಗಣ ಗದ್ಯಪದ್ಯಸಮ್ಮಿಶ್ರಿತಿಮ೦ ನಿಗದಿಸುವರ್‌ ಗದ್ಯಕಥಾಪ್ರಗೀತಿಯಿಂ 
ತಚ್ಚಿರಂತನಾಚಾರ್ಯರ್ಕಳ್‌' ಎಂಬ ಪದ್ಯವನ್ನು ಗಮನಿಸಿ. ಎಂದರೆ ಅಪರಿಮಿತ 
ಗುಣಗಳಿಂದ ಕೂಡಿದ ಗದ್ಯಪದ್ಯಗಳು ಸೇರಿದ ಕಾವ್ಯ ಪ್ರಕಾರವನ್ನು 
ಕವಿರಾಜಮಾರ್ಗಕಾರ'ಗದ್ಯಕಥಾ' ಎಂದು ಕರೆಯುತ್ತಿದ್ದಾನೆ. ಇದು ಈಗ ನಾವು 
“ಚ೦ಪೂ' ಎಂದು ಕರೆಯುವ ಪ್ರಕಾರವೇ ಎಂದು ಹಲವು ವಿದ್ವಾಂಸರ ಅಭಿಪ್ರಾಯ. 
ಚಂಪೂ ಕನ್ನಡದಲ್ಲಿಯೇ ಜನ್ಮತಾಳಿದ ಕಾವ್ಯಪ್ರಕಾರ, ಅದು ಕನ್ನಡದಿಂದ ಸಂಸ್ಕೃತಕ್ಕೆ 
ಹೋಯಿತು ಎಂಬ ಒಂದು ವಾದವಿದ್ದರೆ, ಕನ್ನಡ ಸಂಸ್ಕೃತಕ್ಕೆ ಏನು ಕೆಟ್ಟೀತು ಎಂಬ 
ಭಾವನೆಯಿಂದಲೋ ಏನೋ ಸಂಸ್ಕೃತದಲ್ಲಿಯೇ ಅದರ ಜನನವಾಯಿತು ಎಂದು 
ಅನೇಕರು ವಾದಿಸುತ್ತಾರೆ. ಸಂಸ್ಕೃತದಲ್ಲಿರುವ ದಂಡಿಯ “ಕಾವ್ಯಾದರ್ಶ' ಎಂಬ 
ಲಕ್ಷಣಗಂಥ "ಕವಿರಾಜಮಾರ್ಗ'ಕ್ಕೆ ಮಾದರಿ ಎಂಬುದು ನಿಜ (ಅದರೊಡನೆ ಭಾಮಹನ 
“ಕಾವ್ಯಾಲಂಕಾರ' ಕೂಡ). ಅಲ್ಲಿ “ಗದ್ಯಪದ್ಯ ಮಯೀ ಕಾಚಿತ್‌ ಚಂಪೂರಿತ್ಯಭಿವಿದ್ಯತೇ' 
ಎಂಬ ಮಾತಿದೆ (ಗದ್ಯಪದ್ಯಮಯೀ ಕಾಚಿತ್‌ ಚಂಪೂರಿತ್ಯಬಿಧೀಯತೇ - ಎಂಬುದು 
ಅದಕ್ಕಿರುವ ಪಾಠಾಂತರ). ಈ ಮಾತು ಚಂಪೂ ಪ್ರಕಾರ "ಕವಿರಾಜಮಾರ್ಗಕ್ಕಿಂತ 
ಮುಂಚೆಯೇ ಸಂಸ್ಕೃತದಲ್ಲಿತ್ತು ಎಂಬ ವಾದಕ್ಕೆ ಪುಷ್ಟಿ ಕೊಡುತ್ತದೆ. ಆದರೆ 
ಇದರಲ್ಲೊಂದು ತೊಡಕು ಇದೆ. ದಂಡಿಯನ್ನು ಬಹು ವಿಷಯಗಳಲ್ಲಿ ಅನುಸರಿಸುವ 
“ಕವಿರಾಜಮಾರ್ಗ'ವು ಚಂಪೂ ಎಂಬ ಹೆಸರನ್ನೆ ಹೇಳುವುದಿಲ್ಲ. ಇದಕ್ಕೆನು ಕಾರಣ? 
ಜೊತೆಗೆ ಬಲದೇವ ಉಪಾಧ್ಯಾಯರು “ಗದ್ಯಪದ್ಯಮಯೀ ಕಾಚಿತ್‌ 
ಚಂಪೂರಿತ್ಯಭಿಧೀಯತೇ' ಎಂಬ ಮಾತಿಗೆ ವ್ಯಾಖ್ಯಾನ ಮಾಡುತ್ತ. ಕಾಚಿತ್‌ ಮತ್ತು 
ಅಭಿಧೀಯತೇ ಎಂಬ ಶಬ್ದಗಳ ಕಾರಣದಿಂದಾಗಿ, ದಂಡಿಯ ಕಾಲಕ್ಕೆ ಚಂಪೂ ಇತ್ತು. 
ಆದರೆ ದಂಡಿ ಅದನ್ನು ಕಣ್ಣಾರೆ ಕಂಡಿರಲಿಲ್ಲ ಎಂದು ತೀರ್ಮಾನಿಸುತ್ತಾರೆ. ಹೀಗಾಗಿ, 
ಈ ವಾಕ್ಯವು ದಂಡಿಯ'ಕಾವ್ಯಾದರ್ಶ'ದ ಮೂಲದಲ್ಲಿತ್ತೇ ಎಂಬ ಸಂದೇಹ 
ಮೂಡುತ್ತದೆ. ದಂಡಿಯೇ ಗದ್ಯ, ಪದ್ಯ ಮತ್ತು ಮಿಶ್ರ ಎಂಬ ಮೂರು 
ಕಾವ್ಯಪ್ರಕಾರಗಳನ್ನು ಉಲ್ಲೇಖಿಸುತ್ತಾನೆ. ಮಿಶ್ರ ಎಂಬುದು ಚಂಪೂವನ್ನು 
ಸೂಚಿಸುತ್ತಿದೆಯೋ ಅಥವಾ ಬೇರೇನನ್ನಾದರೋ ಎ೦ಬ ಅನುಮಾನ ಉಂಟಾಗುತ್ತದೆ. 
ಏಕೆಂದರೆ, ಸಾಮಾನ್ಯವಾಗಿ ಹಿಂದೆಲ್ಲ ಕಾವ್ಯವನ್ನು "ಶ್ರವ್ಯ ಕಾವ್ಯ' ಮತ್ತು "ದೃಶ್ಯ ಕಾವ್ಯ' 
ಎಂಬ ವಿಂಗಡಣೆ ಮಾಡುವ ಪರಿಪಾಠವಿತ್ತು. "ಶ್ರವ್ಯಕಾವ್ಯ'ದಲ್ಲಿ ಗದ್ಯ ಮತ್ತು ಎಂಬೆರಡು 
ಭೇದ. ದಂಡಿ ಹೇಳುವ ಮಿಶ್ರ ಇನ್ನೊಂದು ಕಾವ್ಯಪ್ರಕಾರವಾದ "ದೃಶ್ಯ 
ಕಾವ್ಯ'ವನ್ನೇನಾದರೂ ಸೂಚಿಸುತ್ತದೆಯೇ? ಏಕೆಂದರೆ ಸಂಸ್ಕೃತ 
ದೃಶ್ಯಕಾವ್ಯ(ನಾಟಕ)ಗಳಲ್ಲಿ ಸಂಭಾಷಣೆಯಲ್ಲಿ ಗದ್ಯವೂ ಪದ್ಯವೂ ಇರುತ್ತಿತ್ತು ಇದನ್ನ 
ಮಿಶ್ರ ಎಂದು ದಂಡಿ ಸೂಚಿಸುತ್ತಿದ್ದಿರಬಹುದು. ಸಂಸ್ಕೃತದಲ್ಲಿಯೂ ಚಂಪೂ ಬಂದ 
ಮೇಲೆ ಯಾರಾದರೂ “ಕಾವ್ಯಾದರ್ಶ'ದಲ್ಲಿ ಈ ಮಾತನ್ನು ಸೌೇರಿಸಿರಬಹುದು; ಅಂದರೆ 
ಚಂಪೂವಿನ ಈ ವ್ಯಾಖ್ಯೆ ಪ್ರಕ್ಷೇಪವಿರಬಹುದು. ಅಲ್ಲದೆ ಮೊದಮೊದಲ ಸಂಸ್ಕತ 


ಚಂಪೂ ಕಾವ್ಯಗಳನ್ನು ರಚಿಸಿದವರು ಕನ್ನಡಿಗರು; ಸಂಸ್ಕೃತದಲ್ಲಿ ದೊರೆತಿರುವ ಅತ್ಯಂತ 
ಪ್ರಾಚೀನ ಚಂಪೂ ಕೃತಿಯಾದ ತ್ರಿವಿಕಮನ "ನಲಚಂಪೂ' ಹತ್ತನೆಯ ಶತಮಾನದ್ದು: 
ಪಂಪನ ಕಾಲವೇ, ಸ್ವಲ್ಪ ಹಿಂಚು ಮುಂಚು. 


ಈ ವಾದ ಸಾಕು. ನಮಗಿಲ್ಲಿ ಪ್ರಸ್ತುತವಾದುದೆಂದರೆ, "ಕವಿರಾಜಮಾರ್ಗ' 
ಪೂರ್ವದಲ್ಲಿಯೇ ಚಂಪೂ ಕನ್ನಡದಲ್ಲಿ ನೆಲೆಯೂರಿತ್ತು ಮಾತ್ರವಲ್ಲ, ದೊಡ್ಡ ಕವಿಗಳು 
ಆ ಪ್ರಕಾರದಲ್ಲಿ ಕಾವ್ಯ ರಚಿಸಿದ್ದರು ಎಂಬ ಅಂಶ. ಅದು ಕಾಲಕಾಲಕ್ಕೆ ಹೆಚ್ಚೆಚ್ಚು 
ಪರಿಷ್ಠರಣಗೂಳ್ಳುತ್ತ ಅಂತಸ್ಪತ್ವವನ್ನು ಹೆಚ್ಚಿಸಿಕೊಳ್ಳುತ್ತ ಪಂಪನ ಕಾವ್ಯಗಳಲ್ಲಿ ತನ್ನ 
ಸಾಧನೆಯ ಶಿಖರವನ್ನು ತಲುಪಿತು. ಆನಂತರ ಆ ಕಾವ್ಯದ ಸತ್ವ ಇಳಿಮುಖವಾಯಿತು. 
ಅಂದರೆ ಪಂಪ ಚಂಪೂ ಪ್ರಕಾರದ ಪಕ್ವಫಲ. ಆ ಪಕ್ಕತೆಗೆ ಕಾರಣ ತನ್ನೆರಡು ಕಾವ್ಯಗಳ 
ವಸ್ತು, ಭಾಷೆ, ಅಭಿವ್ಯಕ್ತಿವಿಧಾನ, ಪಾತ್ರಚಿತ್ರಣ, ತನ್ನ ಕಾಲದ ಸ್ಥಿತಿಗತಿಗಳನ್ನು 
ಒಳಗೊಳ್ಳುವ ಬಗೆ - ಇವೆಲ್ಲ ವಿಶಿಷ್ಟವಾದವು ಎಂಬುದು. ಪಂಪ ತನ್ನೆರಡೂ 
ಕಾವ್ಯಗಳಲ್ಲಿನ ವೈಶಿಷ್ಟಗಳನ್ನು ಒಟ್ಟಾರೆಯಾಗಿ'ದೇಸಿ' ಎಂದು ಬಣ್ಣಿಸಿಕೊಳ್ಳುತ್ತಾನೆ. ತನ್ನ 
ಮೊದಲ ರಚನೆಯಾದ'ಆದಿಪುರಾಣ'ದ ಕೊನೆಯಲ್ಲಿ "ಸ್ವರ್ಗಾಪವರ್ಗಕ್ಕಮಾಸ್ಪದಮಪ್ಪ 
ಆದಿಪುರಾಣವಸ್ತುಕೃತಿಯಂ ಪೇಟ್ಬಂ೦ಬೆಡಂಗಪ್ಪ ಮಾರ್ಗದೊಳಂ ದೌೇಸಿಯೊಳಂ 
ಪೌೊದಳ್ಳೆಸೆವಿನಂ ಸಂಸಾರಸಾರೋದಯಂ' ಎಂದು ಹೇಳಿಕೊಂಡರೆ, 
"ವಿಕ್ರಮಾರ್ಜುನವಿಜಯ' ಮೊದಲ ಆಶ್ವಾಸದಲ್ಲಿ, ಒಂದೆಡೆ "ಬಗೆ ಪೊಸತಪುದಾಗಿ 
ಮೃದುಬಂಧದೊಳಂದುವುದು ಒಂದಿ ದೇಸಿಯೊಳ್‌ ಪುಗುವುದು' ಎಂದೂ; 
ಮತ್ತೊಂದೆಡೆ, "ವರ್ಣಕಂ ಕತೆಯೊಳೊಡಂಬಡ೦ ಪಡೆಯೆ ಪ್ವಾಡೆ ಪಂಪನೆ 
ಪೇಟ್ಗುಂ ಎಂದು ಪಂಡಿತರೆ ತಗುಳ್ಳು ಬಿಚ್ಚಳಿಸೆ ಪೇಟಲೊಡರ್ಚಿದೆನೀ ಪ್ರಬಂಧಮಂ' 
ಎಂದೂ ನುಡಿಯುತ್ತಾನೆ. ಅದೇ ಕಾವ್ಯದ ಕೊನೆಯ ಆಶ್ನಾಸದಲ್ಲಿ ಒಂದೆಡೆ, ತನ್ನ 
ಕಾವ್ಯವೈಶಿಷ್ಟಗಳಲ್ಲಿ'ಕೈತ ದೇಸಿ'ಯೂ ಸೇರುವುದನ್ನು ಲ್ಲೇಖಿಸುತ್ತಾನೆ; ಮತ್ತೊಂದೆಡೆ, 


“ವ್ಯಾಸಮುನಿಪ್ರಣೂತಕೃತಿಯಂ ಸಲೆ ಪೌೇಟ್ಟು ಪೊದಳ್ಳ 
ಸತ್ಯವಿವ್ಯಾಸಸಮಾಗಮಾನ್ವಿತನು೦ ಆದಿಪುರಾಣಮನೆಯ್ದೆ ಪಟ್ಟು ವಾಖ್‌ಶ್ರೀಸುಭಗಂ 
ಪುರಾಣಕವಿಯುಂ ಧರೆಗಾಗಿರೆ ಉಣ್ಮಿಪೊಣ್ಮುವೀ ದೇಸಿಗರಂತೆ 


ನಾಡೊವಜನಾದನ%ೂ ಪಟ್ಟು ಕವಿತಾಗುಣಾರ್ಣವಂ' ಎಂದೂ ಹಗೇಳೀಕೊಳ್ಳುತ್ತಾನೆ. 
("ದೇಸಿಗಳುಂತೆ' ಎಂಬುದನ್ನು ವೆಂಕಟಾಚಲಶಾಸ್ತಿಗಳು “ದೇಸಿಗರಂತೆ' ಎಂದು 
ಪರಿಷ್ಕರಿಸುತ್ತಾರೆ). ಹೀಗಾಗಿ ಪಂಪನಿಗೆ ತನ್ನ ಕಾವ್ಯವೈಶಿಷ್ಟ್ಯವಾದ "ದೇಸಿಯ' ಬಗ್ಗೆ 
ಅರಿವು ಮಾತ್ರವಲ್ಲದೆ ಅಪಾರ ಹೆಮ್ಮೆಯೂ ಇದೆ. ಮುಂದಿನ ಕವಿಗಳು ಪಂಪನ 
ವೈಶಿಷ್ಯವೆಂದು "ದೇಸಿ'ಯನ್ನು ಲ್ಲೇಖಿಸುವುದನ್ನು ಗಮನಿಸಬೇಕು. ಹಾಗಾದರೆ 'ದೇಸಿ' 
ಎಂದರೇನು ಎಂಬ ಪ್ರಶ್ನೆ ಏಳುತ್ತದೆ. ಕನಿಷ್ಠ ಪಕ್ಷ, ತನ್ನ ವೈಶಿಷ್ಟವೆ೦ದು ಹೆಮ್ಮೆಯಿಂದ 
ಬೀಗುವ ಪಂಪನ ಕಾವ್ಯಗಳ ದೇಸಿಯ ಸ್ವರೂಪವೇನು ಎಂಬುದನ್ನು 
ಅನ್ವೊಷಿಸಬೇಕಾಗಿದೆ. 

ಸಾಮಾನ್ಯವಾಗಿ ಪಂಪನ ಎರಡು ಕಾವ್ಯಗಳಾದ 'ಆದಿಪುರಾಣ' ಮತ್ತು 
'ವಿಕ್ರಮಾರ್ಜುನವಿಜಯ'ಗಳನ್ನು ಕ್ರಮವಾಗಿ "ಧಾರ್ಮಿಕ' ಮತ್ತು "ಲೌಕಿಕ? 
ಕಾವ್ಯಗಳೆಂದು ಗುರುತಿಸುವ ಪದ್ಧತಿಯಿದೆ; ಇದೇನೂ ತಪ್ಪಲ್ಲ. ಏಕೆಂದರೆ ಪಂಪನೇ 


ತನ್ನ 'ವಿಕ್ರಮಾರ್ಜುನವಿಜಯ'ದ ಕೊನೆಯಲ್ಲಿ 'ಬೆಳಗುವೆನಿಲ್ಲಿ ಲೌಔಕಿಕಮಂ ಅಲ್ಲಿ 
ಜಿನಾಗಮಮಂ' ಎಂದು ಹೇಳಿಕೊಂಡಿದ್ದಾನೆ. ಆದರೆ “ಧಾರ್ಮಿಕ' ಹಾಗೂ 'ಲೌಕಿಕ' 
ಎಂಬುದನ್ನು ನಾವು ಹೇಗೆ ನಿರ್ವಚಿಸಬೇಕು ಎಂಬ ಪ್ರಶ್ನೆ ಏಳುತ್ತದೆ. ಧರ್ಮ 
ಎಂಬುದಕ್ಕೆ ನಿರ್ದಿಷ್ಟ ಅರ್ಥವಿದೆಯೇ, ಉಹ್ಟೂ ಇಲ್ಲ. ಹಾಗೆಯೇ ಲ್‌ಕಿಕ 
ಎಂಬುದಕ್ಕೂ. ಏಕೆಂದರೆ'ಛಲದೋಳ್‌ ದುರ್ಯರ್ಯೋಧನಂ೦ಂ' ಎಂದು ಮೊದಲಾಗುವ, 
"ವಿಕ್ರಮಾರ್ಜುನವಿಜಯ'ದ ಹದಿನಾಲ್ಕನೆಯ ಆಶ್ವಾಸದ ಅರುವತ್ತನಾಲ್ಕನೆಯ, ಪದ್ಯದಲ್ಲಿ 
ವಿವಿಧ ಪಾತ್ರಗಳು ವಿಭಿನ್ನ ಗುಣಗಳಿಂದಾಗಿ ವಿಶಿಷ್ಟವಾಗುತ್ತಾರೆ೦ದು ಹೇಳಿದ ಮೇಲೆ, 
"ಇವರ್ಗಳಿನ್‌ ಈ ಭಾರತಂ ಲೋಕಪೂಜ್ಯಂ' ಎನ್ನುತ್ತಾನೆ. ಹಾಗಾದರೆ, ಲೌಕಿಕ 
ಗುಣಗಳೂ ಪೂಜ್ಯವೇ ಎಂದಂತಾಯಿತು. ಹಾಗಾದರೆ, ಧಾರ್ಮಿಕ ಗುಣಗಳಿಗೂ 
ಲೌಕಿಕ ಗುಣಗಳಿಗೂ ಏನು ವ್ಯತ್ಯಾಸವೆಂದು ಕೇಳಬೇಕಾಗುತ್ತದೆ. ಕೊನೆಯ ಪಕ್ಷ, 
ಪಂಪನ ದೃಷ್ಟಿಯಲ್ಲಿ ಇವುಗಳ ಸ್ವರೂಪವೇನು ಎಂದು ವಿವೇಚಿಸಬೇಕು. 


“ಆದಿಪುರಾಣ'ದ ಆರಂಭದ ಪದ್ಯಗಳಲ್ಲೊಂದರಲ್ಲಿ ಕವಿಯು ತನ್ನ ಈ 
ಪುರಾಣಕಾವ್ಯ ಎಲ್ಲರಿಗೂ ಹೇಗೆ ಪ್ರಿಯವಾಗುತ್ತದೆಂದು ಹೇಳಿಕೊಳ್ಳುವ ಮಾತುಗಳಿವೆ: 
"ಇದುವೆ ಸುಕವಿಪ್ರಮೋದಪ್ರದ೦ ಇದುವೆ ಸಮಸ್ತ ಭವ್ಯಲೋಕಪ್ರಮದಪ್ರದಂ ಎನೆ 
ನೆಗಲ್ಬ ಆದಿಪುರಾಣದೊಳ್‌ ಅಜಣೆವುದು ಕಾವ್ಯಧರ್ಮಮಂ ಧರ್ಮಮುಮಂ' 
ಎಂಬುದೇ ಆ ಮಾತುಗಳು. ಧರ್ಮ ಎಂಬುದಕ್ಕೆ ಪಂಪ ಏನು ಅರ್ಥ 
ಕಡುತ್ತಿದ್ದಾನೆಂಬುದನ್ನು ಹುಡುಕುವುದು ಕಷ್ಟವೇನಲ್ಲ. ಏಕೆಂದರೆ ಅವನ 
ಕೃತಿಯದು'ಸ್ವರ್ಗಾಪವರ್ಗಕ್ಕೆ ಆಸ್ಪದಮಪ್ಪ' ವಸ್ತು, ಎಂದರೆ ಮೊದಲ ತೀರ್ಥಂಕರನ 
ಚರಿತೆ, “ತ್ರಿದಶಸ್ತುತ್ಕ್ಯಮಿದಾದಿದೇವಚರಿತಂ'; ಇದು 
“ಸಮಸ್ತಭವ್ಯಲೋಕಪ್ರಮದಪ್ರದ'ವಾದುದು, ಮತ್ತು ಇದರ 
ರಚನೆಯೇ'ಕರ್ಣಾಮೃತಸ್ಯಂದಿಯಕ್ಕೆ ಭವ್ಯಾವಳಿಗೆ' ಎಂಬ ಉದ್ದೇಶವನ್ನು 
ಹೊಂದಿರುವಂಥದು. ಇಲ್ಲಿನ ವಸ್ತು ಮತ್ತು ಈ ವಸ್ತುವನ್ನು "ಪುಣ್ಯಕರವೆಂದು 
ಭಾವಿಸುವ ಶ್ರೋತೃವರ್ಗ ಇವುಗಳು, ಹಾಗೂ ಪಂಪನೂ ಜೈನನೇ ಆಗಿ ಕಾವ್ಯದ 
ಆರಂಭದಲ್ಲಿ ಜೈನ ಪರಿಕಲ್ಪನೆಗಳಿಗನುಗುಣವಾದ ಪ್ರಾರ್ಥನಾಪದ್ಯ ಗಳಿರುವುದರಿಂದ, 
ಇಲ್ಲಿನ "ಧರ್ಮ' ಎಂಬ ಶಬ್ದಕ್ಕೆ “ಜೈನಧರ್ಮ' ಎಂಬ ಪರಿಮಿತವಾದ ಮತ್ತು 
ನಿರ್ದಷ್ಟವಾದ ಅರ್ಥವಿರುವುದು ಸ್ಪಷ್ಟವಾಗುತ್ತದೆ. ಅಂದರೆ ತನ್ನ ಕೃತಿಯ ಒಂದು 
ಗುಂಪಿನ ಓದುಗವರ್ಗವು ಜೈನಮತಕ್ಕೆ ಸಂಬಂಧಿಸಿದವರು ಎಂಬುದು ಆಶಯ, 
ಅದರಲ್ಲಿ ಅನುಮಾನವಿಲ್ಲ. ಆದರೆ ಅದಕ್ಕೂ ಮೊದಲೇ ಬರುವ'ಸುಕವಿಪ್ರಮೋದಪ್ರದಂ' 
ಎಂಬ ಮಾತೂ, "ಅಜೆವುದು ಕಾವ್ಯಧರ್ಮಮಂ' ಎಂಬ ಮಾತೂ ಏನನ್ನು 
ಸೂಚಿಸುತ್ತವೆ? ಅಲ್ಲದೆ ತನ್ನ ಕಾವ್ಯ ಸಂತಸವನ್ನುಂಟುಮಾಡುವುದು ಮುಖ್ಯವಾಗಿ 
ಕಾವ್ಯಾಸಕ್ತರನ್ನು ಎ೦ಬ ಆಶಯವು ಧರ್ಮಕ್ಕೆ ಅವನು ನೀಡಿದ ಎರಡನೆಯ 
ಸ್ಥಾನದಿಂದ ವಿದಿತವಾಗುತ್ತದೆ ("ಸುಕವಿ" ಎಂದರೆ ಕವಿಗಳು ಎ೦ಬ ಅರ್ಥಕ್ಕಿಂತ ಒಳ್ಳೆಯ 
ಕಾವ್ಯಗಳಲ್ಲಿ ಆಸಕ್ತರಾದವರು ಎಂಬ ಅರ್ಥವೇ ಇಲ್ಲಿ ಸೂಕ್ತ. ಅಂಥವರಿಗಾಗಿ 
ಇಲ್ಲಿರುವುದು “ಕಾವ್ಯಧರ್ಮ' ಎನ್ನುತ್ತಾನೆ ಕವಿ. ಈಗ ಇನ್ನೊಂದು ಪ್ರಶ್ನೆ 
ತಲೆದೋರುತ್ತದೆ: “ಕಾವ್ಯಧರ್ಮ' ಎಂದರೇನು? 


ಕಾವ್ಯ ಎಂದರೇನೆಂಬುದನ್ನು ಇದುವರೆಗೂ ಯಾರೂ ಖಚಿತವಾಗಿಯೂ, 
ಸರ್ವಸಮ್ಮತವಾಗಿಯೂ ಸೂತ್ರರೂಪದಲ್ಲಿ ಹಗೇಳಿಲ್ಲ. ಜಗತ್ತಿನೆಲ್ಲೆಡೆಯ ಕಾವಮೀಮಾಂಸೆ 
ಮತ್ತು ವಿಮರ್ಶೆಗಳು ಆದಿಯಿಂದ ಇಲ್ಲಿಯವರೆಗೂ ಅದರ ಬಗ್ಗೆ ಚರ್ಚಿಸುತ್ತಲೇ 
ಬಂದಿವೆ; ಆದರೆ ಏನನ್ನೂ ನಿರ್ದಿಷ್ಟವಾಗಿ ಹೇಳಲಾಗಿಲ್ಲ. ಏಕೆಂದರೆ 
ಹೇಳಲಾಗುವುದಿಲ್ಲ. ಏಕೆಂದರೆ ಕಾವ್ಯ (ಸಾಹಿತ್ಯ) ಎ೦ಬುದು ಅನ೦ತಮುಖಿಯಾದುದು, 
ಅಮೂರ್ತವಾದುದು. ಪಂಪನ್‌ಛ'ಆದಿಪುರಾಣ'ದಲ್ಲಿ "ಇದು ನಿಚ್ಚಂ ಪೊಸತು 
ಅರ್ಣವಂಬೊಲ್‌ ಅತಿಗಂಭೀರಂ ಕವಿತ್ವಂ' ಎನ್ನುತ್ತಾನೆ. ಎಂದರೆ ಕವಿತ್ವವು ಹಿಡಿತಕ್ಕೆ 
ಸಿಕ್ಕುವಂತಹುದಲ್ಲ, ಆಗಸವನ್ನು ಹಿಡಿಯಲು ಸಾಧ್ಯವೇ? ಈ ಮಾತುಗಳಲ್ಲಿ ಪಂಪ 
ಯಾವ ಆಶಯವನ್ನು ಹೌೇಳುತ್ತಿದ್ದಾನೆಯೋ ತಿಳಿಯದು; ಅವನು ನಮಗಿಂತ ಒಂದು 
ಸಾವಿರ ವರ್ಷಕ್ಕೂ ಹಿಂದೆ ಇದ್ದವನು, ತನ್ನ ಮಾತುಗಳನ್ನು ಅವನು ವಿವರಿಸಿಲ್ಲ. 
ಜೊತೆಗೆ ಇಂಥ ಮಾತುಗಳೂ “ನಿಚ್ಚಂ ಪೊಸತು”, ಎಂದರೆ ಹೊಸ ಹೊಸ 
ಅರ್ಥಗಳನ್ನು ಸ್ಫುರಿಸುವಂತಹವು. ಕವಿತ್ವ ಎಂಬುದು ಸಮುದ್ರದ ಹಾಗೆ: ಹರಹು ಮತ್ತು 
ಆಳಗಳನ್ನು ಹೊಂದಿರುವಂಥದು. ಜೊತೆಗೆ ಸಮುದ್ರದ "ನೀರು' ನಮ್ಮನ್ನ 
ಪ್ರತಿಬಿ೦ಬಿಸುವಂಥದು. ಹಾಗೆಯೇ ಕಾವ್ಯವೂ ಕಾಣುವವರ ಕಣ್ಣಿಗೆ ಸಾಧ್ಯವಾದಂತೆ 
ಕಾಣುವಂಥದೇ ಹೊರತು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅಲ್ಲ. ಏಕೆಂದರೆ ಕವಿತ್ವಕ್ಕೆ 
“ಅರ್ಥವಿಲ್ಲ, ಸ್ವಾರ್ಥವಿಲ್ಲ; ಓದುಗ ಅದಕ್ಕೆ ಅರ್ಥ ನೀಡಬೇಕು, ಅಷ್ಟೆ. ಹಾಗೆ 
ನೀಡುವುದು ತನ್ನ ಅರ್ಥವನ್ನು ಮಾತ್ರ ಎಂಬುದನ್ನು ಮರೆಯಲಾಗದು. ಅಂದರೆ 
ಪಂಪನ ಕಾವ್ಯಕ್ಕಾಗಲೀ, ನಮ್ಮ ಚರ್ಚೆಯ ಆಧಾರವಾದ “ಕಾವ್ಯಧರ್ಮ' ಎಂಬ 
ಮಾತಿಗಾಗಲೀ ನಾಮೊಂದು ಅರ್ಥ ನೀಡಿ, ಅದಕನ್ನನುಗುಣವಾಗಿ ಕಾವ್ಯವವನ್ನು 
ವಿವರಿಸಬೇಕು. 


“ಕಾವ್ಯ ಎಂದರೇನು... ಯಾರೂ ಹೇಳಲಾರರು ಎಂಬುದನ್ನಾಗಲೇ 
ಒಪ್ಪಿಕೊಂಡು ಬಿಟ್ಟಿದ್ದೇವಲ್ಲ. ಆದ್ದರಿಂದ ಈಗ ಕಾವ್ಯವನ್ನು ನಾವೇ ನಮ್ಮ 
ಅನುಕೂಲಕ್ಕಾಗಿ ನಿರ್ವಚಿಸಿಕೊಳ್ಳಬೇಕು; ಬೇರೆಯವರು ಒಪ್ಪಲಿ ಬಿಡಲಿ, ಇದು ನಮಗೆ 
ಆವಶ್ಯಕ. ಇಲ್ಲದಿದ್ದರೆ ಮುಂದುವರಿಯಲಾಗುವುದಿಲ್ಲ. ಕಾವ್ಯ ಎಂದರೆ, ನನ್ನ 
ದೃಷ್ಟಿಯಲ್ಲಿ, ವೈಯಕ್ತಿಕ ಅನುಭವಗಳ ನೆಲೆಯಿ೦ದ ಮತ್ತು ಅವುಗಳ ಆಧಾರದ ಮೇಲೆ, 
ಬದುಕಿನ ಸ್ವರೂಪವನ್ನು ಕಂಡುಕೊಳ್ಳುವ ಅನ್ವೇಷಣಾ ಪ್ರಕ್ರಿಯೆಯನ್ನು ಭಾಷೆಯ 
ಮಾಧ್ಯಮದಿಂದ ಅಭಿವ್ಯಕ್ತಗೊಳಿಸುವ ಪ್ರತಿಭಾವಂತನ “ಅಸಲು ಕಸಬು'. ಬದುಕು 
ಕಾವ್ಯಕ್ಕಿಂತ ದೊಡ್ಡದು; ಏಕೆಂದರೆ ಕಾವ್ಯವೇ ಬದುಕಿನ ಒಂದು ಸಣ್ಣ ಭಾಗ. ಕಾವ್ಯವೇ 
ಅಸಂಖ್ಯಮುಖಿಯಾದರೆ, ಇನ್ನು ಬದುಕು? ಇನ್ನೂ ವಿಸ್ತಾರವಾದುದು. ಹಾಗಾಗಿ 
ಕವಿಕರ್ಮವೂ ಅಸಂಖ್ಯ ಬಗೆಯದು. ಅಂದರೆ ಒಂದು ಕಾವ್ಯಕೃತಿ ಮೇಲೆ ಹೇಳಿದ 
ಪ್ರತಿಭಾವಂತನೊಬ್ಬನ ಯಾವುದೋ ಒಂದು ಕಾಣ್ಕೆಯ ಅಭಿವ್ಯಕ್ತಿ. ಇಂತಹ ಕಾವ್ಯದ 
ಧರ್ಮ ಯಾವುದು? ಕಾವ್ಯಧರ್ಮ ಎಂದರೆ ಕಾವ್ಯದ ಪರಿಣಾಮ ಎಂದು 
ಅರ್ಥವಿಸಬಹುದೇನೋ. ಎಂದರೆ ತನ್ನ'ಆದಿಪುರಾಣ' ಇಂತಹ 
ಕಾವ್ಯಕುತೂಹಲಿಗಳಾದ ಓದುಗರ ಮತ್ತು ಜಿನಧರ್ಮುಯ ಓದುಗರ ಮೇಲೆ ವಿಭಿನ್ನ 
ಪರಿಣಾಮಗಳನ್ನು ಬೀರುತ್ತದೆ ಎ೦ಬ ಅರಿವು ಪಂಪನಿಗಿದೆ. 


ಜೈನಧರ್ಮೀಯರಿಗೆ ಈ ಕಾವ್ಯವು ಉಂಟುಮಾಡುವ ಪರಿಣಾಮದ ಸ್ಥೂಲ 
ರೂಪವನ್ನು ಸ್ವಲ್ಪಮಟ್ಟಿಗೆ ಪರಿಭಾವಿಸಿಕೊ ೂಳ್ಳಬಹುದು: ಪುಣ್ಯ, ಶ್ರೇಯಸ್ಸು, ಸದ್ಗತಿ 
ಇಂತಹವುಗಳಿಗೆ ಇದರ ಓದು, ಮನನ, ಮತ್ತು ಅಲ್ಲಿನ ಧಾರ್ಮಿಕತೆಯ ಅನುಸರಣ 
ಕಾರಣವಾಗುತ್ತದೆ ಎನ್ನಬಹುದೇನೋ. ಆದರೆ ಕವಿ ಅದಕ್ಕಿಂತ ಹೆಚ್ಚಾಗಿ ಮತ್ತು 
ಮುಖ್ಯವೆಂದು ಬಗೆದು ನಿರೀಕ್ಷಿಸುವ'ಸುಕವಿಜನ'ರ ಮೇಲೆ ಯಾವ ಪರಿಣಾಮ 
ಬೀರಜೀಕೆಂದು ನಿರೀಕ್ಷಿಸುತ್ತಾನೆ ಎಂಬುದ್ಳೊಗ ಸ್ಪಲ್ಪ ವಿಶದಪಡಿಸಿಕೊಳ್ಳಬೇಕು. ಇಂಥ 
ಓದುಗರು ಜೆ; ನರಾಗಿದ್ದೂ, ಧರ್ಮ ರ್ಮೇತರವಾದ' ಕಾವ (ಧರ್ಮ'ವನ್ನು 
ನಿರೀಕ್ಷಿಸುವವರಾಗಬಹುದು, ಅಥವಾ ಜೈನೇತರ ಕಾವ್ಯಾಸಕ್ತರಾಗಿರಬಹುದು. ಆ 
ಮನೋಭಾವದ ಓದಿನ ಮಟ್ಟಿಗೆ ಅವರಿಬ್ಬರಲ್ಲಿರುವುದು ಒಂದೇ ಬಗೆಯ ನಿರೀಕ್ಷೆ. 
ಇಲ್ಲಿ ಪುಣ್ಯ, ಸದ್ಗತಿ ಇವುಗಳ ನಿರೀಕ್ಷೆಯಿಲ್ಲ. ಇಂಥವರು ಏನನ್ನು ನಿರೀಕ್ಷಿಸಬಹುದು 
ಅಥವಾ ಇಂಥವರ ಮೇಲೆ ಕಾವ್ಯ ಏನು ಪರಿಣಾಮ ಬೀರಬಹುದು? 


ಕಾವ್ಯಾಸಕ್ತನು ಕಾವ್ಯದಿಂದ ನಿರೀಕ್ಷಿಸುವುದು ಒಂದು ವಿಶಿಷ್ಟ ಅನುಭವದ 
ಪುನರ್ನಿರ್ಮಿತಿಯನ್ನು, ಮತ್ತು ಬದುಕಿನ ಒಂದಂಶದ ವಿಶಿಷ್ಟ ಕಾಣ್ಕೆಯೊಂದನ್ನು. 
ಇಲ್ಲಿರುವುದು ಆದಿಜಿನನ ಚರಿತ್ರೆ, ಅವನು ಒಬ್ಬ ಮನುಷ್ಯನೇ; ನಾವೂ ಮನುಷ್ಯರ. 
ಹಾಗಾಗಿ ನಮ್ಮಿಬ್ಬರಲ್ಲಿರುವ ಸಮಾನಾಂಶ ಮಾನವ ಬದುಕು. ಜೈನರು ದೇವರಲ್ಲಿ 
ನಂಬಿಕೆಯಿಡದವರು; ಹೀಗಾಗಿ ಅವರಿಗೆ ಸಾಕ್ಷಾತ್ಕರಿಸಿಕೊಳ್ಳಬೇಕಾದ ಅಥವಾ 
ಸಾಯುಜ್ಯ ಹೊಂದಬೇಕಾದ ಅಥವಾ ತನ್ನಲ್ಲಿರುವ ದೈವಾಂಶವನ್ನು 
ಕಂಡುಕೊಳ್ಳಬೇಕಾದ ತುತಣು ಇಲ್ಲ. ಆದರೆ ತೀರ್ಥಂಕರನು ಸಾಮಾನ್ಯ ವ್ಯಕ್ತಿಗಳಿಗಿಂತ 
ತುಂಬ ಮೇಲುಮಟ್ಟದ ಜೀವಿ, ಅವನು ಜೀವನವನ್ನು (ಬದುಕು ಎ೦ಬ ನೀರು) ಪವಿತ್ರ 
ತೀರ್ಥವನ್ನಾಗಿ ಪರಿವರ್ತಿಸಿಕೊಂಡವನು. ಅವನ ಬದುಕು ಹೀಗಾಗಿರುವುದು ಅವನ 
ವೈಯಕ್ತಿಕ ಸಾಧನೆಯಿ೦ದ, ಅವನ ಬದುಕಿನ ಪರಿಯು ಎಲ್ಲರಿಗೂ ಆದರ್ಶವಾದುದು, 
ಮತಧರ್ಮಗಳ ಪರಿಧಿಯನ್ನುಮೀರಿ. ಪ್ರಾಯಶಃ ಆ ಪರಿಣಾಮವನ್ನು ತನ್ನ 
“ಪುರಾಣಕಾವ್ಯ'ವು ಕಾವ್ಯಾಸಕ್ತರ ಮೇಲೆ ಮಾಡುತ್ತದೆ ಎಂಬುದು ಕವಿಯ 
ನಿರೀಕ್ಷೆಯಾಗಿರಬೇಕು (ಈ ದೃಷ್ಟಿಕೋನದಿಂದ" ಆದಿಪುರಾಣ” ವನ್ನು ಕುರಿತು 
ನಡೆಸಿರುವ ವಿವೇಚನೆಯನ್ನು ಈ ಪುಸ್ತಕದ ಕೊನೆಯಲ್ಲಿರುವ ಒಂದು 
ಅನುಬಂಧದಲ್ಲಿ ಕಾಣಬಹುದು). 


ಪಂಪ "ಲೌಕಿಕ' ಎಂದು ಕರೆದುಕೊಳ್ಳುವ "ವಿಕ್ರಮಾರ್ಜುನವಿಜಯ'ದ ಬಗ್ಗೆ 
ಒಂದಷ್ಟು ಚರ್ಚಿಸೋಣ. ಇಲ್ಲಿ ಲಕಿಕತೆ ನಮ್ಮ ವ್ಯಾವಹಾರಿಕ ಬದುಕಿಗೆ 
ಸಂಬಂಧಿಸಿದ್ದೇ? ಅಲ್ಲ. ಏಕೆಂದರೆ ಇಲ್ಲಿ ತುಂಬಿರುವುದು ರಾಜರ ಕತೆ, ಅವರ 
ನಡುವಣ ಭಿನ್ನಾಭಿಪ್ರಾಯಗಳು, ಕುಟ ಕಾರಾಸ್ಕಾನಗಳು, ಯುದ್ಧಗಳ ವರ್ಣನೆ 
ಇಂತಹವು. ಇವು ಸಾಮಾನ್ಯನ ಬದುಕಿಗೆ ಹೊರತಾದುದು ತಾನೇ ಸೈನ್ಯದಲ್ಲಿ 
ಪಾಲ್ಗೊಳ್ಳದಿದ್ದರೆ. ಇಡೀ ಈ ಕಾವ್ಯವು ಉದ್ದಕ್ಕೂ ರಾಜತ್ವದ 
ಮೈಭವೀಕರಣಕ್ಕೆಮೀಸಲಾಗಿದೆ ಎಂಬ ಭಾವನೆಯನ್ನು ಓದುಗನಲ್ಲಿ ಉ೦ಟುಮಾಡಿದರೆ 
ಆಶ್ಚರ್ಯವಿಲ್ಲ. ಕಾವ್ಯದ ಮೊದಲ ಪದ್ಯದಿ೦ದ ಕೊನೆಯದರವರೆಗೂ ಈ ಕಾರ್ಯ 
ನಡೆದಿರುವುದೂ ಸುಳ್ಳಲ್ಲ. (ಈ ಅಂಶವು ಇದೇ ಲೇಖಕನ "ಪಂಪ ಮತ್ತು ರಾಜತ್ವ' 


ಎಂಬ ಲೇಖನದಲ್ಲಿ ವಿವರವಾಗಿ ಪ್ರಸ್ತಾಪಿತವಾಗಿದೆ). ಆದರೆ ಅದರ ಒಡಲಲ್ಲಿಯೇ 
ರಾಜತ್ಹದ ವಿರುದ್ಧವಾದ ಆಕೋಶವೂ ಅಡಗಿದೆ, ಅದನ್ನು ಗುರುತಿಸಬೇಕು. ಈ 
ಆಕೋಶ ಯಾಕೆ? 


ಪಂಪನ ಕಾಲದ ಕನ್ನಡ ನಾಡು, ನನ್ನ ದೃಷ್ಟಿಯಲ್ಲಿ, ಎರಡು ಬಗೆಯ ತೀವ್ರ 
ತಲ್ಲಣಗಳನ್ನು ಅನುಭವಿಸುತ್ತಲಿತ್ತು ಹೇಳಿಕೊಳ್ಳಲಾಗದ ಸಂಕಟದ ಉರಿಯನ್ನು 
ಜನಪದವು ತನ್ನ ಮಡಿಲಲ್ಲಿ ಕಟ್ಟಿಕೊಂಡಿತ್ತು'ಸೆರಗಿನ ಕೆ೦ಡ'. ಅವುಗಳೆಂದರೆ ಜಾತಿ 
ಮತ್ತು ಯುದ್ಧ — ಇವುಗಳು. ಜಾತಿ ಎಂಬುದು ಒಬ್ಬ ವ್ಯಕ್ತಿಯ ಬದುಕನ್ನು 
ನಿರ್ಧರಿಸಿಬಿಡುವ ವ್ಯಾಪಕವೂ ಬಲಿಷ್ಠವೂ ಆದ ವ್ಯವಸ್ಥೆ. ವ್ಯಕ್ತಿಯೊಬ್ಬ ಯಾವ 
ಜಾತಿಯಲ್ಲಿ ಹುಟ್ಟಿದ್ದಾನೆ ಎಂಬುದರ ಮೇಲೆಯೇ ಆ ಕಾಲದ ವ್ಯಕ್ತಿ 
ಮುಂದಗೇನಾಗುತ್ತಾನೆ ಎಂಬುದು ನಿರ್ಧರಿತವಾಗುತ್ತಿತ್ತು ಈಗಿಗಿಂತ ಆಗ ಜಾತಿವ್ಯವಸ್ಥೆ 
ತೀರ ನಿಷ್ಠುರವಾಗಿತ್ತು. ಕ್ರೂರವಾಗಿತ್ತು. ಹಾಗೆಯೇ ಯುದ್ಧ. ಯುದ್ಧ ನಡೆಯುತ್ತಿದ್ದುದು 
ಯಾರಿಗಾಗಿ, ರಾಜನ ಸಾಮ್ರಾಜ್ಯವಿಸ್ತರಣೆಗಾಗಿ ತಾನೇ? ಆದರೆ ಯುದ್ಧದಲ್ಲಿ 
ಪಾಲ್ಗೊಳ್ಳಬೇಕಾದವರು ಸಾಮಾನ್ಯರು, ದೃಢಕಾಯರಾದ ಯುವಕರು. ಯುದ್ಧದ 
ಗೆಲವು ದೌೊರೆಯುತ್ತಿದ್ದುದು ರಾಜನಿಗೆ, ಆದರೆ ಗೆದ್ದ ಮತ್ತು ಸೋತ ಎರಡೂ ಕಡೆಯ 
ಜನಗಳಿಗೆ ಸಿಕ್ಕುವುದು ಬವಣೆ. ಕಟ್ಟಿದ ಬದುಕನ್ನು ಕೆಡಹುವುದು, ಯುದ್ಧಪರಿಣಾಮದ 
ಬಗೆಗಿನ ಆತಂಕ, ಬಿಟ್ಟಿಯ ಕೆಲಸ, ಸಾವು-ನೋವು, ಆಸ್ತಿಪಾಸ್ತಿಯ ಹಾನಿ, ಮುಂದೆ 


ಏರಬಹುದಾದ ತೆರಿಗೆಯ ಭೀತಿ - ಇವುಗಳು. ಯಾವ ಕಾಲದಲ್ಲಿಯೂ ಯುದ್ಧ 
ಅದರ ಫಲಾನುಭವಿಗಳಾದ ಕೆಲವರಿಗೆ ಹೊರತಾಗಿ ಜನಗಳಿಗೆ ಬೇಕಾಗದು. ಜನ 
ಮೂಲತಃ ಯುದ್ಧವಿರೋಧಿಗಳೇ. ಆದರೆ ತನ್ನ ರಾಜ್ಯದ ಒಡೆಯ ಯುದ್ಧದಲ್ಲಿ 
ತೊಡಗಿರುವಾಗ ಯಾರಾದರೂ ಅದರ ಎರುದ್ಧ ಮಾತನಾಡಿದರೆ, ಅದು 
ರಾಜದೋ ವಾಗುತ್ತಿತ್ತು. ಹಾಗೆ ಮಾತನಾಡಿದವರು ದಂಡನೆಗೆ ಈಡಾಗಬೇಕಾಗಿತ್ತು. 
ಹೀಗಾಗಿ ಯುದ್ಧಪರಿಸ್ಥಿತಿಯೆಂದರೆ'ಅನ್ನಲಾಗದ ಅನುಭವಿಸಲಾಗದ' ಸಂಕಟ. ಯುದ್ಧಕ್ಕೆ 
ಕಾರಣವಾದ ರಾಜನ ವಿರುದ್ಧ ಎಲ್ಲ ಕಾಲದಲ್ಲಿಯೂ ಸಾಮಾನ್ಯ ಜನತೆ ಹೊಂದುವ 
ಭಾವನೆ ಆಕ್ಟೋಶವೇ. ನಮ್ಮ ನಾಡಿನ ಹತ್ತನೆಯ ಶತಮಾನದ ಸುತ್ತುಮುತ್ತಲ 
ಪರಿಸ್ಥಿತಿಯನ್ನು ನೋಡಿದರೆ, ಪ್ರಾಯಶಃ ಆಗಿನ ಕಾಲದ ರಾಜರು ನಡೆಸಿದ 
ಯುದ್ಧಗಳು ಅಸಂಖ್ಯಾತ; ಆರನೆಯ ವಿಕ್ರಮಾಜಣುನನೆಂಬ ಚಾಲುಕ್ಯ ಚಕ್ರವರ್ತಿ 
ಐವತ್ತು ವರ್ಷ ಆಳಿದನಂತೆ, ಆವನ ಆಳ್ವಿಕೆಯ ಅವಧಿಯಲ್ಲಿ ಐವತ್ತು ಯುದ್ಧಗಳನ್ನು 
ಮಾಡಿದನಂತೆ, ಇವನ ಮೇಲೆ ದಂಡೆತ್ತಿ ಬಂದವರೌೊಡನೆ, ತಾನೇ ದಂಡೆತ್ತಿ ಹೋಗಿ 
ಆಕ್ರಮಣ ಮಾಡಿ ಇತರರೊಡನೆ. ಜನರ ಪಾಡು ಏನಾಗಬೇಕು! 


ಪಂಪನ "ವಿಕ್ರಮಾರ್ಜುನವಿಜಯ' ಕಾವ್ಯವು ತನ್ನ ಒಡಲಲ್ಲಿ 
ಹುದುಗಿಸಿಕೊ೦ಡಿರುವುದು ಈ ಎರಡು ತಲ್ಲಣಗಳನ್ನೊ. ಕರ್ಣನ ಪ್ರಸಂಗದ ಮೂಲಕ 
ಕವಿ ಧ್ಧನಿಸುತ್ತಿರುವುದು ಒಂದು ಪಾತ್ರದ ದುರಂತವನ್ನು ಮಾತ್ರವಲ್ಲ, ಅದಕ್ಕೆ 
ಕಾರಣವಾದ ವ್ಯವಸ್ಥೆಯ ದುರಂತದ ಬಗ್ಗೆ ಕರ್ಣನ ಸಾವಿನ ಸನ್ನಿವೇಶದಲ್ಲಿ 
ಬರುವ'ನೆನೆಯದಿರಣ್ಣ ಭಾರತದೊಳಿಂ ಪೆಳರಾರುಮನ್‌ ಒಂದೆ ಚಿತ್ತದಿಂ ನೆನೆಮೊಡೆ 
ಕರ್ಣನಂ ನೆನೆಯ' ಎಂಬ ಮಾತಿನ ಮೂಲಕ ತನ್ನ'ಸಮಸ್ತ ಭಾರತ” ಕಾವ್ಯದಲ್ಲಿನ 


ನೆನಪಿನಲ್ಲಿಡಬೇಕಾದ ಅಂಶವೆಂದರೆ ಜಾತಿದುರಂತದ ಪರಿಯನ್ನು ಎಂಬುದನ್ನು ಕವಿ 
ಸೂಚಿಸುತ್ತಿರುವಂತೆ; ತನ್ನ ಕಾವ್ಯವನ್ನು ಓದಿದ ಮೇಲೆ ಕರ್ಣನ ಸಾವಿಗೆ ಕಾರಣವಾದ 
ಜಾತಿವ್ಯವಸ್ಥೆಯ ದುರಂತದ ಬಗ್ಗೆ ಓದುಗ ಚಿಂತಿಸಬೇಕೆಂಬ ಆಶಯವೂ ಇರಬಹುದು. 


ಮತ್ತೊಂದು ಅಂಶದ ಕಡೆಗೆ ನಮ್ಮ ಗಮನಮ್ಮೊಗ ಹರಿಸಬಹುದು. ದೋಣನ 
ಸಾವಿನ ನಂತರ ಕರ್ಣನಿಗೆ ವೀರಪಟ್ಟವನ್ನು ಕಟ್ಟುವ ತನ್ನ ನಿರ್ಧಾರವನ್ನು 
ದುರ್ಯರ್ಯೋಧನ ಹೇಳಿದಾಗ ಅಶ್ವತ್ಕಾಮನು “ನಿಜದೊಳೆ 
ಭೂಪರೆಂಬರವಿವೇಕಿಗಳಪ್ಪರ್‌' ಎಂದು ಉದ್ಧರಿಸುತ್ತಾನೆ. ಅಂತೆಯೇ, ವೀರಪಟ್ಟ 
ಕಟ್ಟಿಸಿಕೊಂಡ ಮೇಲೆ ಕರ್ಣನು ಶರಶಯ್ಯೆಯ ಮೇಲೆ ಕುರುಕ್ಷೇತ್ರದ ಮತ್ತೊಂದು 
ಮೂಲೆಯಲ್ಲಿ ಮಲಗಿದ್ದ ಭೀಷ್ಮನ ಬಳಿ ಹೋಗಿ ಮುಂದೇನು ಮಾಡಬೇಕೇಂಬ ಬಗ್ಗೆ 
ಸಲಹೆ ಕೇಳುತ್ತಾನೆ. ಆಗ ಅವನು ಹೇಳುವುದೆಂದರೆ, "ಎಮಗಿಂಬುಯ್ತೊಡಂ 
ಸುಯೋಧನನ ರಾಜ್ಯಮನಲ್ಲೊಡಂ ಶಲ್ಯನನೆ ಸಾರಥಿಮಾಡಿ ಕಾದುವುದು' ಎಂದು. 
ಅದರಂತೆಯೇ ದುರ್ಯರ್ಯೋಧನನು ಕರ್ಣನಿಗೆ ಸಾರಥಿಯಾಗೆಂದು ಕೇಳುವ 
ಪ್ರಸಂಗ. ಕೀಳು ಕುಲದವನಿಗೆ ಸಾರಥಿಯಾಗೆಂದು ಕೇಳಿದಾಕ್ಷಣವೇೇ ಸಿಡಿಲಾದ ಶಲ್ಯನು 
ಆಡುವ ಮಾತುಗಳೆಂದರೆ, “ಪೊದಳ್ಟು ಪರ್ವಿದವಿವೇಕತೆಯಿ೦ಂ ನೃಪಚಿತ್ತವೃತ್ತಿ 


ಸಂಚಲಂ ಅದದಂಮೋಲಗಿಸಿ ಬಾಳ್ವುದೆ ಕಷ್ಟಮಿಳಾಧಿನಾಥರಂ' ಮತ್ತು'ಮದಾನ್ವಿತ 
ರಾಜಬೀಜಸ೦ಜನಿತಗುಣ೦ ಮದಂ, ಮದಮನಾಳ್ಬವಿವೇಕತೆಯಿಂದಮಲ್ತೆ ತಸ್ತೊನ 
ಮೊಲೆವಾಲನುಂಡ ಗುಣಂ, ಆರ್‌ ಕಿಡಿಪರ್‌ ನರೇ೦ದ್ರರೊಳ್‌' ಎಂಬಿವು. ಅಶ್ವತ್ಥಾಮ 
ಮತ್ತು ಶಲ್ಯರ ಮಾತುಗಳು ಅವರ ವೈಯಕ್ತಿಕ ಅಭಿಪ್ರಾಯವನ್ನು ಸೂಚಿಸುತ್ತವೆ ಎಂದು 
ನನಗನ್ನಿಸುವುದಿಲ್ಲ. ಜನತೆಯು ರಾಜತ್ವದ ಬಗ್ಗೆ ಹೊಂದಿದ ಆಕೋಶ ಇಲ್ಲಿ 
ಹೊರಬಂದಿದೆ ಎನ್ನಿಸುತ್ತದೆ. ಈ ಎರಡೂ ಮಾತುಗಳು ಹೊಮ್ಮಿರುವುದು 
ಯುದ್ಧರಂಗದಲ್ಲಿ, ಯುದ್ಧದ ನಡುವೆ, ರಾಜನ ಎದುರಿಗೆ. ಯಾವಾಗಿನದೋ ಸಿಟ್ಟು 
ಇನ್ನಾವಾಗಲೋ ಸಿಡಿಯುವಂತೆ ಪಂಪಪ್ರತಿಭೆಯ ಆಳದಲ್ಲಿನ ರಾಜತ್ವವಿರೋಧಿ 
(ಯುದ್ಧವಿರೋಧಿ) ಧೋರಣೆ ಈ ಸನ್ನಿವೇಶಗಳಲ್ಲಿ ಹೊಮ್ಮಿದೆ. 


ಕವಿಗೆ, ಎರಡು ನೆಲೆಯ ವ್ಯಕ್ತಿತ್ವಗಳು (ಎಲ್ಲರದೂ): ವೈಯಕ್ತಿಕ ನೆಲೆ ಮತ್ತು 
ಪ್ರಾತಿಭ ನೆಲೆ. ಸಂಗತಿಯೊಂದರ ನಿಜಸ್ಪರೂಪವನ್ನು ವ್ಯಕ್ತತೀತ ನೆಲೆಯಲ್ಲಿ 
ಕಂಡುಕೊಳ್ಳುವ ಗುಣವೇ ಪ್ರತಿಭೆ ಎನ್ನುವುದಾದರೆ, ಕವಿ ವ್ಯೆಯಕ್ತಿಕ ನೆಲೆಯಲ್ಲಿ 
ನಡೆದುಕೊಳ್ಳುವುದಕ್ಕಿಂತ ಅವನ ಈ ವ್ಯಕೃತೀತ ನೆಲೆಯಲ್ಲಿನ ಕಾಣ್ಕೆ 
ಭಿನ್ನವಾದುದಾಗಿರುತ್ತದೆ ಎನ್ನಬಹುದು. ಹೀಗಾಗಿ ವ್ಯಕ್ತಿಯಾಗಿ ಪಂಪನಿಗೆ ರಾಜತ್ವದ ಬಗ್ಗೆ 
ಅಕ್ಕರೆಯಿರಬಹುದಾದರೂ, ಅವನ ಪ್ರಾತಿಭ ದೃಷ್ಟಿಗೆ ಅದರ ಕೌರ್ಯ ಸ್ಪಷ್ಟವಾಗುತ್ತದೆ. 
ಸಮರ್ಥ ಕವಿಯೊಬ್ಬನ ಕೃತಿಯು ಕವಿಕಾಲದ ಸುತ್ತಲ ವಾಸ್ತವವನ್ನು ಕಟ್ಟಿಕೊಡುತ್ತಲೇ 
ಅದು ಇರಬೇಕಾದ ಬಗೆಯನ್ನೂ ಒಳಗೂಳ್ಳುತ್ತದೆ; ಇದನ್ನ ಸದ್ಯ ಮತ್ತು ಶಾಶ್ವತ 
ಎಂಬ ಮಾತುಗಳ ಮೂಲಕ ಕೆಲವರು ಸೂಚಿಸುವುದು. ಕಣ್ಣಿಗೆ ಕಾಣುವುದರ 
ವಿವರಗಳ ಮೂಲಕ ಅದು ಬದಲುಗೊಳ್ಳಬೇಕಾದ ರೀತಿಯನ್ನು ಉತ್ತಮ ಕಾವ್ಯ 
ಧ್ವನಿಸುತ್ತದೆ. 


ಟು) 


ಪಂಪನ ಮತ್ತು ಅವನಂತಹ ಕವಿಗಳ ವೈಶಿಷ್ಟ್ಯ ಇರುವುದು ಇಲ್ಲಿಯೇ. ವ್ಯಾಸನ 
ಕತೆಯನ್ನಾರಿಸಿಕೊ೦ಡರೂ ಮಹಾಭಾರತವನ್ನವನು ಮೂಲದಲ್ಲಿದ್ದಂತೆಯೇ 
ಸ್ಲೀಕರಿಸಲಿಲ್ಲ. ಸನ್ನಿವೇಶ ಪಾತ್ರಸ್ವರೂಪಗಳಂತಹ ಅಂಶಗಳಲ್ಲಿ ವ್ಯತ್ಯಾಸಗಳನ್ನು 
ಮಾತ್ರವೇ ಮಾಡಿಕೊಳ್ಳದೆ, ತನ್ನ ಕಾವ್ಯಗಳಲ್ಲಿ ತನ್ನ ಕಾಲದ ತಲ್ಲಣಗಳನ್ನೂ 
ಒಳಗೊಂಡು ನಿಜವಾದ ಜನಮಾನಸದ ಆಳದಲ್ಲಿನ ಅನಿಸಿಕೆಯನ್ನು ಹುದುಗಿಸಿದ್ದಾನೆ. 
ಇದನ್ನ ಕೆಲವರು ಪಂಪನ'ಸಮಸ್ತಭಾರತ'ದ ಪರಿಕಲ್ಪನೆ ಎಂದು ಹೌೇಳುತ್ತಾರೆ, 
ಇರಬಹುದು. ಆದರೆ ನಾನು ಇದನ್ನ "ದೇಸಿ' ಎನ್ನುತ್ತೇನೆ, ಆದರೆ ಇಷ್ಟು ಮಾತ್ರವೇ 
ಅಲ್ಲ. ಭಾಷೆ, ಸಂಸ್ಕತ ಮಾದರಿಯ ಕಾವ್ಯವಸ್ತು ಮತ್ತು ಆಕಾರಗಳ ನಡುವೆ ಕನ್ನಡದ 
ಸತ್ವವನ್ನು ಪ್ರಕಟಿಸುವ ಬಗೆ, ಮಾತಿನ ಬಳಕೆಯ ಪರಿ, ಕನ್ನಡದ್ದಲ್ಲದ ಅಕ್ಷರ ಛಂದಸ್ಸಿಗೆ 
ಅಚ್ಚಗನ್ನಡವನ್ನು ಒಗ್ಗಿಸುವ ಬಗೆ, ಕನಕಸ್ವಾಮಿಯ ಪ್ರಸಂಗದಂತಹ ಸನ್ನಿವೇಶಗಳಲ್ಲಿ 
ಸೇರಿಸಿರುವ ಜಾನಪದ ಸಂಸ್ಕೃತಿ ವಿವರಗಳು ಮತ್ತು, ಎಲ್ಲಕ್ಕಿಂತ ಮಿಗಿಲಾಗಿ, ತನ್ನ 
ಕಾಲದ ಜನರ ತಲ್ಲಣಗಳು ತವಕಗಳು, ಭಾವನೆ-ನಂಬಿಕೆಗಳು, ನೋವು ನಲಿವುಗಳು, 
ಆಸೆ ಆಕಾಂಕ್ಷೆಗಳು ಇವೆಲ್ಲ ಒಗ್ಗೂಡಿ "ದೇಸಿ'ಯಾಗುತ್ತದೆ ಎಂದು ನನ್ನ ಭಾವನೆ. 
“ಆದಿಪುರಾಣ'ದಲ್ಲಿ ಒಂದು ಮತಧರ್ಮದವರ ಆರಾಧ್ಯ ವ್ಯಕ್ತಿತ್ವದ ಚಿತ್ರಣವನ್ನು 
ಜೈಜೈನೀಯ ಪರಿಭಾಷೆಯ ಮೂಲಕವೂ ಅದರ ಚೌಕಟ್ಟಿನ ಪರಿಧಿಯಲ್ಲಿಯೂ 
ಮಾಡುತ್ತಲೇ, ಜೀವನ ಪಾವನವಾಗುವುದು ಹಗೆಗೆ, ನೀರು ತೀರ್ಥವಾಗುವುದು ಹಗೆಗೆ, 
ವ್ಯಕ್ತಿಯ ಬದುಕಿನ ಸಾರ್ಥಕತೆ ಎಲ್ಲಿ ಎಂಬುದರ ಬಗ್ಗೆ ಧ್ಯಾನಿಸಿದ್ದರೆ (ಆ 
ಕಾರಣದಿಂದಲೇ ಅದು ಧಾರ್ಮಿಕ, ಏಕೆಂದರೆ ಧಾರ್ಮಿಕತೆ ಎಂಬುದು ವೈಯಕ್ತಿಕ 
ಸಾರ್ಥಕತೆಯ ತುರ್ತೇ ವಿನಾ ಸಾಮೂಹಿಕ ಕ್ರಿಯೆಯಲ್ಲ), "ವಿಕಮಾರ್ಜುನವಿಜಯ'ವು 
ತನ್ನ ಕಾಲದ ಸಾಮಾಜಕ ನಂಬಿಕೆಗಳು, ವಾಸ್ತವಗಳು ಇವುಗಳ ಸ್ವರೂಪದ ವಿವರಗಳ 
ನಡುವೆಯೇ ಒಡಲಾಳದ ಸಂವೇದನೆಯನ್ನು ಒಳಗೊಳ್ಳುತ್ತದೆ. ಮಾನವನ 
ಬದುಕೆಂದರೆ ಎರಡು ನೆಲೆಯದು: ಆಂತರಿಕ ಬದುಕು, ಮತ್ತು ಸಾಮಾಜಿಕ ಬದುಕು; 
ವ್ಯಕ್ತಿಯ ಆಶೋತ್ತರಗಳು ಮತ್ತು ಸಾಮಾಜಿಕ ಹೊಣೆಗಾರಿಕೆಗಳು. ಪಂಪನ ಈ 
ಎರಡು ಕಾವ್ಯಗಳು ಮಾನವ ಬದುಕಿನ ಎರಡು ಮುಖ್ಯ ನೆಲೆಗಳನ್ನು ಕುರಿತ ಪ್ರಾತಿಭ 
ಕಾಣ್ಕೆಯ ಫಲ. ಎಲ್ಲ ಕಾಲದ ಮಾನವ ಬದುಕಿನ ಪರಿಯೂ ಇದೇ ಆದುದರಿಂದ, 
ಆಯಾ ಕಾಲಕ್ಕೆ ಅನುಗುಣವಾಗಿ ಓದುಗರಿಗೆ ಇಂತಹ ಕಾವ್ಯಗಳು ಓದುಗರಲ್ಲಿ 
ಅರಳುತ್ತ, ಪ್ರಸ್ತುತವಾಗುತ್ತವೆ. ಹೀಗಾಗಿಯೇ ಈ ಕಾವ್ಯಗಳು ಒಂದು ಸಾವಿರದ ಎಪ್ಪತ್ತು 
ವರ್ಷಗಳ ತಮ್ಮ ಇರುವಿಕೆಯಲ್ಲಿ ಎಲ್ಲ ಕಾಲದ ಕಾವ್ಯಾಸಕ್ತರ ಹೃದಯವನ್ನು ಗೆಲ್ಲಲು 
ಸಾಧ್ಯವಾಗಿದೆ. 


ಅಂದರೆ, ಪಂಪನ ಕಾವ್ಯಗಳ ಶೇಷ್ಠತೆಯಿರುವುದು ಅದರ ಹೂರಣದಲ್ಲಿ. 
ಕನ್ನಡಿಗರ ಬದುಕಿನ ಸಂವೇದನೆ ಎಲ್ಲಕಾಲಕ್ಕೂ ಒಂದೇ, ತನ್ನದೇ ವಿಶಿಷ್ಟ ರೂಪದ್ದು. 
ಇದ್‌ೇ'ಕನ್ನಡತನ', ಅಂದರೆ ಕನ್ನಡಿಗರು ಬದುಕನ್ನು ಗ್ರಹಿಸಿಕೊಳ್ಳುವ ಕ್ರಮ. ಪ್ರಾಯಶಃ 
ಅದೇ ದೇಸಿ. ಪಂಪ ತನ್ನ ಕಾವ್ಯದ ವೈಶಿಷ್ಟ್ಯವೆ೦ದರೆ'ದಸಿ' ಎಂದು 
ಹೌೇಳಿಕೊಳ್ಳುವವುದರ ಹಿಂದೆ ಈ ಮನೋಭಾವವಿರಬಹುದು. ಇದನ್ನು ಮುಂದಿನ 
ಕವಿಗಳೂ ಮೆಚ್ಚಿಕೊ೦ಡಿದ್ದಾರೆ;'ಪಂಪನ ದೇಸಿ” ಎನ್ನುವುದು ಒಂದು 
ನುಡಿಗಟ್ಟಾಗಿಬಿಟ್ಟಿದೆ. ಅಷ್ಟು ಮಾತ್ರವಲ್ಲ, ಪಂಪ ಯಾವುದೇ ಅಭಿವ್ಯಕ್ತಿವಿಧಾನದಲ್ಲಿ 


ಅಂತರ್ವಾಹಿನಿಯಾಗಿರಬೇಕಾದುದು ದೇಸಿಯೇ ಎಂಬ ಅಭಿಪ್ರಾಯದವಾಗಿ 
ಕಾಣುತ್ತಾನೆ. ಆದ್ದರಿಂದಲೇ'ಬಗೆ ಪೊಸತಪ್ಪುದಾಗಿ ದೇಸಿಯೊಳ್‌ ಪುಗುವುದು, ಪಕ್ಕ 
ಮಾರ್ಗದಾೌಳೆ ತಳ್ವುದು' ಎನ್ನುವುದು. ಇಲ್ಲಿ'ಬಗೆ  ಪೊಸತಪುುದಾಗಿ' ಎಂಬ 
ಮಾತು'ಆದಿಪುರಾಣ'ದ'ಇದು ನಿಚ್ಚಂ ಪೊಸತು ಅರ್ಣವಂಬೊಳ್‌ ಅತಿ ಗಂಭೀರಂ 
ಕವಿತ್ವಂ' ಎಂಬ ವಾಕ್ಯವನ್ನು ನೆನಪಿಸುತ್ತದೆ. ಹಸತಾಗುವುದೆಂದರೆ ಅಪರಿಮಿತ 
ದೃಷ್ಟಿಕೋನಗಳಿಗೆ ಅನ್ವಯಿಸಬಹುದಾದುದು, ಪ್ರತಿ ಓದುಗನಿಗೂ ಪ್ರತಿ ಪೀಳಿಗೆಗೂ 
ಪ್ರಸ್ತುತವಾಗಿ ಕಾಣುವುದು ಎಂದರ್ಥ. ಕನ್ನಡ ಕಾವ್ಯ ಹೀಗಾಗಬೇಕಾದರೆ ಅದರ 
ಒಡಲಲ್ಲಿ'ದಸಿ' ಅಥವಾ'ಕನ್ನಡತನ' ಹುದುಗಿರಬೇಕು. ಇದು ಎಲ್ಲ ಕಾಲದ ಎಲ್ಲ 
ಬಗೆಯ ಕನ್ನಡ ಸಾಹಿತ್ಯದ ಮಾಗದರ್ಶಿ ಅಂಶ. ಇದನ್ನು ಮುಂದಿನ ಕನ್ನಡ ಕಾವ್ಯ 
ಪರಂಪರೆ ಒಪ್ಪಿದೆ. ಅದಕ್ಕಾಗಿಯೇ ಪಂಪ ಸಾವಿರ ವರ್ಷದ ಸರದಾರನಾಗಿದ್ದಾನೆ. 
ನಾಗರಾಜನೆಂಬ ಒಬ್ಬ ಹಿಂದಿನ ಕವಿಯಂತೂ 'ಪಸರಿಪ ಕನ್ನಡಕ್ಕೊಡೆಯನ%ೂರ್ವನೆ 
ಸತ್ಯವಿ ಪಂಪನಾವಗಂ' ಎಂದು ಉದ್ಗರಿಸಿದ್ದಾನೆ. ಇವತ್ತೂ ಕನ್ನಡ ಸಾಹಿತ್ಯ 
ಜನಸಂಮ್‌ೇದನೆಗೆ ಮಿಡಿಯುವುದನ್ನು ತನ್ನ ಆದರ್ಶವಾಗಿಸ್ಟೀಕರಿಸಿದೆ. ಆ ಕಾರಣಕ್ಕಾಗಿ 
ಪಂಪ'ಆದಿಕವಿ"ಯಾಗಿದ್ದಾನೆ, ಅವನ ಕಾವ್ಯಗಳು ಇಂತಹವಲ್ಲದ ರಚನೆಗಳನ್ನು'ಇಕ್ಕಿ 
ಮೆಟ್ಟವೆ' 
೩ 


ಬದುಕಿನ ಸಾಫಲ್ಯದ ಬಗ್ಗೆ, ಜೀವನ ಸಾರ್ಥಕತೆಯ ಬಗ್ಗೆ ನಾವು 
ಮಾತನಾಡುತ್ತೇವೆ. ಪ್ರಾಕೃತಿಕ ಜೈವಿಕ ಕ್ರಿಯೆಯಾದ ಸಂತಾನಾಭಿವೃದ್ಧಿಯಲ್ಲದೆ ನಮ್ಮ 
ಅಂದರೆ ಮಾನವನ ಬದುಕಿನ ಗುರಿಯೇನು ಆಥವಾ ಅದಕ್ಕೊಂದು ಗುರಿ ಇದೆಯೇ? 
ಗುರಿ ಎಂಬುದು ಇರುವುದು ನಿಶ್ಚಿತವಾದರೆ ಅದರ ಸ್ವರೂಪವೇನು? ಅಂಥ ಗುರಿ 
ಮಾನವನ ಬಾಳಿಗೆ ಮಾತ್ರ ಅನ್ವಯಿಸುವಂಥದೇ ಅಥವಾ ಮಿಕ್ಕ ಜೀವಜಾತಿಗಳಿಗೂ 
ಗುರಿ ಎಂಬುದಿದೆಯೇ - ಇಂಥ ಪ್ರಶ್ನೆಗಳ ಮಾಲೆಯು ಅನಾದಿ ಕಾಲದಿಂದಲೂ 
ಮಾನವನನ್ನು ಕಾಡುತ್ತಲೇ ಬಂದಿದೆ. ಇತರ ಪ್ರಾಣಿಗಳ ಬಗ್ಗೆ ನಾವೇನೂ 
ಹೌಳಲಾರೆವು, ಆ ಬಗ್ಗೆ ಹೇಳುವುದಾದರೆ ಆಯಾ ಪ್ರಾಣಿಗಳೇ ಹೇಳಬೇಕು. ಹೀಗಾಗಿ 
ನಾವು ಮಾನವ ಕುಲದ ಗುರಿಯ ಬಗ್ಗೆ ಮಾತ್ರ ಆಲೋಚನೆ ಮಾಡಬಹುದೇನೋ? 
ಆಲೋಚನೆ ಎಂದೆ, ಇರುವುದೆಲ್ಲ ನಮ್ಮ 'ದೃಷ್ಟಿ'ಯಲ್ಲಿ ಇರುವುವು, ನಮ್ಮ ಅನಿಸಿಕೆಯ 
ಹೊರತಾಗಿ ಅದು ಇದೆಯೋ ಇಲ್ಲಮೋ ಪತ್ತೆ ಹಚ್ಚುವುದು ಹೇಗೆ. ಆಲೋಚನೆ 
ಇಲ್ಲದಿದ್ದರೆ ಇರುವಿಕೆಯೂ ಇಲ್ಲ. "ಅಹಾ ಜಾರು ಣಿ ಅಂದರೆ ನಾನು 
ಯೋಚಿಸುತ್ತೇನೆ, ಆದ್ದರಿಂದ, ನಾನು ಇದ್ದೇನೆ ಎಂದು ಡೆಕಾರ್ಟ್‌ ಹೇಳಿದನಂತೆ. ಎಲ್ಲ 
ಇರುವಿಕೆಯೂ ನಮ್ಮ ಆಲೋಚನೆಯಿಂದ ಹುಟ್ಟಿದಂಥವೇ ಎನ್ನಬಹುದೇನೋ. 
ಆದ್ದರಿಂದ ಮಾನವ ಬದುಕಿನ ಗುರಿಯೂ ನಮ್ಮ ಆಲೋಚನೆಯ ಫಲವೇ. ಅಲ್ಲದೆ 
ಎಲ್ಲರೂ ಒಂದೇ ಬಗೆಯಲ್ಲಿ ಈ ಗುರಿಯನ್ನು ನಿರ್ದೇಶಿಸುವುದಿಲ್ಲ. ಅಥವಾ ಎಲ್ಲ 
ಮಾನವರ ಆದರ್ಶವೂ ಒಂದೇ ರೂಪದ್ಬಲ್ಲ. ಏಕೆಂದರೆ ಇಡೀ ಮಾನವ ಕುಲದ 
ಆದರ್ಶ ಇಂಥದು ಎಂದು ಎಲ್ಲರ ಪರವಾಗಿ ಯಾರೋ ಒಬ್ಬ ಹಗೆ ನಿರ್ಧರಿಸಬಲ್ಲ? 
ಹಾಗೆಂದು ಎಷ್ಟು ಜನರಿದ್ದಾರೆಯೋ ಅಷ್ಟೊಂದು ಗುರಿಗಳಿರುವಂತೆ ನಮಗೆ 


ಕಾಣುವುದಿಲ್ಲ. ಯಾಕೆಂದರೆ ಎಲ್ಲರೂ ಆಲೋಚಿಸುವುದಿಲ್ಲವಲ್ಲ, ಅಥವಾ ಈ ಕುರಿತು 
ಆಲೋಚನೆ ಮಾಡಲಾರರೇನೋ. ಹಾಗಾಗಿ ಯಾವನೋ ಆಳವಾಗಿ ಚಿಂತಿಸಿ 
ಒಂದು ನಿರ್ಧಾರಕ್ಕೆ ಬಂದು'ಇದು ಮಾನವನ ಗುರಿ” ಎಂದು ಹೇಳಿ ಅದನ್ನು ಇತರರ 
ಬಳಿ ವಿವರಿಸಿದಾಗ ಅನೇಕರು ಅದರ ತಾರ್ಕಿಕತೆಯಿ೦ದಲೋ, 
ರೋಚಕತೆಯಿ೦ಂದಲೋ, ಅದು ನೀಡಬಹುದಾದ ಭರವಸೆಯಿ೦ದಲೋ ಪ್ರಭಾವಿತರಾಗಿ 
'ಹೌದು, ಇದು ನಮ್ಮ ಆದರ್ಶ, ಇದನ್ನು ಸಾಧಿಸುವುದು ನಮ್ಮ ಬಾಳಿನ ಗುರಿ' ಎಂದು 
ಒಪ್ಪಬಹುದು. ಇಂಥ ಪ್ರಭಾವಶಾಲಿಗಳಾದ ಅನೇಕ ಚಿಂತಕರು ಬಂದು 
ಹೋಗಿರುವುದರಿಂದ ವಿವಿಧ ಬಣದವರಿಗೆ ವಿಭಿನ್ನ ಗುರಿಗಳು ಇರುವಂತೆ 
ನಂಬುತ್ತೇವೆ. ಜೀವನದ ಆತ್ಯಂತಿಕ ಗುರಿ ಯಾವುದು, ನಾವು ತಲುಪಬೇಕಾದ ಬಿಂದು 
ಯಾವುದು ಎಂದರೆ ಒಬ್ಬರು, ಮೋಕ್ಷ ಎನ್ನಬಹುದು, ಮತ್ತೊಬ್ಬರು, ನಿರ್ವಾಣ 
ಎನ್ನಬಹುದು, ಮಗುದೊಬ್ಬರು ಪ್ರಪತ್ತಿ ಎನ್ನಬಹುದು, ಇನ್ನೂ ಒಬ್ಬರು ಸಾಮರಸ್ಯ 
ಎನ್ನಬಹುದು. ಇಂಥ ಗುರಿಗಳನ್ನು ನಾವು ತಲುಪಬೇಕಾಗಿರುವುದು ಇಲ್ಲಿ 
ಬದುಕಿರುವಾಗಲೋ ಅಥವಾ ತೀರಿದ ಬಳಿಕಮೋ ಎಂಬುದೂ ನಮ್ಮ ಮುಂದೆ ಏಳುವ 
ಪ್ರಶ್ನೆ. ಇಲ್ಲಿಯೇ ಇದನ್ನು ಸಾಧಿಸಬಹುದಾದರೆ, ಅದನ್ನು ತಲುಪಿದ್ದೇವೆ ಎಂದು 
ತೀರ್ಪು ಕೊಡುವವರು ಯಾರು? ಅಥವಾ ತೀರಿದ ಮೇಲೆ ಅದನ್ನು ತಲುಪಬಹುದ್‌ೇ 
ಹೊರತು ಇರುವಾಗಲಲ್ಲ, ಬದುಕಿರುವಾಗ ಆ ಗುರಿ ತಲುಪಲು ಸಾಧನೆ ಮಾಡಬೇಕು 
ಎಂದು ಹೇಳಿದರೆ, ಅದನ್ನು ಒಬ್ಬ ಅಥವಾ ಒಂದು ಚೇತನ ತಲುಪಿದೆಯೋ 
ಇಲ್ಲಮೋ ಎಂದು ನಿರ್ಧರಿಸುವುದು ಹೇಗೆ? ಆ ಬಗ್ಗೆ ಖಚಿತವಾಗಿ ನಮಗೆ 
ತಿಳಿವಳಿಕೆಯನ್ನು ಯಾರು ಕೊಡಬೇಕು? ಬರೀ ಪ್ರಶ್ನೆಗಳು, ಪ್ರಾಯಶಃ ಬದುಕಿನ ಬಹು 
ಪ್ರಮುಖವಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಮಾತ್ರ ಸಾಧ್ಯ ಉತ್ತರ 
ನಮ್ಮ ಆಲೋಚನೆಗೆ ತಕ್ಕಂತೆ. 


ಭಕ್ತಿ ಅಥವಾ ನಂಬಿಕೆಯೇ ಇವೆಲ್ಲ ಪ್ರಶ್ನೆಗಳನ್ನು ನಿವಾರಿಸಿಕೊಳ್ಳಲು ಭವುಕರು 
ಕಂಡುಕೊಂಡ ಮಾರ್ಗ, ಅದೇ ಎಲ್ಲ "ಸಾಧನೆ'ಯ ನೆಲೆಗಟ್ಟು ಅದಿಲ್ಲದಿದ್ದಲ್ಲಿ ಈ 
ಪರಿಯ ಗುರಿ ಎಂಬುದು ಇರಲು ಸಾಧ್ಯವಿಲ್ಲ. ಮಾನವನ ಬಾಳಿಗೆ 
ಗುರಿಯೊಂದಿದೆಯೆಂದು ಹೌಳುವವರೆಲ್ಲರಲ್ಲಿಯೂ ಆಯಾ ಗುರಿಯ ಬಗೆಗಿನ ನಂಬಿಕೆ 
ಸಮಾನ: ಆದರೆ ಬಾಳಿನ ಗುರಿ ಯಾವುದು ಎಂಬ ಬಗೆಗಿನ ತಿಳಿವಳಿಕೆಯ 
ವಿಭಿನ್ನತೆಯ ಕಾರಣದಿಂದ ಬೇರೆ ಬೇರೆ ಪಂಥಗಳವರು ಬೇರೆ ಬೇರೆ ಬಗೆಯಾಗಿ 


ಬದುಕಿನ ಗುರಿಯನ್ನು ಗುರುತಿಸುತ್ತಾರೆ. 


ಈ ತಾತ್ವಿಕತೆಯ ಹಿನ್ನೆಲೆಯಲ್ಲಿ ನಾನು ಪಂಪನ "ಆದಿಪುರಾಣ'ದ ಬಗ್ಗೆ 
ಪ್ರಸ್ತಾಪಿಸುತ್ತೇನೆ. ಪಂಪನ ಕಾಲ ಕ್ರಿಶ. ಹತ್ತನೆಯ ಶತಮಾನ; ಕನಿಷ್ಠ ಪಕ್ಷ, ಕನ್ನಡ 
ನಾಡಿನ ಮಟ್ಟಿಗೆ, ನಂಬಿಕೆಗಳ ಪಲ್ಲಟದ ಕಾಲಮೇನೋ. ಅದರಿಂದಾಗಿಯೇ ಪಂಪನ 
ತಂದೆ ಭೀಮಪಯ್ಯ ಬ್ರಾಹ್ಮಣನಾಗಿದ್ದವನು ಜೈನ ಮತಾವಲಂಬಿಯಾದ. ಪಂಪ ತನ್ನ 
ಸುಮಾರು ಮೂವತ್ತೊಂಬತ್ತು-ನಲವತ್ತರ ಪ್ರಾಯದಲ್ಲಿ ಮೊದಲ ಕಾವ್ಯವಾದ 
“ಆದಿಪುರಾಣ'ವನ್ನು ಬರೆದ. ಅವನು ಆರಿಸಿಕೊ೦ಡದ್ದು ಇಪ್ಪತ್ತನಾಲ್ಕು ಮಂದಿ 
ತೀರ್ಥಂಕರರಲ್ಲಿ. ಮೊದಲನೆಯವನಾದ ಆದಿದೇವ. ಅಥವಾ ವೃಷಭನಾಥನ 


ಕಥಾನಕವನ್ನು. ಜೈನರಲ್ಲಿ ದೇವರ ಬಗ್ಗೆ ಶ್ರದ್ಧೆಯಿಲ್ಲ, ಸಾಧನೆಯಿಂದ ಆದರ್ಶವನ್ನು 
ತಲುಪಿದ ತೀರ್ಥಂಕರರು ಅವರಿಗೆ ಪೂಜ್ಯರು. ತೀರ್ಥಂಕರ ಎಂದರೆ ಬದುಕನ್ನು 
ಪವಿತ್ರ ತೀರ್ಥವನ್ನಾಗಿ ಮಾಡಿಕೊಂಡವನು. ದೇಹ ಮತ್ತು ಮನಸ್ಸುಗಳನ್ನು 
ಶುಭ್ರಗೊಳಸಿ ಬಾಳನ್ನು ಉನ್ನತಿಗೇರಿಸಿಕೊ೦ಡವನು. ಅಂತಹವನ ಬಗ್ಗೆ ತನ್ನ 
ಕಾವ್ಯವಿದ್ದರೂ ಪಂಪ ಮೂಲತಃ ಒಬ್ಬ ಕವಿ, ಹೀಗಾಗಿ ಅವನು ಈ ಕಾವ್ಯವನ್ನು 


ರಚಿಸಿದ್ದು ಇಬ್ಬಗೆಯ ಗುರಿಗಳ ಸಾಧನೆಗಾಗಿ. ಅವನೇ ಹಗೇಳಿಕೊಳ್ಳುತ್ತಾನೆ 


ಇದುವೆ ಸುಕವಿಪ್ರಮೋದ 

ಪ್ರದಂ ಇದುವೆ ಸಮಸ್ತ ಭವ್ಯಲೋಪ್ರಮದ 

ಪ್ರದಂ ಎನೆ ನೆಗಟ್ಟ ಆದಿಪುರಾ 

ಣದೌೊಳ್‌ ಅಣೆವುದು ಕಾವ್ಯಧರ್ಮಮಂ ಧರ್ಮಮುಮಂ 


ಎಂದು. ತನ್ನ ರಚನೆಯು ಕವಿಹೃದಯದ ಜನರಿಗೂ ಭವ್ಯಜನ ಅಂದರೆ ಜೈನರಿಗೂ 
ಸಂತೋಷ ತರುತ್ತದೆ ಎಂಬವುದು ಅವನ ವಿಶ್ವಾಸ. ಪಂಪನದೇ ಆಯ್ಕೆಯೆಂದರೆ, 
ತನ್ನ ಕಾವ್ಯವು ಹವಿಹೃದಯದವರಿಗೆ ಸಂತೋಷವುಂಟುಮಾಡವುದು ಮೊದಲ ಗುರಿ, 
ಜೈನರಿಗೆ ಸಂತೋಷಕರವಾಗಬೇಕಾದುದಕ್ಕೆ ಎರಡನೆಯ ಸ್ಥಾನ. ಏಕೆಂದರೆ ತನ್ನ 
ಕಾವ್ಯದಲ್ಲಿ ಓದುಗರು ಅರಿಯಬೇಕಾದುದು ಕಾವ್ಯಧರ್ಮವನ್ನು, ಜೊತೆಗೆ ಧರ್ಮವನ್ನೂ. 
ಆದರೆ ಈ ಎರಡರ ನಡುವಣ ವ್ಯತ್ಯಾಸವೇನು ಎಂಬುದನ್ನು ಕವಿ ಸ್ಪಷ್ಟಪಡಿಸುವುದಿಲ್ಲ. 
ಆದರೆ ನಾವು ಅದನ್ನು ಅರ್ಥವಿಸಬೇಕಾಗುತ್ತದೆ; ಇಲ್ಲದಿದ್ದರೆ ಕವಿಯ ಆಶಯವನ್ನು 
ತಿಳಿಯಲು ಸಾಧ್ಯವಿಲ್ಲ. ತೀರ್ಥಂಕರನ ಚರಿತೆಯನ್ನು ಜೈನಮತದ ಚೌಕಟ್ಟು ಮತ್ತು 
ಪರಿಭಾಷೆಯ ಹಿನ್ನೆಲೆಯಲ್ಲಿ ನಿರೂಪಿಸಿದ್ದರೂ, ಅದು ಮತಧರ್ಮಾತೀತವಾಗಿ ಎಲ್ಲ 
ಕವಿಮನೋಭಾವದವರಿಗೆ ಸಂತೋಷ ತರಬೇಕು ಎಂಬುದು ಕವಿಯ ಆಶಯ. 
ಹಾಗಾದರೆ ಕಾವ್ಯಧರ್ಮ ಎಂದರೇನು? ಇದೂ ವ್ಯಾಖ್ಯಾನಕ್ಕೆ ಬಿಟ್ಟ ವಿಚಾರ. ಹಾಗಾಗಿ 
ಅದಕ್ಕೆ ನನ್ನದೇ ಅರ್ಥವನ್ನು ನೀಡಿ ಮುಂದುವರಿಯಬೇಕು. ನನ್ನ ಪ್ರಕಾರ, ಬದುಕಿನ 
ನಿಗೂಢಗಳನ್ನು ವೈಯಕ್ತಿಕ ಅನುಭವದ ಮೂಲಕ ಶೋಧಿಸುವುದ್‌ ಕಾವ್ಯದ ಕೆಲಸ. 
ಹಾಗಾಗಿ ಬದುಕು ಒಂದೆಡೆ ಜೈನಮತದ ಪಾರಂಪರಿಕ ಕಲ್ಪನೆಯ ಪ್ರಕಾರ ಹಗೆ 
ಸಾರ್ಥಕವಾಗುತ್ತದೆ ಎಂಬುದನ್ನು ಹೇಳುವುದರ ಜೊತೆಗೆ, ಎಲ್ಲ ಮಾನವರಿಗೂ 
ಅನ್ವಯಿಸುವಂತೆ ಬದುಕಿನ ಸಾರ್ಥಕ್ಕದ ಸ್ವರೂಪವೇನು ಎಂಬುದನ್ನು ತನ್ನ ತಿಳಿವಳಿಕೆ 
ಮತ್ತು ಅನುಭವಗಳ ಹಿನ್ನೆಲೆಯಲ್ಲಿ ಶೋಧಿಸುವುದು ಈ ರಚನೆಯ ಹಿಂದಿರುವ 
ಕವಿಯ ಮೂಲ ಆಶಯ. 


“ಆದಿಪುರಾಣ'ದಲ್ಲಿ ಮೂರು ಭಾಗಗಳಿವೆ: ನಡುವಿನದು ತೀರ್ಥಂಕರ ಜನ್ಮದ 
ಕಥಾನಕ; ಅದು ಜೈನಕಲ್ಲನೆಯಂತೆ ಗರ್ಭಾವತರಣ, ಜನನ, ಪರಿನಿಷ್ಠಮಣ, 
ಕೇವಲಜ್ಜಾನ ಮತ್ತು ಪರಿನಿರ್ವಾಣಗಳೆಂಬ ಐದು ಹಂತಗಳ ಮೂಲಕ 
(ಇದನ್ನು'ಪ೦ಚಕಲ್ಯಾಣ'ಗಳೆ೦ದು ಕರೆಯುತ್ತಾರೆ) ನಿರೂಪಿತವಾಗಿದ್ದರೆ; ಮೊದಲಿನ ಭಾಗ 
ಅವನ ಹಿ೦ದಿನ ಹತ್ತು ಜನಗಳ ಅಥವಾ ಭವಾವಳಿಯ ಕತೆ; ಮೂರನೆಯದು, ಅವನ 
ಮುಂದಿನ ಪೀಳಿಗೆಯಾದ ಅವನ ಮಕ್ಕಳ ಕತೆ. ಈ ಮೂಲಕ ಇಡೀ ಕಥಾನಕಕ್ಕೆ 
ಒಂದು ಏಕಕೇ೦ದ್ರ ಲಭ್ಯವಾಗುತ್ತದೆ. ಎಲ್ಲವನ್ನೂ ಒಟ್ಟಾರೆ ಪರಿಭಾವಿಸಿದಾಗ, ಇಲ್ಲಿನ 


ಜನ್ಮಾಂತರದ ಕತೆಗಳು ಒಬ್ಬನೇ ವ್ಯಕ್ತಿಯ ಬೆಳವಣಿಗೆಯ ವಿವಿಧ ಹಂತಗಳನ್ನು 
ಸೂಚಿಸುತ್ತದೆ, ಅವನ ಮಕ್ಕಳ ಕತೆ ಅವನ ವ್ಯಕ್ತಿತ್ವದ ಮತ್ತೊಂದು ವಲಯದ 
ಅಭಿವ್ಯಕ್ತಿಯಾಗುತ್ತದೆ. ಹೀಗಾಗಿ ಇದು ವ್ಯಕ್ತಿತ್ವವಿಕಾಸದ ಕತೆ. ಖಷಭನಾಧನಿಗೆ 
ನೇರವಾಗಿ ಸಂಬಂಧಿಸಿದ ಮೊದಲೆರಡು ಭಾಗಗಳು ಭೋಗನಿರಸನವನ್ನೂ, ಅವನ 
ಮಕ್ಕಳಿಗೆ ಸಂಬಂಧಿಸಿದ ಮೂರನೆಯ ಭಾಗವು ಅಹಂಕಾರನಿರಸನವನ್ನೂ ಸೂಚಿಸುತ್ತದೆ 
ಎಂದು ವಿಮರ್ಶಕರು ಈಗಾಗಲೇ ಗುರುತಿಸಿದ್ದಾರೆ. ಅದು ಸರಿಯೇ. ವ್ಯಕ್ತಿಯ ವ್ಯಕ್ತಿತ್ವದ 
ವಿಕಸನ ಎಂದರೆ ಭಳೋಗ-ಅಹಂಕಾರಗಳನ್ನು ದೂರೀಕರಿಸುವುದೇ ಆಗಿದೆ. ಹಾಗೆ 
ಸಂಪೂರ್ಣವಾಗಿ ಮಾಡುವುದರ ಮೂಲಕವಾಗಿಯೇ ತೀರ್ಥಂಕರ ಚೇತನವು ತನ್ನ 
ಬದುಕನ್ನು ತೊಳೆದು ಪವಿತ್ರವನ್ನಾಗಿ ಮಾಡುತ್ತದೆ. ಕವಿಯ ಆಶಯವೂ ಇದ" ಅಗಿದೆ: 
ತೀರ್ಥಂಕರನ ಬಾಳು ಎಂದರೆ ಕೇವಲ ಜೈನ ಪರಿಕಲ್ಪನೆಗೆ ಅನುಗುಣವಾಗಿರುವುದು 
ಮಾತ್ರವಲ್ಲದೆ, ಜೈನ ಆವರಣವನ್ನು ಕಳಚಿದರೆ ಯಷಭನಾಥನ ಬದುಕು ಒಟ್ಟಾರೆ 
ಮನುಷ್ಯನ ಬದುಕು ಸಾರ್ಥಕವಾಗುವುದರ ಪರಿಯನ್ನು ಸಂಕೇತಿಸುತ್ತದೆ ಎಂಬುದು. 
ಇದೇ ಪ್ರಾಯಶಃ ಪಂಪನ ಮನಸ್ಸಿನಲ್ಲಿದ್ದ ಕಾವ್ಯಧರ್ಮದ ಸ್ವರೂಪ. 


ಜಯವರ್ಮನೆಂಬುವನು ಮಹಾಬಳ, ಲಲಿತಾಂಗ, ವಜ್ರಜ೦, 
ಆರ್ಯ,ಶೀಧರದೇವ, ಸುವಿಧಿ, ಅಚ್ಯುತೇಂದ್ರ್ರ ವಜನಾಭಿ, ಅಹಮಿಂದ್ರ ಗ ಈ 
ಜನ್ಮಗಳನ್ನು ಪೂರೈಸಿ ಹತ್ತನೆಯ ಜನ್ಮದಲ್ಲಿ ಆದಿನಾಥ ಹುಟ್ಟುತ್ತಾನೆ. ಇವರೆಲ್ಲ ರಾಜರು, 
ಚಕ್ರವರ್ತಿಗಳು, ಅಷ್ಟೇ ಅಲ್ಲ, ಅವರ ವಾಸ ವಿವಿಧ ದೇವಲೋಕಗಳಲ್ಲಿ, ಎಲ್ಲ ಬಗೆಯ 
ಭಳೋಗಸುಖಗಳನ್ನು ಯಥೇಚ್ಛವಾಗಿ ಸವಿಯುವವರು. ಜನ್ಮದಿ೦೦ದ ಜನ್ಮಕ್ಕೆ 
ಭಳೋಗಲಾಲಸೆಯ ತೀವ್ರತೆಯು ಕಡಿಮೆಗೊಳ್ಳುವ ಪ್ರಕ್ರಿಯೆಯ ಮೂಲಕ ಇದರ 
ಅಶಾಶ್ವತತೆಯನ್ನೂ ಅಸಾರ್ಥಕತೆಯನ್ನೂ ಚಿತ್ರಿಸುವುದು ಇಲ್ಲಿನ ಪರಿ. ಹಾಗೆ 
ನೋಡಿದರೆ, ತೀರ್ಥಂಕರನ ಕಥೆಯು ಚಿತ್ರಣಗೊಳ್ಳುವ ಐದು ಹಂತಗಳು ಎಲ್ಲರ 
ಬದುಕಿನಲ್ಲೂ ಇರುವ ಹಂತಗಳ. ಜೀವ ಗರ್ಭದಲ್ಲಿ ಸೇರುವುದು, ಹುಟ್ಟು, ಒಂದು 
ಸನ್ನಿವೇಶದಲ್ಲಿ ಬದುಕಿನ ನಶ್ಚರತೆಯ ಬಗ್ಗೆ ಬರಬಹುದಾದ ತಿಳಿವು, ವ್ಯಕ್ತಿಯ 
ಅಸಹಾಯಕತೆಯ ಪರಿಜ್ಞಾನ ಮತ್ತು ಸಾವು - ಇವೆಲ್ಲ ಎಲ್ಲರಿಗೂ ಇದ್ದದ್ದೇ. 
ಏರು೦ಜವ್ವನದಲ್ಲಿರುವ ಭೋಗಪ್ರಿಯತೆ ವಯಸ್ಸಾದಂತೆ ತಾನಾಗಿ ಕಡಿಮೆಯಾಗುವುದು, 
ಇಂದ್ರಿಯಗಳ ಪಟುತ್ವ ಮೊನಚನ್ನು ಕಳೆದುಕೊಳ್ಳುವುದು ಇವೆಲ್ಲ ಎಲ್ಲರ ಬದುಕಿನ 
ವಿವಿಧ ಮಜಲುಗಳೇ. ಆದರೆ ತೀರ್ಥಂಕರನ ಸತ್ವ ದೊಡ್ಡದು, ಮತ್ತು ಅರಿವಿನ 
ಹಿನ್ನೆಯಲ್ಲಿ ಅದನ್ನು ಸಾಧಿಸಲು ಪ್ರಯತ್ನಿಸುವುದು ಗ ಇದರಿಂದಾಗಿ ಅದು 
ಭಿನ್ನವಾಗುತ್ತದೆ. ಹತ್ತು ಜನ್ಮಗಳಲ್ಲಿ ಭೋಗಲಾಲಸೆಯು, ದಡ್ಡ ವಿಚಾರಗಳು ಕಿವಿಯ 
ಮೇಲೆ ಬೀಳುವ ಮೂಲಕ ಉಂಟಾಗುವ, ತಿಳಿವಳಿಕೆಯ ಕಾರಣದಿಂದಾಗಿ 
ಕಡಿಮೆಯಾಗುತ್ತ ಹೋಗುವ ಮತ್ತು ಅದರ ಸ್ವರೂಪ ಬದಲಾವಣೆಗೊಳ್ಳುವ 
ಸೂಕ್ಷತೆಗಳು ಪಂಪನ ನಿರೂಪಣೆಯ ಹಲ್ಸ್‌ಟ್‌ಗಳು. 


ಇದನ್ನು ಭೋಗನಿರಸನದ ಪ್ರಕ್ರಿಯೆಯ ಮೂರು ಮಜಲುಗಳನ್ನು 
ಪರಿಶೀಲಿಸುವ ಮೂಲಕ ತಿಳಿಯಬಹುದು. ಮೊದಲನೆಯ ಹಂತ ಮಹಾಬಳನದು: 
ಅವನ ಭೋಗಾಪ್‌ಕ್ಷೆಯ ತೀವ್ರತೆ ಎಷ್ಟೆಂದರೆ ವಯಸ್ಸಾದರೂ ಅವನ ಲಾಂಪಟ್ಯ 


ಕಡಿಮೆಯಾಗದ ಪ್ರಮಾಣದ್ದು. ಅವನ ಅಮಾತ್ಯರಲ್ಲೊಬ್ಬನಾದ ಸ್ವಯಂಬುದ್ಧ 
ಎನ್ನುವವನು ತನ್ನ ರಾಜ ಇಳಿವಯಸ್ಸಿನಲ್ಲಿಯೂ ಹೊಂದಿದ್ದ ಲಾಂಪಟ್ಯವನ್ನು ಕಂಡು 
ಈ ರೀತಿ ಕಳವಳ-ಅಚ್ಚರಿಗಳಿಗೊಳಗಾಗುತ್ತಾನೆ: 


ಮುಸು ಮುತ್ತಂತೆ ತೆರಳ್ಳ ತನ್ನ ಮೊಗ೦ ಕಂಡಳ್ಳನೋ ಕೂಡೆ ಜೋ 
ಲು ಸಡಿಲ್ಬಿರ್ದ ಒಡಲ ಅಳ್ಳೆತನಮಂ ಕಾಣನೋ ಸಂತತ 
ವ್ಯಸನೋದೇಕದ ಕುಂದಂ ಏನೊಣರನೇೋ ಶಕ್ತಿಕ್ಷಯಂ ಕಾಣನಗೋ 
ಬಿಸುಡಂ ಮುನ್ನಿನ ತನ್ನ ಲಂಪಳಿಕೆಯಂ ಮತ್ತಂ ಜರಾಜರ್ಜರಂ 


(ಮುದಿತನದಿಂದ ಮುದ್ದೆಯಾಗಿ ಕಪಿಯದರಂತೆ ಕಾಣುವ ತನ್ನ ಮುಖವನ್ನು ಕಂಡೂ 
ಅಳುಕನಲ್ಲ! ಜೋತುಬಿದ್ದಿರುವ ತನ್ನ ಮೈಯ ಅಳ್ಳೆಗಳ ಟೊಳ್ಳುತನವನ್ನು ಗಮನಿಸದೆ 
ಇರುವನಲ್ಲ! ವ್ಯಸನೋದೇಕದಿಂದ ಆದ ಕುಂದನ್ನು ಅವನು ಕಾಣನ್‌! ಶಕ್ತಿಯು 
ಕಡಿಮೆಯಾಗಿರುವುದನ್ನು ಅನುಭವಿಸನೇ। ಮುಷ್ಟಿನಿಂದ ತರತರಿಸುತ್ತಿದ್ದರೂ 
ಲಂಪಟತೆಯನ್ನು ಮಾತ್ರ ಬಿಡನಲ್ಲ!) 


ಮಹಾಬಳನ ಈ ಸಾಮಾನ್ಯ ಭೋಗಾಪೇಕ್ವೆಯು ಸ್ವಲ್ಪ ಉತ್ತಮಗೊಂಡು 
ಮುಂದಿನ ಲಲಿತಾಂಗನ ಜನ್ಮದಲ್ಲಿ ಮನಃಪ್ರಿಯೆಯಾದ ಸ್ವಯಂಪುಭೆಯಲ್ಲಿನ 
ತೀವ್ರಾನುರಕ್ತಿಯಾಗಿ ಮಾರ್ಪಡುತ್ತದೆ. ದೀಕಾಲ ದೇವಲೋಕದಲ್ಲಿ ಅವಳೊಡನೆ 
ಲೈಂಗಿಕಸುಖವನ್ನು ಅನುಭವಿಸಿದ ಬಳಿಕ ಅವನಿಗೆ ಸ್ವರ್ಗಚ್ಯುತಿಯಾಗುವ ಕಾಲ 
ಸನ್ನಿಹಿತವಾಗುತ್ತದೆ. ಆಗ ಅವನು ತನ್ನ ಸುಖವು ಕೌೊನೆಗೊಳ್ಳುವುದಲ್ಲ ಎಂಬ 
ಅಳಲಿನಿಂದ ಈ ರೀತಿ ಪ್ರಲಾಪಿಸುತ್ತಾನೆ: 


ಸಂತಸದ ಅಂತವನೆಯ್ದಿ ಸುರತಾಮೃತದೌೊಳ್‌ ತಣಿದು ಅಲ್ಕಂ ಜಿಗಿ 
ಲ್ದಂತಿರೆ ಪತ್ತಿ ಮೆಯ್ಗಳ್‌ ಎರಡಾದಡಂ ಏನಸುಮೊಂದ'ೇ ನೊಲಕ್ಬೊಡೆ 
ಎ೦ಬಂ೦ತಿರೆ ಕೂಡಿ ನಿನ್ನೊಡನೆ ಭೋಗಿಸಲೀಯದೆ ಕೆಮ್ಮನೆ ಎನ್ನಂ ಉಯ್ವ 
ಅಂತಕನೆಂಬ ಬೂತನೆಲೆ ಮಾಣಿಸಲಾಗದ ಪೇಟ್‌ ಸ್ವಯಂಪ್ರಭೇ 


(ಸುರತಸುಖದಲ್ಲಿ ಸಂತೋಷದ ತುತ್ತತುದಿಯನ್ನು ಮುಟ್ಟಿ ನಮ್ಮ ಮನಸ್ಸುಗಳು 
ತಣಿದು, ದೇಹಗಳು ಎರಡಾದರೂ ಪ್ರಾಣ ಒಂದೇ ಎ೦ಬ ರೀತಿಯಲ್ಲಿ ಅವು 
ಒಂದರೊಡನೊಂದು ಬೆಸೆದುಕೊಂಡಿವೆ ಎಂಬಂತೆ ನಿನ್ನೊಡನೆ ಭೋಗಿಸಲು 
ಅವಕಾಶವೀಯದೆ ಯಮನೆಂಬ ಭೂತವು ನನ್ನನ್ನು ಎಳೆದ%ಯ್ಯುತ್ತಿರುವಾಗ ನಿನಗೆ 
ಬಿಡಿಸಲಾಗದೆ ಸ್ವಯಂಪ್ರಭೇ!) 


ಅವನಂತೆಯೇ ಅವನ ನಲ್ಲೆ ಸ್ವಯಂಪ್ರಭೆ ಅವನ ಬಗ್ಗೆ ಇಟ್ಟಿರುವಪೀತಿಯೂ. 
ಲಲಿತಾಂಗ-ಸ್ವಯಂಪ್ರಭೆಯರ ಅನುರಾಗ ಎಷ್ಟು ತೀವುವೆಂದರೆ ಅದು ಮುಂದಿನ 
ಜನ್ಮದಲ್ಲಿಯೂ ಮುಂದುವರಿಯುತ್ತದೆ. ಬೇರೆ ಬೇರೆ ಕಡೆಗಳಲ್ಲಿ ಅವರು ವಜಜಂಘ 
ಮತ್ತುಶೀಮತಿಯರಾಗಿ ಹುಟ್ಟುತ್ತಾರೆ. ಪ್ರಾಪ್ತವಯಸ್ಕರಾಗುತ್ತಾರೆ. ಆದರೆ ಅವರಿಬ್ಬರನ್ನೂ 
ಹಿಂದಿನ ಜನ್ಮದ ನೆನಪು ಕಾಡುತ್ತದೆ.ಶೀಮತಿ ತನ್ನ ಪೂರ್ವಜನ್ಮದ ನೆನಪಿನಿಂದಲೇ 
ವಜ್ರಜ೦ಂಘನ ಚಿತ್ರವನ್ನು ಬರೆಯುತ್ತಾಳೆ, ಅದರಿಂದಾಗಿ ಅವರಿಬ್ಬರೂ ಮತ್ತೆ 


ಒಂದಾಗುವಂತಾಗುತ್ತದೆ. ಆ ಬಳಿಕ ಅವರಿಬ್ಬರೂ ಗಾಢ ಪ್ರೇಮದಿಂದ ಕೆಲಕಾಲ 
ಬಾಳುತ್ತಾರೆ. ಒಂದು ರಾತ್ರಿ ಅವರ ಮಲಗುವ ಮನೆಯನ್ನು ಸಿದ್ಧಪಡಿಸಿದ ಸೇವಕನು 
ಕೃಷ್ಣಾಗುರುವಿನ ಧೂಪವನ್ನು ಕೆಂಡದಲ್ಲಿ ಹಾಕಿ ಗವಾಕ್ಷಿಯನ್ನು ತೆರೆಯುವುದನ್ನು 
ಮರೆತು ಹೋಗುತ್ತಾನೆ. ಗಂಡಹೆ೦ಂಡಿರಿಬ್ಬರೂ ಒಳಬಂದು ಅಪ್ಪಿಕೊಂಡು ಮಲಗುತ್ತಾರೆ. 
ಒಳಗೆ ಕೃಷ್ಣೋರಗನಂತೆ ಅಗರುವಿನ ಹೊಗೆ ಎಲ್ಲೆಡೆ ಆವರಿಸಿ ಅವರಿಬ್ಬರೂ 
ನಿದ್ರಾಪರವಶರಾಗಿರುವಾಗ ಉಸಿರುಕಟ್ಟಿ ಅಪ್ಪಿಕೊ೦ಡಿರುವಂತೆಯೇ ಸಾಯುತ್ತಾರೆ. ಆ 
ದೃಶ್ಯವನ್ನು ಕವಿ ಹೀಗೆ ವರ್ಕೆಸಿ ಉದ್ಗರಿಸುತ್ತಾನೆ: 


ಬಿಡದೆ ಪೊಗೆ ಸುತ್ತೆ ತೋಳಂ 

ಸಡಿಲಿಸದಾ ಪ್ರಾಣವಲ್ಲಭರ್‌ ಪ್ರಾಣಮಂ ಅಂದು 
ಒಡಗಳೆದರ್‌ ಓಪರ್‌ ಓಪರೊಳ್‌ 

ಒಡಸಾಯಲ್‌ ಪಡೆದರ್‌ ಇನ್ನವೇಂ ಸಯ್ದು ಒಳವೇ 


(ದಟ್ಟವಾಗಿ ಅಗರುವಿನ ಹಗೆ ಅವರಿಸಿ ಆ ಪ್ರಾಣವಲ್ಲಭರು ಜೊತೆಗೆ 
ಅಪ್ಪುಗೆಯಲ್ಲಿಯೇ ಸತ್ತರು. ಅದಕ್ಕಿಂತ ಪುಣ್ಯವಿನೇನಿದೆ!) 


ಮೊದಲು ಕೇವಲ ಲೈಂಗಿಕ ಅಪೇಕ್ಟೆಯಾಗಿದ್ದುದು ಜನ್ಮಾಂತರದಲ್ಲಿ 
ಕ್ರಮೇಣ ಅನುರಾಗವಾಗಿ ಗಾಢ ಪ್ರೇಮವಾಗಿ ಮಾರ್ಪಟ್ಟಿದೆ. ಹೀಗೆ ಭವಾವಳಿಯು 
ಮುಂದುವರಿದು ಹತ್ತನೆಯ ಜನ್ಮದಲ್ಲಿ ಈ ಚೇತನ ನಾಭಿರಾಜ-ಮರುತಾದೇವಿಯರ 
ಮಗ ಆದಿನಾಥ ಅಥವಾ ಖಷಭನಾಗಿ ಜನ್ಮ ತಳೆಯುತ್ತದೆ. ಇದು ಎಲ್ಲರಂತಹ 
ಮನುಷ್ಯ ಜನ್ಮವೇ, ಹೂರಗೆ ನೋಡಲು. ಆದರೆ ಒಳಗೆ ಪಕ್ವತೆಯನ್ನು 
ಪಡೆದಂತಹುದು. ಈ ಜನ್ಮದಲ್ಲಿಯೂ ಅವನು ಯಥಾಪ್ರಕಾರವೇ ಬೆಳೆಯುತ್ತಾನೆ. 
ಅವನಿಗೆ ಯೌವನೋದಯವಾಗುತ್ತದೆ, ಮಗನಿಗೆ ಮದುವೆ ಮಾಡುವ ಅಪೇಕ್ಷೆ 
ತಂದೆತಾಯಿಗಳಿಗೆ. ಅವನ್ನು ಕೂಡಿಸಿಕೊಂಡು ತಂದೆ ಹೀಗೆ ಕೇಳಿಕೊಳ್ಳುತ್ತಾನೆ: 


ಶಾಂತಾತ್ಮಾ ಮದುವೆ ನಿಲ್‌ ನೀಂ 
ಇಂತೆನ್ನ ಗೃಹಸ್ಥಧರ್ಮದಿಂದಂ ನೀನೆಂ 
ತಂತೆ ಸಲೆ ನೆಗಟ್ಟಿ ಜಗತೀ 

ಸಂತತಿ ನಿಲೆ ನಿನ್ನ ಧರ್ಮಸಂತತಿ ನಿಲ್ಲುಂ 


(ಶಾ೦ತಾತ್ಮನೇ ಮದುವೆಯಾಗು. ನನ್ನ ಹಾಗೆ ನೀನೂ ಗೃಹಸ್ಥಧರ್ಮವನ್ನು 
ಅನುಸರಿಸಿದರೆ ಜಗತ್ತಿಗೂ ಸಂತತಿಯು ನಿಲ್ಲುತ್ತದೆ, ನಿನಗೂ ಧರ್ಮಸಂತತಿಯೂ 
ನಿಲ್ಲುತ್ತದೆ). ಅದಕ್ಕನುಗುಣವಾಗಿ ಆದಿನಾಥ ಮದುವೆಯಾಗುತ್ತಾನೆ. ಈಗ ಅವನಲ್ಲಿ 
ಭಳೋಗಾಪ್‌ಕ್ಷೆಯೂ ಇಲ್ಲ, ಅನುರಾಗವೂ ಇಲ್ಲ, ಅವನು ಮದುವೆಯಾಗುವುದು 
ಗೃಹಸ್ಥಧರ್ಮಪಾಲನೆಗಾಗಿ ಮಾತ್ರ ಮುಂದೆ ಅವನು ಅರಮನೆಯಲ್ಲಿ ನಡೆಯುವ 
ನೀಲಾಂಜನೆ ಎಂಬುವವಳ ನೃತ್ಯವನ್ನು ನೋಡುತ್ತಿರುವಾಗ, ಅವಳು ನರ್ತಿಸುತ್ತಲೇ 
ಬಿದ್ದು ಸಾಯುತ್ತಾಳೆ, ಇಂದ್ರ ರಸಭಂಗವಾಗದಿರಲೆಂದು ಯಾರಿಗೂ ತಿಳಿಯದಂತೆ 
ಅವಳಂತೆಯೇ ಮತ್ತೊಬ್ಬಳನ್ನು ಕ್ಷಣಾರ್ಧದಲ್ಲಿ ಸೃಷ್ಟಿಸಿ ನೃತ್ಯ ಮುಂದುವರಿಯುವಂತೆ 
ಮಾಡುತ್ತಾನೆ. ಈ ಬದಲು ಬೇರಾರಿಗೂ ತಿಳಿಯದಿದ್ದರೂ ಆದಿನಾಥನ ಸೂಕ್ಷತೆಯಿಂದ 


ಅವನ ಅರಿವಿಗೆ ಬಂದು, ಅವನ ಪಕ್ವ ಜೀವದಲ್ಲಿ ಮಡುಗಟ್ಟಿದ್ದ ವೈರಾಗ್ಯಪರತೆಯು 
ಹೊರಬರಲು ನೆಪವಾಗುತ್ತದೆ. ಅವನು ದೀಕ್ಷೆ ವಹಿಸಿ ತಪಸ್ಸಿಗೆ ತೆರಳುತ್ತಾನೆ. 


ಹೀಗೆ ಜನ್ಮಾಂತರಗಳ ಚಿತ್ರಣದ ಮೂಲಕ  ಭೋಗನಿರಸನವನ್ನು 
ನಿರೂಪಿಸುವ ಕವಿಯು ಮುಂದೆ ಅವನ ಮಕ್ಕಳೇ ಆದ ಭರತ ಮತ್ತು ಬಾಹುಬಲಿಗಳು 
ರಾಜ್ಯಕ್ಕಾಗಿ ಹೋರಾಡುವ ಪ್ರಸಂಗವನ್ನು ಚಿತ್ರಿಸುವ ಮೂಲಕ ಅಹಂಕಾರದ ಎರಡು 
ಮಗ್ಗುಲುಗಳನ್ನು ನಮ್ಮ ಮುಂದಿಡುತ್ತಾನೆ. ಹಿರಿಯನೆಂಬ ಕಾರಣದಿಂದ 
ಚಕ್ರವರ್ತಿಯಾದ ಅಣ್ಣ ಭರತನ ದಬ್ಬಾಳಿಕೆಯನ್ನು ತಮ್ಮ ಬಾಹುಬಲಿ ಪ್ರತಿಭಟಿಸಿ 
ಅವನೊಡನೆ ಯುದ್ಧಕ್ಕೆ ನಿಲ್ಲುತ್ತಾನೆ. ತಿಳಿವಳಿಕಸ್ಥರು ಅವರಿಗೆ ಸಾಮಾನ್ಯ ಯುದ್ಧವನ್ನು 
ಬಿಟ್ಟು ಪರಸ್ಪರ ಬಲಪ್ರದರ್ಶನಕ್ಕೆ ಏರ್ಪಾಟು ಮಾಡುತ್ತಾರೆ. ದೃಷ್ಟಿಯುದ್ಧ, ಜಲಯುದ್ಧ 
ಮತ್ತು ಮುಷ್ಟಿಯುದ್ಧ - ಈ ಮೂರರಲ್ಲಿಯೂ ಹೆಚ್ಚು ಎತ್ತರವಾಗಿದ್ದ ತಮ್ಮ ಬಾಹುಬಲಿ 
ಅಣ್ಣನನ್ನು ಮಣಿಸುತ್ತಾನೆ. ತೀವ್ರ ಅವಮಾನ, ಆಕೋಶಗಳಿಂದ ಕೂಡಿದ ಭರತ 
ತಮ್ಮನನ್ನು ಕೊಲ್ಲಲು ಸಿದ್ಧನಾಗುತ್ತಾನೆನೀ ಇಡೀ ಬೆಳವಣಿಗೆಯು ಬಾಹುಬಲಿಯಲ್ಲಿ 
ಐಹಿಕತೆಯ ಬಗ್ಗೆ ತೀವ್ರ ಜಿಹಾಸೆ ತಳೆಯುವಂತೆ ಮಾಡುತ್ತದೆ. ತಾನು ಯುದ್ಧದಲ್ಲಿ ಗೆದ್ದ 
ರಾಜ್ಯವನ್ನು ಅಣ್ಣನಿಗೇ ಕೊಟ್ಟು ಹೇಳುವ ಮಾತುಗಳಿವು: 


ನೆಲಸುಗೆ ನಿನ್ನ ವಕ್ಷದೊಳೆ ನಿಶ್ಚಳಂ ಈ ಭಟಖಡ್ಗಮಂಡಲೋ 

ತ್ಲಲವನ ವಿಭ್ರಮಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಕ ಭೂ 
ವಲಯಮಂ ಅಯ್ಯನಿತ್ತುದುಮಂ ಆಂ ನಿನಗಿತ್ತೆಂ ಇದೇವುದಣ್ಣ ನೀನ್‌ 
ಒಲಿದ ಲತಾಂಗಿಗಂ ಧರೆಗಂ ಆಟಿಸಿದಂದು ನೆಗಟಕ್ಕ ಮಾಸದ್‌ೇ 


(ಸೈನಿಕರ ಖಡ್ಗಸಮೂಹವೆಂಬ ಸರೋವರದಲ್ಲಿ ಸುಳಿದಾಡುವ ದುಂಬಿಯಂತಹ 
ರಾಜ್ಯಲಕ್ಕಿಯು ನಿನ್ನ ಎದೆಯಲ್ಲಿಯೇ ಶಾಶ್ವತವಾಗಿ ನೆಲಸಲಿ. ಇದರಿಂದ ಏನಾದೀತು! 
ಅಲ್ಲದೆ, ಅಣ್ಣನಾದ ನೀನು ಒಲಿದ ಹೆಣ್ಣಿಗಾಗಲೀ ಮಣ್ಣಿಗಾಗಲೀ ಆಸೆಪಟ್ಟರೆ ನನಗೆ ಕೆಟ್ಟ 
ಹೆಸರು ಬಾರದೇ). ಆ ಬಳಿಕ ಅವನು ತಪಸ್ಸಿಗೆ ತೆರಳುತ್ತಾನೆ. ಭರತ ಚಕ್ರವರ್ತಿಯಾಗಿ 
ಮುಂದುವರಿದರೂ ಕ್ರಮೇಣ ಅವನೂ ಪಕ್ವಗೌಳ್ಳುತ್ತಾನೆ. ಈ ಅಣ್ಣತಮ್ಮದಿರ ಮೂಲಕ 
ಕವಿ ಅಹಂಕಾರದ ಎರಡು ಮಗ್ಗುಲುಗಳ ಪರಿಚಯ ಮಾಡಿಸುತ್ತಿದ್ದಾನೆ. ಇಬ್ಬರೂ 
ಒಬ್ಬನ ಮಕ್ಕಳು. ಭರತನ ಅಹಂಕಾರದ ಸ್ವರೂಪವು ಮಿಕ್ಕವರನ್ನೆಲ್ಲ ಗೆದ್ದು ತನ್ನ 
ಹರಿಮೆಯನ್ನು ಸ್ಥಾಪಿಸಬೇಕೇಂಬ ಬಗೆಯದಾದದರೆ, ಬಾಹುಬಲಿಯದು ಯಾರಿಗೂ 
ಬಾಗೆನೆಂಬ ಸ್ವಾಭಿಮಾನಸ್ವರೂಪದ್ದು. ಒಂದು ಎಲ್ಲರ ಮೇಲೆ ತನ್ನ ಅಧಿಕಾರವನ್ನು 
ಸ್ಥಾಪಿಸುವ ಬಗೆಯದಾದರೆ, ಮತ್ತೊಂದು ತನ್ನತನವನ್ನು ಬಲಿಗೊಡದೆ ಎಲ್ಲರಿಗಿಂತ 
ತಾನು ಭಿನ್ನ ಎಂಬುದನ್ನು ತೋರಿಸುವುದು. ಎರಡೂ ಒಂದೇ ಭಾವನೆಯ 
ಮಗ್ಗಲುಗಳು. ಅಲ್ಲದೆ ಇವರಿಬ್ಬರೂ ಆದಿನಾಥನ ಮಕ್ಕಳು, ಅ೦ದರೆ ಅವನಿಂದಾದವರು, 
ಅಂದರೆ ಅವನತನದ ಹರರೂಪಗಳು. ಹೀಗೆ'ಆದಿಪುರಾಣ'ವನ್ನು ಒಂದು ಚೇತನದ 
ಮಹಾಪಯಣ ಎಂದು ಪರಿಭಾವಿಸಿದರೆ, ಒಂದೆಡೆ ತನ್ನ ಸುಖದಲ್ಲಿ ಕೇದೀಕೃತವಾಗುವ 
ಭೋಗಾಕಾಂಕ್ಷೆ. ಮತ್ತೊಂದೆಡೆ ತನ್ನ ಹಿರಿಮೆಯ ಭಾವನೆಯ ಅಹಂಕಾರ - 
ಇವೆರಡೂ ಅದೇ ಚೇತನದ್ದೇೊ. ಪ್ರಾಯಶಃ ಆ ಕಾರಣಕ್ಕಾಗಿಯೇ ಕವಿ ಆದಿನಾಥ 
ಕ್‌ವಲಜ್ಞಾನವನ್ನು ಪಡೆದು ಕೊನೆಗೆ ಪರಿನಿರ್ವಾಣ ಹೊಂದುವ ಸನ್ನಿವೇಶವನ್ನು 


ಭರತ-ಬಾಹುಬಲಿಗಳ ಯುದ್ಧದ ನಂತರವೇ ಚಿತ್ರಿಸುವುದು. ಭೋಗ-ಅಹಂಕಾರಗಳೂ 
ಬೇರೆ ಬೇರೆಯಲ್ಲ, ಒಂದೇ ಸ್ವಕೇಂದ್ರಿತ ಆಲೋಚನೆಯ ಎರಡು ಮಗ್ಗುಲಗಳ್ಳು; 
ಎರಡರಲ್ಲಿಯೂ ತಾನೇ ಕೇ೦ದ್ರ, ಅನ್ಯವನ್ನು ಕಡೆಗಣಸಿ ತನ್ನ ಬಗ್ಗೆ ಮಾತ್ರ, ತನ್ನ 
ಸುಖವನ್ನು ಮಾತ್ರ, ತನ್ನ ಶ್ರೇಷ್ಠತೆಯನ್ನು ಮಾತ್ರ ಆಲೋಚಿಸುವ ಪರಿ. ತೀರ್ಥಂಕರತ್ವ 
ಪ್ರಾಪ್ತವಾಗಬೇಕಾದರೆ ಇವೆರಡೂ ಸಂಪೂರ್ಣವಾಗಿ ಇಲ್ಲವಾಗಬೇಕು. 


ಪಂಪನ ವಿಷಯದಲ್ಲಿ ನಾವು ಒಂದಂಶವನ್ನು ಗಮನಿಸಬೇಕು, ಅಥವಾ 
ಇದು ಜೈನ ಮನೋಭಾವವೂ ಇದ್ದೀತು. ಅವನು ಭೋಗ, ಎಂದರೆ 
ಲೈಂಗಿಕತೆಯನ್ನು ಸಂಪೂರ್ಣವಾಗಿ ನಿರಾಕರಿಸುವುದಿಲ್ಲ. “ಆದಿಪುರಾಣ'ವನ್ನು 
ಬರೆದಾಗ ಪಂಪನಿಗೆ ಮೂವತ್ತೊಂಬತ್ತು-ನಲವತ್ತು ವರ್ಷಗಳು, ಅಂದರೆ ಎಲ್ಲ 
ಚೈತನ್ಯಗಳೂ ತಮ್ಮ ಉಚ್ಮಾಯಸ್ಥಿತಿಯಲ್ಲಿರುವ ವಯಸ್ಸು ಈ ಕಾವ್ಯದ ಆರಂಭದಲ್ಲಿ 
ಪಂಪ ತನ್ನ ರೂಪದ ಬಗ್ಗೆ, ರಸಿಕತೆಯ ಬಗ್ಗೆ ದೀರ್ಫವಾಗಿ ಹಗಳಿಕೌಳ್ಳುತ್ತಾನೆ. 
ಮುಂದೆ ಅವನು ಬರೆದ ಅವನ ಪ್ರಕಾರ 'ವಿಕ್ರಮಾರ್ಜುನವಿಜಯ'ದಲ್ಲಿಯಂತೂ 
ಕಾವ್ಯದ ಆರಂಭದಲ್ಲಿನ ಪ್ರಾರ್ಥನೆಯಲ್ಲಿಯೂ, ಕೊನೆಯ ಫಲಶ್ರುತಿಯಲ್ಲಿಯೂ 
ಅವನು ಅಪೇಕ್ಷಿಸುವುದು ಮಿಕ್ಕೆಲ್ಲದರ ಜೊತೆಗೆ ಭೋೋಗವನ್ನೇ. ಕಾವ್ಯದ ಆರಂಭದಲ್ಲಿ 
ಅವನು ಪ್ರಾರ್ಥಿಸುವುದು ಐವರು ದೇವತೆಗಳನ್ನು ಅವರಲ್ಲಿ ಒಬ್ಬನೆ೦ದರೆ ಸಹಜ 
ಮನೋಜನೋಜ, ಅವನನ್ನು ಕವಿ ಕೇಳಿಕೊಳ್ಳುವುದು 
"ಸಹಜಮನೋಜನೋಜನೆಮಗೀಗೆ ವಿಚಿತ್ರ ರತೋತ್ಸವಂಗಳಂ' ಎಂದು. ಹಾಗೆಯೇ 
ಕಾವ್ಯದ ಕೊನೆಯ ಫಲಶುತಿಯ ಪದ್ಯದಲ್ಲಿ "ಲೋಕಪೂಜ್ಯವಾದ' ಭಾರತವನ್ನು 
ಓದಿದವರಿಗೆ, ಕೇಳಿದವರಿಗೆ, ಬರೆದವರಿಗೆ ಅವನ ಪ್ರಕಾರ ಸಿಕ್ಕುವ ಫಲಗಳೆಂದರೆ 'ಧೃತಿ 
ತುಷ್ಟಿ ಪುಷ್ಟಿ ವಿಭವಂ ಸೌಭಾಗ್ಯಂ ಇಷ್ಟಾಂಗನಾಸುರತಂ೦ ಕಾಂತಿ ಅಗುಂತಿ ಶಾಂತಿ 
ವಿಭವಂ ಭದ್ರಂ ಶುಭಂ ಮಂಗಳಂ”. ಹಾಗಾಗಿ ಪಂಪನ ದೃಷ್ಟಿಕೋನ ಅನುಭವಿಸುವ 
ಮೊದಲೇ ಐಹಿಕತೆಯನ್ನು ನಿರಾಕರಿಸುವಂಥದಾಗಿರದೆ, ಅವುಗಳನ್ನು 
ಆರೋಗ್ಯಕರವಾಗಿ ಅನುಭವಿಸುತ್ತ ಕ್ರಮೇಣ ಅವುಗಳನ್ನ ಹಿರಿಯ ಆದರ್ಶಗಳಾಗಿ 
ಮಾರ್ಪಡಿಸಿಕೊಳ್ಳಬೇಕು, ಇಹವೇ ಪರವಾಗಿ ಅರಳಬೇಕು ಎಂಬುದು. ಇದೇ 
ಕವಿಯ ಕಾವ್ಯವು ಕಂಡುಕೊಂಡ “ಕಾವ್ಯಧರ್ಮ' ಅನ್ನಿಸುತ್ತದೆ. 


ಆಧುನಿಕ ಮನೋವಿಜ್ಞಾನದ ಕೆಲವು ಪರಿಕಲ್ಲನೆಗಳೂ ಇವಕ್ಕೆ 
ಸಂವಾದಿಯಾಗಿವೆ ಎಂದು ನನ್ನ ಭಾವನೆ. ನನ್ನ ಸೀಮಿತ ತಿಳಿವಳಿಕೆಯಲ್ಲಿ ವ್ಯಕ್ತಿತ್ವದ 
ಎರಡು ಪ್ರಮುಖ ಅಂಶಗಳು ಮೂಲಕಾಮ (ಟಖ ಮತ್ತು ಅಹಂಕಾರ (ಜಾ) - 
ಇವುಗಳು. ಸಿಗ್ಮಂಡ್‌ ಫ್ರಾಯ್ಡ್‌ ಪ್ರಕಾರ ಆ ಮೂಲಕಾಮವು ಬದುಕಿನ ಮೂಲ ಶಕ್ತಿ 
ಆದರೆ ಅವನೇ ಕಚ ಯಾಕಿಣು? ಎಂಬ ಪರಿಕಲ್ಪನೆಯ ಮೂಲಕ ಅದು 
ಉದಾತ್ತಗೊಳ್ಳುವ ಪರಿಯನ್ನು ಪ್ರತಿಪಾದಿಸುತ್ತಾನೆ. ಯೂಂಗ್‌ ಲಿಬಿಡೋ ಎಂಬುದು 
ಮಾನವನ ಸೃಜನಶಕ್ತಿಯೆಂದು ಹೇಳುತ್ತಾನೆ, ಅದರಿಂದಲೇ ಕಲೆ, ಸಾಹಿತ್ಯ 
ಮುಂತಾದವು ಹೊಮ್ಮುವುದು. ಹೀಗಾಗಿ ಆಧುನಿಕ ಪರಿಭಾಷೆಯ ದೃಷ್ಟಿಯಿಂದಲೂ 
ಕಆದಿಪುರಾಣಕಿವನ್ನು ಅರ್ಥವಿಸಿಕೊಳ್ಳುವುದು ಅನುಕೂಲ. ಮುಕ್ತಿ, ತೀರ್ಥಂಕರತ್ವ, 
ಪ್ರಪತ್ತಿ - ಇವನ್ನೆಲ್ಲ ಕಂಡವರಾರು? ಹಿಂದೆಯೇ ಹೇಳಿದಂತೆ ನಾವು ಹೊರಡುವ 


ಆಲೋಚನೆಯ ನೆಲೆಯೇ ನಮ್ಮ ನಿಲವಿನ ಸ್ವರೂಪವನ್ನು ನಿರ್ಧರಿಸುವುದು. ಬದುಕಿನ 
ಗುರಿಯನ್ನು ಬೇರೆ ಬೇರೆಯವರು ವಿಭಿನ್ನವಾಗಿ ಪರಿಭಾವಿಸಲು ಕಾರಣ ಅವರ 
ಆಲೋಚನೆಯ ವಿಭಿನ್ನ ನೆಲೆಗಳು. ಅವುಗಳಲ್ಲಿ ಯಾವುದು ಸಮರ್ಪಕಮೋ ಯಾರಿಗೆ 
ಗೊತ್ತು? ಸ್ವಕೇಂದ್ರಿತವಾದ ಪ್ರಜ್ಞೆಯು ಸುತ್ತಲೂ ಹರಡಿಕೊಂಡಾಗ ಉಂಟಾಗುವ 
ಅನುಭವವೇ ಬೇರೆ. ತನ್ನ ಚೈತನ್ಯವನ್ನು ಸರ್ವಹಿತಕ್ಕಾಗಿ ಬಳಸಿದಾಗ ಉಂಟಾಗುವ 
ಕೃತಕೃತ್ಯ ಭಾವನೆಯೇ ಬೇರೆ. ಇಂಥ ಕೃತಕೃತ್ಯತೆಯನ್ನು ಅನುಭವಿಸುವ ಕ್ಷಣವು 
ಬದುಕಿನ ಸಾರ್ಥಕ ಕ್ಷಣ. ಬದುಕಿನುದ್ದಕ್ಕೂ ಇದ್‌ ಬಗೆಯಲ್ಲಿ ಮುನ್ನಡೆಯುವುದು 
ಪ್ರಾಯಶಃ ಬದುಕಿನ ಸಾರ್ಥಕ್ಕವೌನೋ. 


ತೇತೇತೇಶೇತ 


ಪೂರ್ವ ಭವಾವಳಿ: ಭೋಗನಿರಸನಂ 


ಶ್ರೀದೇವೇಂದ್ರಮುನೀಂದ್ರವಂದಿತಗುಣವ್ರಾತಂ ಜಗತ್ಸ್ವಾಮಿ ಸಂ 
ದಾದಿಬ್ರಹ್ಮನಗಾಧಬೋಧನಿಳಯಂ ದುರ್ಡಾರಸಂಸಾರವಿ 
ಚ್ಛೇದೋಪಾಯನಿಯುಕ್ತಸೂಕ್ತಿ ವೃಷಮಾರ್ಗಾಗ್ರೇಸರಂ ಪಾಪಹೃ 
ತ್ಪಾದಾಬ್ದಂ ದಯೆಗೆಯ್ದನಕ್ಕೆಮಗೆ ಮುಕ್ತಿಶ್ರೀಸುಖಾವಾಪ್ತಿಯಂ ೧ 


ಪದವಿಭಾಗ-ಅನ್ವಯ-ಅರ್ಥ: ಶ್ರೀ ದೇವೇಂದ್ರಮುನೀಂದ್ರ ವ 
ದೇವೇಂದ್ರರಿಂದಲೂ ಮುನೀಂದರಿಂದಲೂ, ವಂದಿತ ಇ ವಂದಿತವಾದ, ಗುಣವ್ರಾತಂ 
= ಗುಣಸಮೂಹವುಳ್ಳವನೂ; ಅಗಾಧ = ಎಣೆಯಿಲ್ಲದ, ಬೋಧನಿಳಯಂ - ಜ್ಞಾನಕ್ಕೆ 
ನೆಲೆವನೆಯಾದವನೂ; ದುರ್ವಾರಸಂಸಾರ ಇ. ನಿವಾರಿಸಲು ಅಶಕ್ಕವೆನ್ನಿಸುವ 
ಸಂಸಾರವನ್ನು, ವಿಚ್ಛೇದ ಉಪಾಯ - ವಿನಾಶ ಮಾಡಲು, ನಿಯುಕ್ತ - ತಕ್ಕುದಾದ, 
ಸೂಕ್ತಿ - ತಿಳಿವಳಿಕೆಯುಳ್ಳವನೂ; ವೃಷಮಾರ್ಗ = ಧರ್ಮದ ಹಾದಿಯಲ್ಲಿ, ಅಗ್ರೇಸರಂ 
= ಮುಂದಿರುವವನೂ, ಪಾಪಹೃತ್‌ - ಪಾಪವನ್ನು ವಿನಾಶಗೊಳಿಸುವ, ಪಾದಾಬ್ಜ೦ - 
ಪಾದಕಮಲಗಳುಳ್ಳವನೂ, ಜಗತ್‌ಸ್ವಾಮಿ ೬ ಜಗತ್ತಿನ ಒಡೆಯನೂ, ಸಂದ = ಆದ, 
ಆದಿಬ್ರಹ್ಮನ್‌ - ಆದಿಬ್ರಹ್ಮನು (ಆದಿ ತೀರ್ಥಂಕರನು) ಎಮಗೆ - ನಮಗೆ, ಮುಕ್ತಿ ಶ್ರೀ 
ಸುಖ ವ ಮುಕ್ತಿ ಎಂಬ ಸಿರಿಯ ಸುಖದ, ಆವಾಪ್ತಿಯ೦ = ಪ್ರಾಪ್ತಿಯನ್ನು 
ದಯೆಗೆಯ್ದನ್‌ + ಅಕ್ಕೆ - ದಯಗೆಯ್ಯುವವನಾಗಲಿ. 


ಗದ್ಯಾನುಸರಣ: ಎಲ್ಲ ಸ್ವರ್ಗಗಳ ಒಡೆಯರೂ ಮುನಿಶ್ರೇಷ್ಠರೂ ಗೌರವಿಸುವ 
ಗುಣಸಮೂಹವನ್ನುಳ್ಳವನೂ, ಎಲ್ಲ ತಿಳಿವಳಿಕೆಗೆ ನೆಲೆವನೆಯಂತಿರುವವನೂ, 
ನಿವಾರಿಸಲು ಅಸಾಧ್ಯವೆನ್ನಿಸುವ ಸಂಸಾರವನ್ನು ಸೀಳಲು ಬೇಕಾದ ಉಪಾಯವನ್ನು 
ಬಲ್ಲವನೂ, ಧರ್ಮಮಾರ್ಗಕ್ಕೆ ಮುಂದಾಳುವೂ, ಪಾಪಸಮೂಹವನ್ನು 
ವಿನಾಶಗೊಳಿಸಬಲ್ಲಂತಹ ಅಡಿದಾವರೆಗಳುಳ್ಳವನೂ, ಲೋಕದ ಒಡೆಯನೂ ಆದ 
ಆದಿತೀರ್ಥ೦ಕರನು (ವೃಷಭದೇವನು) ನಮಗೆ ಮುಕ್ತಿ ಎ೦ಬ ಸಂಪತ್ತಿನ ಲಾಭವನ್ನು 
ದಯಪಾಲಿಸಲಿ. 


ಪೆಣೆದೆಂಟುಂ ಕಿಲ್ಲಿಷಂಗಳ್ಳಿಡೆ ಕಿಡದ ಗುಣಂ ಪೊರ್ದೆ ಬಂದೆಂಟುಮಾದಂ 
ತಣಿವಂ ಕೈಕೊಂಡಮೂರ್ತರ್ಚರತನುಸಮಾಕಾರರುದ್ಧೂತಲೇಪರ್‌ 
ಪ್ರಣುತರ್ನಿತ್ಯರ್ಜಗನ್ಮಂಗಳನಿಳಯರನಂತರ್ತಿಲೋಕೈಕಚೂಡಾ 
ಮಣಿಗಳ್ಳಿದ್ದರ್‌ ಸ್ವಕೀಯಪ್ರಭುತೆಯನೆಮಗಂ ಮಾಚಟ್ಯತಿಪ್ರೀತಿಯಿ೦ದಂ ೨ 


ಪದವಿಭಾಗ-ಅನ್ವಯ-ಅರ್ಥ: ಪೆಣೆದ - ಆವರಿಸುವ, ಎ೦ಟು೦ ಕಿಲ್ಲಿಷ೦ಗಳ್‌ 
= ಎಂಟು ಕೊಳಕುಗಳು, ಕಿಡೆ ಎ ನಾಶವಾಗುವಂತೆಯೂ; ಕಿಡದ ಇ ನಾಶವಾಗದ, 
ಎ೦ಟು೦ ಇ ಎಂಟು, ಗುಣಂ ಇ ಗುಣಗಳು, ಬಂದು ಪಹೊರ್ದೆ ಇ ಬಂದು 
ಸೇರುವಂತೆಯೂ; ಆದಂ ಇ ಅತಿಶಯವಾದ, ತಣಿವ೦ ಇ ತೃಪ್ತಿಯನ್ನು, ಕೈಕೊಂಡ 3. 
ಪಡೆದ, ಮೂರ್ತರ್‌ - ಸಾಕಾರಗೊಳಿಸಿಕೊಡವರೂ; ಚರತನುಸಮ ಇ ಕೊನೆಯ 
(ಮಾನುಷ) ಜನ್ನದಂತಹ, ಆಕಾರರ್‌ ಇ ಆಕೃತಿಯುಳ್ಳವರೂ; ಉದ್ಧೂತಲೇಪರ್‌ = 


(ಐಹಿಕತೆಯ) ಲೇಪನವನ್ನು ತೊಡೆದುಕೊಂಡವರೂ; ಪ್ರಣುತರ್‌ ಇ. ಸ್ತುತ್ಕರೂ; 


ನಿತ್ಯಜರ್‌ = ಶಾಶ್ಚತರೂ; ಜಗತ್‌ ಮಂಗಳನಿಳಯರ್‌ KN ಜಗತ್ತಿಗೆ 
ಮಂಗಳವನ್ನುಂಟುಮಾಡುವವರೂ; ಅನಂತರ್‌ ವ ಕೊನೆಯಿಲ್ಲದವರೂ; ತ್ರಿಲೋಕ 
ಏಕಚೂಡಾಮಣಿಗಳ್‌ ಮೂರು ಲೋಕಗಳಲ್ಲಿಯೂ ಚೂಡಾಮಣಿಗಳಂತೆ 


ಶ್ರೇಷ್ಠರಾಗಿರುವವರೂ; (ಆದ) ಸಿದ್ಧರ್‌ - ಸಿದ್ಧರು; ಅತಿಪ್ರೀತಿಯಿ೦ಂದಂ - ಅಪಾರವಾದ 
ಪ್ರೀತಿಯಿ೦ದ ಕೂಡಿ; ಎಮಗ೦ = ನಮಗೆ; ಸ್ವಕೀಯಪ್ರಭುತೆಯಂ೦  ಸ್ವಪ್ರಭುತ್ವವನ್ನು 
(ತನಗೆ ತಾನೇ ಒಡೆಯನಾಗುವುದನ್ನು); ಮಾಟಕ್ಕೆ - ಉಂಟುಮಾಡಲಿ. 


ಗದ್ಯಾನುಸರಣ: ಎಂಟು ಅವಗುಣಗಂನ್ನು ಕಳೆದುಕೊಂಡು (ಅವುಗಳ 
ಬದಲು) ಶಾಶ್ವತವಾಗಿ ಎಂಟು ಗುಣಗಳನ್ನು ಹೊಂದಿದವರೂ, ಅತಿಶಯ ತೃಪ್ತಿಯನ್ನು 
ಸಾಕಾರಗೊಳಿಸಿಕೊಂಡವರೂ, ಮುಕ್ತಿಯನ್ನು ಹೊಂದುವ ಅರ್ಹತೆಯುಳ್ಳವರೂ, 
ಐಹಿಕತೆಯ ಅಂಟನ್ನು ತೊಡೆದುಕೊಂಡವರೂ, ಸ್ತುತ್ಕರೂ ನಿತ್ಕರೂ ಮೂರು 
ಲೋಕಗಳಿಗೆ ಒಳಿತನ್ನು ಉಂಟುಮಾಡಬಲ್ಲವರೂ ಅನಂತರೂ ಮೂಲೋಕಗಳಿಗೂ 
ತಲೆವಣಿಯಂತೆ ಶೋಭಿಸುವವರೂ ಆದ ಸಿದ್ದರು ನಮ್ಮ ಮೇಲೆ ಅತಿಶಯ 
ಪ್ರೀತಿಯನ್ನಿಟ್ಟು ತನಗೆ ತಾನೇ ಒಡೆಯನಾಗುವ ರೀತಿಯನ್ನು ತೋರಿಸಿಕೊಡಲಿ. 


ಮೂವತ್ತಾಜು ಗುಣ೦ಗಳ್ತಮಗಮರ್ದಿರೆ ಸಂದೈದುಮಾಚಾರದೊಳ್ಳ 

ದಾವಂ ಕೈಗಣ್ಮೆ ಶಿಷ್ಯಾಚರಣವಿಧಿಗಳಂ ತಿರ್ದಿ ಕಾರುಣ್ಯದಿಂದಂ 

ಸಾವದ್ಯಂ ಸಾರದಂತಾಗಿರೆ ನಿಯಮಿಸುಚಾಚಾರ್ಯರಿನ್ನೆಮ್ಮನೇನೋ 

ದಾವಂ ತಳ್ಳಟ್ಟದಂತೋಸರಿಸಿ ಕಳೆಗೆ ಸಂಸಾರಕಾಂತಾರದಿಂದಂ ೩ 


ಪದವಿಭಾಗ-ಅನ್ವಯ-ಅರ್ಥ: ತಮಗೆ ಇ ತಮ್ಮನ್ನು. ಮೂವತ್ತಾಜು 
ಗುಣ೦ಗಳ್‌ ಇ ಆಚಾರ್ಯರಿಗೆ ಆವಶ್ಯಕವಾದ ಮೂವತ್ತಾರು ಗುಣಗಳು [ದ್ವಾದಶ 
ತಪಸ್ಸು, ಷಡಾವಶ್ಯಕ, ದಶಧರ್ಮ, ಪಂಚಾಚಾರ, ತ್ರಿಗುಪ್ತಿ ಎಂಬ ಮೂಲೋತ್ತರ 
ಗುಣಗಳು], ತಳ್ತು ಎ ವ್ಯಾಪಿಸಿ, ಅಮರ್ದಿರೆ = ಹೊಂದಿಕೊಂಡಿರಲು; ಸಂದ ಇ. 
ಪ್ರಖ್ಯಾತವಾದ, ಐಇದುಂ ಆಚಾರದೊಳ್‌ = ದರ್ಶನಾಚಾರ, ಜ್ಞಾನಾಚಾರ, 
ಚಾರಿತ್ರಾಚಾರ, ತಪಾಚಾರ ಮತ್ತು ವೀರ್ಯಾಜಾರಗಳಲ್ಲಿ, ಸದ್ಭಾವಂ ದ ಶ್ರದ್ಧೆಯು, 
ಕೈಗಣ್ಣೆ = ಉಂಟಾಗಲು; ಶಿಷ್ಯ ಆಚಾರ ವಿಧಿಗಳ೦ ಇ. ಶಿಷ್ಯರ ನಡವಳಿಕೆಯ 
ಕ್ರಮವನ್ನು, ಕಾರುಣ್ಯದಿ೦ದ೦ = ಕರುಣೆಯಿಂದ, ತಿರ್ದಿ ೬ ನೇರ್ಪಡಿಸಿ, ಸಾವದ್ಯಂ 5 
ಕಳಂಕವು, ಸಾರದಂತಾಗಿರೆ ಹ ಸಮೀಪಕ್ಕೆ ಬಾರದಂತೆ ನಿಯಮಿಸುವ ಇ. 
ಎಚ್ಚರವಹಿಸುವ; ಆಚಾರ್ಕರ್‌ = ಆಚಾರ್ಯರುಗಳು, ಇನ್ನು ಎಮ್ಮನ್‌ = ಮುಂದೆ 
ನಮ್ಮನ್ನು, ಏನೋದಾವ೦ ಇ ಪಾಪವೆಂಬ ಕಾಳ್ಗಿಚ್ಚು, ತಳ್ತು ಅಟ್ಟದ೦ತೆ ವ ವ್ಯಾಪಿಸಿ 
ಸುಡದಂತೆ, ಓಸರಿಸಿ - ದೂರಮಾಡಿ, ಸಂಸಾರಕಾಂತಾರದಿಂದಂ ಇ ಐಹಿಕತೆಯೆಂಬ 
ಕಾಡಿನಿಂದ, ಕಳೆಗೆ - (ನಮ್ಮನ್ನು) ಕಾಪಾಡಲಿ. 


ಗದ್ಯಾನುಸರಣ: ಆವಶ್ಯಕವಾದ ಮೂವತ್ತಾರು ಗುಣಗಳನ್ನು ಹೊಂದಿ, ಐದು 
ಆಚಾರಗಳನ್ನು ತಮ್ಮ ಜೀವನದ ಭಾಗವಾಗಿಸಿಕೊಂಡು ಶಿಷ್ಯರ ನಡವಳಿಕೆಯ 
ಕ್ರಮವನ್ನು ಕರುಣೆಯಿಂದ ನೇರ್ಪಡಿಸುತ್ತ ಅವರ ಬಳಿ ದೋಷಗಳು ಸಾರದಂತೆ 


ಎಚ್ಚರವಹಿಸುವ ಆಚಾರ್ಯರುಗಳು ನಮ್ಮನ್ನು ಪಾಪವೆಂಬ ಕಾಳ್ಗಿಚ್ಚು ಆವರಿಸಿ ಸುಡದಂತೆ 
ಐಹಿಕತೆಯೆ೦ಬ ಕಾಡಿನಿಂದ ಹೊರತಂದು ಕಾಪಾಡಲಿ. 


ಹೇಯಂಗಳ್‌ ಖಳಕರ್ಮಬಂಧನಕರ ಕ್ರೋಧಾದಿಗಳ್‌ ಮತ್ತುಪಾ 

ದೇಯಂಗಳ್‌ ದುರಿತೇ೦ಂಧನಾನಳಲಸದ್ರತ್ನತ್ರಯ೦ಗಳ್‌ ಸುಖೋ 
ಪಾಯಂಗಳ್ಗಡಿವೆಂದು ಭವ್ಯಜನಮಂ ಕಣ್ಣೂಜೆ ಕಲ್ಪಿಪ್ಪುಪಾ 
ಧ್ಯಾಯರ್ಜ್ಯೋತಿಸುಗೆಮ್ಮ ಚಿತ್ತಗೃಹದೊಳ್ತತ್ನತ್ರ್ತಯಜ್ಯೋತಿಯಂ ೪ 


ಪದವಿಭಾಗ-ಅನ್ವಯ-ಅರ್ಥ: ಖಳ = ದುಷ್ಟ ಕರ್ಮಬಂಧನಕರ ೫. 
ಕರ್ಮಗಳಿಂದ ಬಂಧಿಸುವಂತಹ, ಕ್ರೋಧಾದಿಗಳ್‌ ಇ ಕೋಧವೇ ಮುಂತಾದವು, 
ಹೇಯಂಗಳ್‌ ಇ ಹೀನವಾದವು; ಮತ್ತು - ಅಲ್ಲದೆ, ದುರಿತ ೬ ಇಂಧನ ಇ 
ಪಾಪವನ್ನು ಸುಡುವ ಉರುವಲಾದ, ಲಸತ್‌ ೬ ಹೊಳೆಯುವ, ರತ್ನತ್ರಯಂಗಳ್‌ ಎ 
ಸಮ್ಯಕ್‌ ಜ್ಞಾನ, ಸಮ್ಯಕ್‌ ದರ್ಶನ ಮತ್ತು ಸಮ್ಯಕ್‌ ಚಾರಿತ್ರಗಳೆಂಬ ಮೂರು ರತ್ನಗಳು, 
ಉಪಾದೇಯಂಗಳ್‌ ಇ ಸ್ವೀಕಾರಾರ್ಹವಾದವು; ಇವು. ಸುಖೋಪಾಯಂಗಳ್‌ 5 
ಸುಖವನ್ನು ಸಾಧಿಸುವ ಉಪಾಯಗಳು, ಗಡ - ಅಲ್ಲವೇ, ಎಂದು; ಭವ್ಯಜನಮಂ KN 
ಜೈನ ಭಾವುಕರಿಗೆ, ಕಣ್ಣೂಜೆ ೬ ಕಣ್ಣಿಟ್ಟು (ಗಮನವಿರಿಸಿ), ಕಲ್ಪಿಪ್ಪ ೯ ತಿಳಿಯಹೇಳುವ, 
ಉಪಾಧ್ಯಾಯರ್‌ ಮ ಉಪಾಧ್ಯಾಯರುಗಳು; ಎಮ್ಮ ಚಿತಗೃಹದೊಳ್‌ ಎ ನಮ್ಮ ಮನಸ್ಸು 
ಎಂಬ ಮನೆಯಲ್ಲಿ, ರತ್ನತ್ರಯಜ್ಯೋತಿಯಂ೦ = ರತ್ನತ್ರಯದ ಬೆಳಕನ್ನು, ಜ್ಯೋತಿಸುಗೆ = 
ಬೆಳಗುವಂತೆ ಮಾಡಲಿ. 


ಗದ್ಯಾನುಸರಣ: ದುಷ್ಟ ಕರ್ಮಗಳು ನಮ್ಮನ್ನು ಸುತ್ತುವರಿಯುವಂತೆ ಮಾಡುವ 
ಕ್ರೋಧವೇ ಮುಂತಾದ ಷಡ್ವರ್ಗಗಳು ಹೀನವಾದವು; ಅದೇ ಬೆಳಗುವ ರತ್ನತ್ರಯಗಳು 
ಪಾಪಗಳನ್ನು ಸುಡುವ ಉರುವಲಾಗಿ ನಮಗೆ ಸುಖವನ್ನುಂಟುಮಾಡುವಂಥವು ಎಂದು 
ಭಾವುಕರಿಗೆ ಪ್ರೀತಿಯಿ೦ದ ತಿಳಿಹೇಳುವ ಉಪಾಧ್ಯಾಯರುಗಳು ನಮ್ಮ ಮನೆಯೆಂಬ 
ಮನೆಯಲ್ಲಿ ರತ್ನತ್ರಯದ ಬೆಳಕನ್ನು ಹೊತ್ತಿಸಲಿ. 


ಬಗೆಯೊಳ್ಳೊಣ್ಮೆ ದಯಾರಸಂ ಚರಿತದೊಳ್ಳೈಗಣ್ಮೆ ಚಾರಿತ್ರಮಾ 
ವಗಮಾವಶ್ಯಕದೊಳ್ತಗುಳು ಪಲವುಂ ಶೀಲ೦ಗಳಂ ತಾಳ್ವಿ ದಂ 
ದುಗಮೆಂದುಂ ತಮಗಾಗದಂತೆಸಗುವರ್ಸರ್ವೋತ್ತಮರ್ಸರ್ವಸಾ 


ಧುಗಳೋರಂತೆ ಕಟಲ್ಲುಗೆಮ್ಮ ಮನದಿಂ ದುರ್ಮೋಹಸಂದೋಹಮಂ ೫ 
ಪದವಿಭಾಗ-ಅನ್ವಯ-ಅರ್ಥ: (ತಮ) ಬಗೆಯೊಳ್‌ ಎ ಮನಸಿನಲ್ಲಿ 


(ಆಲೋಚನೆಯಲ್ಲಿ), ದಯಾರಸ೦ = ದಯಾರಸವು, ಪೊಣ್ಮೆ - ಹೊಮ್ಮುತ್ತಿರಲು; 
(ತಮ) ಚರಿತದೊಳ್‌ - ನಡವಳಿಕೆಯಲ್ಲಿ, ಆವಗ೦ - ಸದಾ ಕಾಲವೂ, ಚಾರಿತ್ರ೦ ೫ 
ಸಮ್ಯಕ್‌ ಚಾರಿತ್ರವು. ಕೈಗಣ್ಮೆ - ಉಂಟಾಗಲು; ಆವಶ್ಯದೊಳ್‌ ಎ ತಮ್ಮ 
ಅವಶ್ಯಕತೆಗಳಲ್ಲಿ, ತಗುಳ್ಳು ೬ ಸೇರಿ, ಪಲವುಂ ಶೀಲಂಗಳಂ = ಹಲವು ಶೀಲಗಳನ್ನು 
(ಮುನಿಗಳು ಆಚರಿಸುವ ದಿಗ್‌ವ್ರತ, ದೇಶವ್ರತ ಮತ್ತು ದಂಡವಿರತಿವ್ರತ ಎ೦ಬ ಮೂರು 
ಗುಣವ್ರತಗಳು ಹಾಗೂ ಸಾಮಯಿಕ, ಪ್ರೋಷಧೋಪವಾಸ, 
ಉಪಭೋಗಪರಿಭೋಗಾತಿಥಿಸಂಗ್ರಹ ಮತ್ತು ಪಶ್ಚಿಮ ಸಲ್ಲೇಖನ ಎಂಬ ನಾಲ್ಕು 


ಶಿಕ್ಷಾವ್ರತಗಳು - ಇವು ಸೇರಿ 'ಶೀಲಸಪ್ತಕ' ಎನಿಸಿಕೊಳ್ಳುತ್ತದೆ), ತಾಳ್ಜಿ - ಹೊಂದಿ; 
ದಂದುಗ೦ ಇ. ವ್ಯಥೆಯು, ಎಂದು೦ - ಯಾವತ್ತೂ ತಮಗಾಗದಂತೆ - ತಮಗೆ 
ಉಂಟಾಗದ ರೀತಿಯಲ್ಲಿ, ಎಸಗುವರ್‌ ಎ ಆಚರಿಸುತ್ತಾರೆಯೋ; (ಅಂತಹ) 
ಸರ್ವೋತ್ತಮರ್‌ ಇ ಅತ್ಯಂತ ಶ್ರೇಷ್ಠರಾದ ಸರ್ವಸಾಧುಗಳ್‌ ಎ ಸಮಸ್ತ ಸಾಧುವೃಂದವು, 
ಎಮ್ಮ ಮನದಿ೦ - ನಮ್ಮ ಮನಸ್ಸುಗಳಿಂದ, ದುರ್ಮೋಹ ಸಂದೋಹಮಂ * ಕೆಟ್ಟ 
ಆಸೆಗಳನ್ನು, ಕಟಲ್ಲುಗೆ = ತೊಲಗಿಸಲಿ. 


ಗದ್ಯಾನುಸರಣ: ತಮ್ಮ ಮನಸಿನಲ್ಲಿ ಸದಾ ಕರುಣೆಯನ್ನು ತುಂಬಿಕೊಂಡು, 
ತಮ್ಮ ನಡವಳಿಕೆಯನ್ನು ಅತ್ಯುಚ್ಚವಾದುದನ್ನಾಗಿ ಮಾಡಿಕೊ೦ಡು, ಷಡಾವಶ್ಯಕಗಳಿಂದ 
ಶೀಲಸಪ್ತಕವನ್ನು ಸಾಧಿಸಿಸಿಕೊಂಡು, ಎಂದೆಂದೂ ತಮ್ಮನ್ನು ವ್ಯಥೆಯು ಕಾಡಿಸದಂತೆ 
ನೋಡಿಕೊಳ್ಳುವ ಸಮಸ್ತ ಸಾಧುವೃಂದವು ನಮ್ಮ ಮನಸ್ಸಿನ ಕೆಟ್ಟ ಆಮಿಷಗಳನ್ನು 
ದೂರಮಾಡಲಿ. 


(ವಿಶೇಷ ವಿಚಾರ: ಈ ಐದು ಪದ್ಯಗಳಲ್ಲಿ ಕವಿಯು, ಜೈನ ಕವಿಗಳ 
ಪರಿಪಾಟದಂತೆ, ಕಾವ್ಯಾರಂಭದಲ್ಲಿ ಪಂಚಪರಮೇಷ್ಠಿಗಳ ಪ್ರಾರ್ಥನೆಯನ್ನು 
ಮಾಡಿದ್ದಾನೆ. ಅರ್ಹಂತ, ಸಿದ್ಧರು, ಆಚಾರ್ಯರು, ಉಪಾಧ್ಯಾಯರು ಮತ್ತು ಸರ್ವ 
ಸಾಧುಗಳನ್ನು ಪಂಚಪರಮೇಷ್ಠಿಗಳನ್ನುತ್ತಾರೆ. ಇಂತಹ ಪ್ರಾರ್ಥನೆಯನ್ನು'ಪಂಚ 
ನಮಸ್ಕಾರ'ಗಳೆಂದು ಕರೆಯುವುದೂ ವಾಡಿಕೆ. ಮೂಲತಃ ಪ್ರಾಕೃತದ ಈ ವಾಕ್ಯಗಳು 
ಪಂಚನಮಸ್ಕಾರಗಳೆನಿಸಿಕೊಳ್ಳುತ್ತವೆ: ಣಮೋ ಅರಹಂತಾಣಂ, ಣಮೋ ಸಿದ್ಧಾಣ೦, 
ಣಮೋ ಆಯಾರಿಯಾಣಂ, ಣಿಮೋಉವಜ್ಞಾಯಾಣಂ, ಣಮೋ ಳೋಏ 
ಸಬ್ಬಸಾಹೂಣಂ). 


ಪರಮಜಿನೇಂದ್ರವಾಣಿಯೆ ಸರಸ್ಪತಿ ಬೇಅದು ಪೆಣ್ಣ ರೂಪಮಂ 
ಧರಿಯಿಸಿ ನಿಂದುದಲದುವೆ ಭಾವಿಸಿಯೋದುವ ಕೇಳ್ವ ಪೂಜಿಪಾ 
ದರಿಸುವ ಭವ್ಯಕೋಟಿಗೆ ನಿರಂತರಸೌಖ್ಯಮನೀವುದಾನದ 


ರ್ಕೆರೆದಪೆನಾ ಸರಸ್ವತಿಯೆ ಮಾಟಕ್ಕಿಮಗಿಲ್ಲಿಯೆ ವಾಗ್ದಿಳಾಸಮಂ ೬ 
ಪದವಿಭಾಗ-ಅನ್ವಯ-ಅರ್ಥ: ಪರಮ - ಅತ್ಯಂತ ಶ್ರೇಷ್ಠನಾದ, ಜಿನೇಂದ್ರ = 
ಜಿನನ, ವಾಣಿಯೆ ಎ (ವಿವೇಕದ) ಮಾತುಗಳೇ, ಸರಸ್ಪತಿ - ವಿದ್ಯೆಯಯ 


ಅಧಿದೇವತೆಯೇ (ಹೊರತು), ಅದು, ಬೇಜ* ಇ ಬೇರೆಯ, ಪೆಣ್ಣ ರೂಪಮಂ ವ 
ಹೆಣ್ಣಿನ ಆಕಾರವನ್ನು, ಧರಿಯಿಸಿ - ಪಡೆದು, ನಿಂದುದು ಅಲ್ತು - ಇರುವಂಥದಲ್ಲ; 
ಭಾವಿಸಿ ಇ ಮನನಮಾಡಿಕೊಂಡು, ಓದುವ ಇ ಪಠಿಸುವ, ಕೇಳ್ವ = ಕೇಳುವ, ಪೂಜಿಪ 
= ಗೌರವಿಸುವ, ಆದರಿಸುವ - ಪ್ರೀತಿಯಿಂದ ಕಾಣುವ, ಭವ್ಯಕೋಟಿಗೆ - ಅಸಂಖ್ಯ 
ಭಾವುಕರಿಗೆ, ಅದುವೆ - ಜಿನೇಂದನ ಮಾತುಗಳೇ, ನಿರಂತರಸೌಖ್ಯಮನ್‌ ಇ 
ಕೊನೆಯಿಲ್ಲದ ಆನಂದವನ್ನು ಈವುದು = ನೀಡುತ್ತದೆ; ಅದರ್ಕೆ - ಆ ಮಾತುಗಳ 
(ಉಪದೇಶ) ರೂಪದ ಸರಸ್ವತಿಗೆ, ಆನ್‌ - ನಾನು, ಎರೆದಪೆನ್‌ - ಬೇಡಿಕೊಳ್ಳುತ್ತೇನೆ; 


ಆ ಸರಸ್ಪತಿಯೆ - ಅಂತಹ ಜಿನೇಂದ್ರನ ಮಾತು ಎಂಬ ಸರಸ್ವತಿಯೆ, ಎಮಗೆ ಎ 


ನಮಗೆ, ಇಲ್ಲಿಯೆ - ಈಗ, ವಾಗ್ದಿಳಾಸಮಂ = ಮಾತಿನ ವೈಭವವನ್ನು, ಮಾಟಕ್ಕೆ ಎ 
ಉಂಟುಮಾಡಲಿ. 


ಗದ್ಯಾನುಸರಣ: ಅತ್ಯಂತ ಶ್ರೇಷ್ಠನಾದ ಜಿನೇ೦ದ್ರನ ಮಾತುಗಳು ಸರಸ್ವತಿಯೇ 
ಹೊರತು, ಅದು ಹೆಣ್ಣಿನ ಆಕಾರವುಳ್ಳ ದೇವತೆಯಲ್ಲ; ಅಂತ ಜಿನೇಂದ್ರನ ಮಾತುಗಳನ್ನು 
ಯಾರು ಓದಿ ಕೇಳಿ ಮನನಮಾಡಿಕೊಂಡು ಗೌರವಿಸುತ್ತಾರೆಯೋ ಅಂತವರಿಗೆ 
ಕೊನೆಯಿಲ್ಪ ಆನಂದವುಂಟಾಗುತ್ತದೆ. ಅಂತ ವಾಗ್ದೇವಿಗೆ ನಾನು ಎರಗುತ್ತೇನೆ; ಆ 
ದೇವತೆಯು ನಮಗೆ ಈಗ ವಾಕ್ಷಂಪತ್ತನ್ನು ನೀಡಲಿ 


[ವಿಶೇಷ ವಿಚಾರ: ಸಾಂಪ್ರದಾಯಿಕವಾದ ಮೂರ್ತರೂಪದ 
ದೇವತಾಸ್ವರೂಪವನ್ನು ನಿರಾಕರಿಸುವ ಪಂಪನು ಜಿನನ ವಿವೇಕವಾಣಿಯನ್ನೇ 
ವಾಗ್ದೇವಿಯೆಂದು ಕರೆಯುತ್ತಿದ್ದಾನೆ. ಸರಸ್ವತಿ ಎಂಬ ಆಕಾರದ ದೇವತೆಯೂ 
ಅಮೂರ್ತವಾದ ಜ್ಞಾನದ ಪ್ರತಿಮೆ ತಾನೇ? ಹಾಗಾಗಿ ಸರಸ್ವತಿಯ ಪೂಜೆಯೆಂದರೆ 
ಬೊಂಬೆಯನ್ನು ಪೂಜಿಸುವುದಲ್ಲ ವಿವೇಕವನ್ನು ಗೌರವಿಸುವುದು ಮತ್ತು ಅದನ್ನು 
ಮನನಮಾಡಿಕೊಳ್ಳುವುದು ಎಂಬುದು ಕವಿಯ ಆಶಯ.] 


ಗುರು ದೇವೇಂದಮುನೀಂದ್ರನಿಂದ್ರನಮಿತಂ ದೇವಂ ಕಥಾನಾಯಕಂ 
ಪುರುದೇವಂ ಕಥೆಯುಂ ತದಾದಿಪುರುಷಪ್ರಸ್ತುತ್ಯಜನ್ಮಾಳಿಬಂ 
ಶುರಮೆಂದಂದೆ ಮದೀಯವಾಗ್ವಿಭವವಿನ್ಯಾಸ೦ ಬಲಂಬೆತ್ತುದಿ 


ನ್ನಿರು ಬಲ್ಲಿತ್ತಲ ಕೋಡು ಕೂರಿತದನಂತಿಂತುಂತೆನಲ್ಪರ್ಕುಮೇ ಕ 
ಪದವಿಭಾಗ-ಅನ್ವಯ-ಅರ್ಥ: ತನ್ನ ಕಾವ್ಯದ ಗುರು = ಗುರುವು, 
ದೇವೇಂದ್ರಮುನೀಂದ್ರ = ದೇವೇಂದ್ರಮುನಿ; ಕಥಾನಾಯಕ೦ ಇ ಕಥೆಯ 


ಮುಖ್ಯಪಾತ್ರವು, ಇಂದ್ರನಮಿತ೦ - ಇಂದ್ರನಿಂದಲೇ ಪೂಜೆಗೊಳ್ಳುವ, ಪುರುದೇವ೦ - 
ಪುರುದೇವ; ಕಥೆಯು೦ = ಇಲ್ಲಿ ನಿರೂಪಣೆಗೊಳ್ಳುವ ಕಥೆಯೂ, ತದಾದಿಪುರುಷ ವ 


ಆ ಆದಿ ತೀರ್ಥಂಕರನ, ಪ್ರಸ್ತುತ್ಯ - ಶ್ರೇಷ್ಠವಾದ, ಜನಾಳಿಬಂಧುರಂ ೫ 
ಭವಾವಳಿಗಳಿಂದ ಸುಂದರವಾದುದು; (ಇವುಗಳಿಂದ) ಮದೀಯ ನನ್ನ 
ವಾಗ್ದಿಭವವಿನ್ಯಾಸಂ = ಮಾತಿನ ವೈಭವದ ಪರಿಯು, ಬಲಂಬೆತ್ತುದು ೫ 


ಗಟ್ಟಿಗೊಂಡಿತು, ಇನ್ನು - ಇನ್ನು ಇರು ಬಲ್ಲಿತ್ತಲ ಕೋಡು ಬಲ್ಲಿತು 5 ಹೆಚ್ಚು ಬಲಿಷ್ಠರ 
ಕೊಂಬು ತುಂಬ ಜೂಪಾದುದು, ಎಂದಂದೆ ಇ ಎಂದ ಮೇಲೆ, ಅಂತು ಇಂತು 
ಉಂತು ಎನಲ್‌ ಎ. (ಕಾವ್ಯವು) ಹಾಗೆ ಹೀಗೆ ಹೇಗೋ ಎಂದು, ಎನಲ್‌ ಬರ್ಕುಮೆ ಇ 
ಟೀಕೆ ಮಾಡಲು ಬರುವುದೇ? 


ಗದ್ಯಾನುಸರಣ: ತನ್ನ ಗುರು ದೇವೇಂದಮುನಿ; ತನ್ನ ಕಾವ್ಯದ 
ಕಥಾನಾಯಕನೆಂದರೆ ಇಂದ್ರನಿಂದ ಪೂಜೆಗೊಳ್ಳುವ ಆದಿಪುರುಷನಾದ ಯಷಭದೇವ; 
ಕಾವ್ಯದ ಕಥಾವಸ್ತುವೂ ಆ ಆದಿತೀರ್ಥಂಕರನ ಭವಾವಳಿಗಳ ವಿವರಗಳಿಂದ ಕೂಡಿ 
ಸಂತಸದಾಯಕವಾದುದು, ಜೊತೆಗೆ ನನ್ನ ಮಾತಿನ ವೈಭವವು ಬಲಿಷ್ಠವಾದುದು. 
ಹೀಗಾಗಿ "ಬಲ್ಲಿದರ ಕೊಂಬು ತುಂಬ ಹರಿತ' ಎಂಬ ಗಾದೆಯ ಮಾತಿನಂತೆ ನನ್ನ 
ಕಾವ್ಯವು ಹಾಗಿದೆ ಹೀಗಿದೆ ಎಂದು ಟೀಕಿಸಲು ಸಾಧ್ಯವೇ? 


[ವಿಶೇಷ ವಿಚಾರ: "ಬಲ್ಲಿತ್ತ್ವಲ ಕೋಡು ಬಲ್ಲಿತು' ಎಂಬುದು ಒಂದು ಗಾದೆಯ 
ಮಾತು. ಬಲಿಷ್ಠರು ಮಾಡುವುದೆಲ್ಲಕ್ಕೂ ವಿಶೇಷ ಶಕ್ತಿಯಿರುತ್ತದೆ, ಅದನ್ನು 
ಟೀಕಿಸಲಾಗದು ಎಂಬ ಭಾವ] 


ಇದು ನಿಚ್ಚಂ ಪೊಸತರ್ಣವಂಬೊಲತಿಗಂಭಿರಂ ಕವಿತ್ವಂ ಜಗ 

ಕೃದಚೆ೦ದಂ ಕವಿತಾಗುಣಾರ್ಣವನಿಳಾಲೋಕೈಕವಿಖ್ಯಾತನ 

ಭ್ಯುದಯಪ್ರಾಪ್ತಿನಿಮಿತ್ತಮುತ್ತಮಯಶ೦ ಸಂಸಾರದೊಳ್ಳಾರಮ 

ಪ್ಪುದಚೆಂ ಧರ್ಮಮದಂ೦ಂ ನಿಮಿರ್ಚುವುದಟೆಂ ಸಂಸಾರಸಾರೋದಯಂ 
೮ 


ಪದವಿಭಾಗ-ಅನ್ವಯ-ಅರ್ಥ: ಇದು ಕವಿತ್ವಂ 7. ಈ ಕವಿತೆಯು 
ಅರ್ಣವಂಬೊಲ್‌ = ಸಮುದ್ರದ ಹಾಗೆ, ಪೊಸತು ೬ ಹೊಸತಾದುದು, (ಹಾಗೂ) ಅತಿ 
ಗಂಭೀರ೦ = ತುಂಬ ಆಳವಾದುದು; ಅದಜೆಂದ೦ಲ ಇ ಆ ಕಾರಣಕ್ಕಾಗಿ, 
ಕವಿತಾಗುಣಾರ್ಣವಂ ದ ಕಾವ್ಯಗುಣದ ಸಮುದ್ರದಂತಿರುವ (ಮತ್ತು), 
ಇಳಾಲೋಕೈಕವಿಖ್ಯಾತಂ  - ಜಗತ್ತಿನಲ್ಲಿಯೇ ಹೆಸರುವಾಸಿಯಾದ ಒಬ್ಬನೇ 
ಕವಿಯಾಗಿರುವ ತಾನು, ಧರ್ಮಂ ಇ ಧರ್ಮವು, ಸಂಸಾರದೊಳ್‌ ಎಇ ಇಡೀ 
ಬದುಕಿನಲ್ಲಿಯೇ, ಸಾರಂ ಇ ಸಾರವತ್ತಾದುದು, ಅಪ್ಲುದಣೆಂ - ಆಗಿರುವುದರಿಂದಾಗಿ, 
ಅದಂ ಎ ಆ ಧರ್ಮವನ್ನು ನಿಮಿರ್ಚುವುದಜೆಂ ಎ (ಈ ಕಾವ್ಯವು) 
ಹರಡುವುದರಿಂದಾಗಿ, (ಕವಿಯು) ಸಂಸಾರಸಾರೋದಯಂ ಇ ಸಂಸಾರದ ತಿರುಳನ್ನು 
ಹೆಚ್ಚಿಸುವಂಥವನು (ಆಗಿದ್ದಾನೆ). 


ಗದ್ಯಾನುಸರಣ: ತನ್ನ ಈ ಕಾವ್ಯವು ಸಮುದದ ಹಾಗೆ ನಿತ್ಯನೂತನವಾದುದು 
ಮತ್ತು ತುಂಬ ಆಳವಾದ ಅರ್ಥವಂತಿಕೆಯನ್ನು ಪಡೆದಿರುವುದೂ ಆಗಿದೆ. ಇದರಿಂದಾಗಿ 
ತಾನು ಕವಿತಾಗುಣಾರ್ಣವ ಎನಿಸಿಕೊಂಡು ಜಗತ್ತಿನಲ್ಲಿ ಹೆಸರುವಾಸಿಯಾಗಿರು ಏಕೈಕ 
ಕವಿಯಾಗಿದ್ದೇನೆ. ಅಲ್ಲದೆ ಸಂಸಾರದ ತಿರುಳೆಂದರೆ ಧರ್ಮ, ಮತ್ತು ತನ್ನ ಈ ಕಾವ್ಯವು 
ಅಂತಹ ಧರ್ಮವನ್ನು ಹರಡುವುದರಿಂದ ತಾನು ಸಂಸಾರಸಾರವನ್ನು ಹೆಚ್ಚಿಸುವವನು 
ಎಂಬ ಹೆಗ್ಗಳಿಕೆಗೂ ಪಾತ್ರ. 


[ವಿಶೇಷ ವಿಚಾರ: ಪಂಪ ತನ್ನನ್ನು "ಲೋಕೈಕವಿಖ್ಯಾತಂ'. ಎಂದು 
ಕರೆದುಕೊಂಡಿದ್ದಾನೆ. ಅಂದರೆ ಇಡೀ ಲೋಕದಲ್ಲಿ ತನ್ನ ಕೀರ್ತಿ ಹರಡಿದೆ ಎ೦ಬ ಭ್ರಮೆ 
ಅವನಿಗಿತ್ತೆ? ಯಾಕೆಂದರೆ ಕನ್ನಡವು ಸೀಮಿತ ಪ್ರದೇಶದ ಭಾಷೆ ಎಂಬುದು ಅವನಿಗೂ 
ತಿಳಿದಿತ್ತು ಸಂಸ್ಕೃತ ಮತ್ತು ಪ್ರಾಕೃತಗಳ ಆಳವಾದ ಪಾಂಡಿತ್ಯ ಅವನದು. ಹಾಗಾಗಿ 
ಲೋಕ ಎಂದರೆ ಬರಿ ಜಗತ್ತು ಎಂದು ಅರ್ಥೈಸದೆ "ಕನ್ನಡ ಜಗತ್ತು' ಎಂದು 


ಅರ್ಥವಿಸುವುದು ಸೂಕ್ತ ಒಂದೊಂದು ಭಾಷೆಯದೂ ಪ್ರತ್ಯೇಕ ಜಗತ್ತೇ ತಾನೇ?] 


ಇದುವೆ ಸುಕವಿಪ್ರಮೋದಪ್ರದ 

ಮಿದುವೆ ಸಮಸ್ತಭವ್ಯಲೋಕಪ್ರಮದ 

ಪ್ರದಮೆನೆ ನೆಗಟ್ಬಾದಿಪುರಾ 

ಣದೊಳಣಿವುದು ಕಾವ್ಯಧರ್ಮಮಂ ಧರ್ಮಮುಮಂ ೯ 


ಪದವಿಭಾಗ-ಅನ್ವಯ-ಅರ್ಥ: ಇದುವೆ ಇ ಈ ಕಾವ್ಯವು, ಸುಕವಿ = ಒಳ್ಳೆಯ 


ಕಾವ್ಯಮನೋಭಾವವಿರುವವರಿಗೆ, ಪ್ರಮೋದಪ್ರದಂ ವ 
ಸಂತಸವುಂಟುಮಾಡುವಂತಹುದು, ಇದುವೆ ಇ ಈ ಕಾವ್ಯವು, ಸಮಸ್ತ ವ ಎಲ್ಲ, 
ಭವ್ಯಲೋಕ-ಭವ್ಯರುಗಳ ಸಮೂಹಕ್ಕೆ, ಪ್ರಮದಪ್ರದಂ = 


ಸಂತಸವುಂಟುಮಾಡುವಂತಹುದು, ಎನೆ - ಎನ್ನು ಹಾಗೆ, ನೆಗಟ್ಟ - ಹೆಸರುಗೊಂಡ, 
ಆದಿಪುರಾಣದೊಳ್‌ - ಮೊದಲ ಜಿನನ ಬಗೆಗಿನ ಪುರಾಣದಲ್ಲಿ, ಕಾವ್ಯಧರ್ಮಮಂ 3. 
ಕಾವ್ಯಧರ್ಮವನ್ನು, (ಅಂತೆಯೇ) ಧರ್ಮಮುಮಂ೦ ಇ. ಧರ್ಮವನ್ನೂ ಅಟೆವುದು ಇ 
ತಿಳಿಯಬೇಕು 


ಗದ್ಯಾನುಸರಣ: ಆದಿಪುರಾಣವು ಎಲ್ಲ ಕವಿಹೃದಯದವರಿಗೆ 
ಸಂತಸದಾಯಕವಾದುದು ಹಾಗೆಯೇ ಭವ್ಯಜನರಿಗೂ ಆನಂದ ತರುವಂಥದು; 
ಹೀಗಾಗಿ ಈ ಕಾವ್ಯದಲ್ಲಿ ಕಾವ್ಯಧರ್ಮ ಮತ್ತು ಧರ್ಮ ಎರಡನ್ನೂ 
ಮನನಮಾಡಿಕೊಳ್ಳಬೇಕು. 


[ವಿಶೇಷ ವಿಚಾರ: ಪಂಪನಿಗೆ ತಾನು ಕೇವಲ ಪುರಾಣಕಾರನಲ್ಲ ಎಂಬ 
ಅರಿವಿದೆ; ತನ್ನ ಬರಹವು ಸುಕವಿಗಳಿಗೆ ಸಂತಸವುಂಟುಮಾಡಬೇಕೆಂದು ಮೊದಲು 
ಹೇಳಿ ಆನಂತರ ಭವ್ಯಜನ (ಜೈನ ಭಾವುಕರು)ರಿಗೆ ಆನಂದ ತರಲಿ ಎನ್ನುತ್ತಿದ್ದಾನೆ; 
ಹಾಗೆಯೇ ತನ್ನ ಕಾವ್ಯದಲ್ಲಿ ಅರಿಯಬೇಕಾದುದರಲ್ಲಿ ಕಾವ್ಯಧರ್ಮಕ್ಕೆ ಮೊದಲ ಸ್ಥಾನ, 
ಆಮೇಲಿನದು ಧರ್ಮದ ಸ್ಥಾನ. ಪುಣ್ಯಪ್ರದವಾದುದೆ೦ಬ ನಂಬಿಕೆಯ ಜೈನರಿಗೆ ಇದು 
ಒಂದು ಬಗೆಯ ಸಂತಸ ತರುವುದು ಸರಿಯೇ, ಆದರೆ ಹಾಗಲ್ಲದ ಇತರರಿಗೆ ಅಂದರೆ 
ಕಾವ್ಯಪ್ರೇಮಿಗಳಿಗೂ ಇದು ಆನಂದವುಂಟುಮಾಡಬೇಕೆಂಬುದು ಅವನ ಅಪೇಕ್ಷೆ, ಹಾಗೆ 
ಮಾಡುತ್ತದೆನ್ನುವುದು ಅವನ ನಿರೀಕ್ಷೆ. ಅಂದರೆ ಇದು ಧಾರ್ಮಿಕ ಕಾವ್ಯವಾದರೂ 
ಧರ್ಮೇತರ ಪರಿಣಾಮವನ್ನುಂಟುಮಾಡಬೇಕೆಂದು ಅವನು ಬಯಸುತ್ತಾನೆ. ಅದನ್ನೇ 
ಕಾವ್ಯಧರ್ಮ ಎನ್ನುತ್ತಿರುವುದು. ಹಾಗಾದರೆ “ಕಾವ್ಯಧರ್ಮ' ಎಂದರೆ ಏನರ್ಥ? ಇದನ್ನು 
ಯಾವ ಅರ್ಥದಲ್ಲಿ ಪಂಪ ಬಳಸುತ್ತಿರುವನೆಂಬುದನ್ನು ನಾವೇ ಊಹಿಸಿಕೊಳ್ಳಬೇಕು. 
ಕಾವ್ಯ ಮಾಡಬೇಕಾದ ಪರಿಣಾಮವೇ ಕಾವ್ಯಧರ್ಮ. ಅಂತಹ ಪರಿಣಾಮದ 
ಸ್ವರೂಪವೇನು ಎಂಬ ಪ್ರಶ್ನೆ ಸಹಜ. ಇದು ನಿಜವಾಗಿ ಕಾವ್ಯಮೀಮಾಂಸೆಯ ವಿಷಯ. 
ಕಾವ್ಯದ ಪರಿಣಾಮವನ್ನು “ಆನಂದಾಯ, ಕಾಂತಾತುಲ್ಕತಯಾ ಉಪದೇಶಾಯ' 
ಎಂದು ಹಿಂದಿನ ಕಾವ್ಯಮೀಮಾಂಸಕರು ಹೇಳಿದರು. ಆದರೆ ಕಾವ್ಯ ಮಾಡುವ 
ಪರಿಣಾಮ ಎಂತಹುದು? ಎಂಬುದನ್ನು ಖಚಿತವಾಗಿ ಯಾರೂ ಹೇಳಲಾರರು. 
ಹೀಗಾಗಿ ನಾವು ಪಂಪನ ಮಾತಿನ ಹಿನ್ನೆಲೆಯಲ್ಲಿ ಮತ್ತು ಪ್ರಸ್ತುತಕ್ಕೆ ತಗುವ ರೀತಿಯಲ್ಲಿ 
ಅದನ್ನು ಅರ್ಥೈಸಿಕೊಳ್ಳಬೇಕಾಗಿದೆ. ಕಾವ್ಯವು ಅನುಭವದ ಮಾತಿನ ರೂಪದ ಅಭಿವ್ಯಕ್ತಿ 
ಹಾಗಾಗಿ ಅದರ ಪರಿಣಾಮವೂ ಅನುಭವವಿಸ್ತರಣೆಯೇ ತಾನೇ? ಅಂದರೆ ಇಲ್ಲಿ 
ಅಂತರ್ಗತವಾದ ಅನುಭವಸ್ಥರೂಪವು ಎಂತಹುದೆಂದರೆ ಎಲ್ಲರಿಗೂ ಜೀವನಸೂಕ್ಷಕ್ಕೆ 
ಸಂಬಂಧಿಸಿದ ಅನುಭವವನ್ನು ತಂದುಕೊಡುವುದು. ಆದಿಜಿನನ ಜೀವನ ವಿವರಗಳ 
ಬಣ್ಣನೆಯ ಈ ಕಥಾನಕದ ಮೂಲಕ ಒಟ್ಟಾರೆ ಮಾನವ ಬದುಕಿನ ಅನುಭವವು ಹೇಗೆ 


ವಕಾಸಗೊಳ್ಳಬೇಕು, ಜೀವ ಹೇಗೆ ಸಹಜ ಮಾಗುವಿಕೆಗೆ ಒಳಗಾಗಬೇಕು ಎಂಬುದರ 
ವಿವೇಚನೆಯಿದೆ ಎಂದು ಕವಿ ಸೂಚಿಸುತ್ತಿರಬಹುದು.] 


ಪ್ರಾಣಿಹಿತಮಂ ವಿನೇಯ 
ಪ್ರೀಣನಕರಮಂ ಜಗತ್ತಯಪ್ರಕಟಿತಕ 
ಲ್ಯಾಣಮನೀ ನೆಗಟಸ್ಥಾದಿಪು 


ರಾಣಮನಪರಿಮಿತಭಕ್ತಿಯಿ೦ ವಿರಚಿಸುವೆಂ ೧೦ 

ಪದವಿಭಾಗ-ಅನ್ವಯ-ಅರ್ಥ: ಪ್ರಾಣಿಹಿತಮ೦ ಇ ಸಕಲ ಜೀವಿಗಳಿಗೆ 
ಹಿತವನ್ನುಂಟುಮಾಡುವ, ವಿನೇಯ ಇ ವಿನಯವಂತರಿಗೆ, ಪ್ರೀಣನಕರಮ೦ = 
ಸಂತಸದಾಯಕವಾದ, ಜಗತ್ತಯ = ಮೂರು ಲೋಕಗಳ, ಪ್ರಕಟಿತಕಲ್ಯಾಣಮನ್‌ ವ 
ಹತವನ್ನೇ ಬಯಸುವಂತಹದು, (ಎಂದು) ನೆಗಟಬ್ಬ = ಪ್ರಖ್ಯಾತವಾದ, 
ಆದಿಪುರಾಣಮನ್‌ = (ಈ) ಆದಿಪುರಾಣಕಾವ್ಯವನ್ನು ಭಕ್ತಿಯಿಂ = 


ಪೂಜ್ಯಭಾವನೆಯಿ೦ದ, ವಿರಚಿಸುವೆ೦ - ಬರೆಯುತ್ತೇನೆ. 


ಗದ್ಯಾನುಸರಣ: ಎಲ್ಲ ಜೀವರುಗಳ ಹಿತವನ್ನು ಬಯಸುವ, ವಿನಯವಂತರಿಗೆ 
ಸಂತೋಷ ತರುವ, ಮೂರು ಲೋಕಗಳ ಒಳಿತನ್ನೇ ಬಯಸುವ ಆದಿಪುರಾಣ 
ಕಾವ್ಯವನ್ನು ನಾನು ಭಕ್ತಿಯಿ೦ದ ರಚಿಸುತ್ತೇನೆ. 


ವ॥ ಲೋಕತ್ರಯಮಧ್ಯದೊಳ್‌ ಮಧ್ಯಮಲೋಕವೆಂಬ ತಿರ್ಯಗ್ಲೋಕದ 
ನಟ್ಟನಡುವೆ ಲವಣಜಲಧಿಪರಿವೃತಮಾಗಿ ಜಂಪೂದ್ವೀಪ೦ ನೆಗಟ್ಟುದು. ಆ 
ಜಂಬೂದ್ವೀಪದ ನಟ್ಟನಡುವೆ ನಿಂದ ಮಂದರದ ಪೂರ್ವಾಪರ ದಿಗ್ನಿಭಾಗಂಗಳೊಳ್‌ 
ವಿದೇಹಂಗಳಿರ್ದುವು. ಅಲ್ಲಿ ಪಶ್ಚಿಮ ವಿದೇಹಕ್ಕಳಂಕಾರಮಪ್ಪ ಸೀತೋದಾ ನದಿಯ 
ಬಡಗಣ ಗಂಧಿಳ ವಿಷಯದ ನಡುವೆ ವಿಜಯಾರ್ಧಪರ್ವತಮೊಪ್ಪುಗುಂ. 
ಅವರೊಳುತ್ತರಶ್ರೇಣಿಯೊಳಲಕಾಪುರಂ ಒಪ್ಪಿ ತೋಖುಗುಂ. ಅದನಾಳ್ವನ್‌ 
ಅತಿಬಳನೆಂಬಂ. ಆತನ ಮಹಾದೇವಿ ಮನೋಹರಿಯೆ೦ಬಳ್‌. ಆ ಮಹಾದೇವಿಗಂ ಆ 
ವಿಯಚ್ಚರಾಗ್ರಣಿಗಂ ಮಗಂ ಮಹಾಬಳಂ. ಮಹಾಬಳಕುಮಾರ೦ ಯುವರಾಜ ಪದವಿಗೆ 
ಯೋಗ್ಯನಾಗೆ ಖೇಚರೇಂದ್ರಂ ಕಂಠಿಕೆಯಂ ಕಟ್ಟಿದಂ. ಅತಿಬಳಂ ರಾಜ್ಯಂಗೆಯುತ್ತಿಪಿನಂ 


ಪದವಿಭಾಗ-ಅನ್ವಯ-ಅರ್ಥ: ಲೋಕತ್ರಯ ಮಧ್ಯದೊಳ್‌ = ಮೂರು 
ಲೋಕಗಳ ಮಧ್ಯದಲ್ಲಿರುವ, ಮಧ್ಯಮಲೋಕವೆಂಬ = ಮಧ್ಯಮಲೋಕ 
ಎಂನಿಸಿಕೊ೦ಡ, ತಿರ್ಯಕ್‌ ಲೋಕದ - ಪ್ರಾಣಿಗಳು ವಾಸಿಸುವ ಈ ಲೋಕದ, ನಟ್ಟ 
ನಡುವೆ ಇ ಸರಿಯಾಗಿ ಮಧ್ಯದಲ್ಲಿ. ಲವಣಜಲಧಿ = ಉಪ್ಪುನೀರಿನ ಸಮುದದಿಂದ, 
ಪರಿವೃತಂ ಆಗಿ ಎ ಸುತ್ತುವರಿಯಲ್ಲಟ್ಟು ಜಂಬೂದ್ವೀಪ೦ ನೆಗಟ್ಟುದು ೫ 
ಜಂಬೂದ್ವೀಪವು ಶೋಭಿಸುತ್ತದೆ. ಆ ಜಂಬೂದ್ವೀಪದ ನಟ್ಟನಡುವೆ ನಿಂದ - ಆ 
ಜಂಬೂದ್ವೀಪದ ಮಧ್ಯಭಾಗದಲ್ಲಿ, ಮಂದರದ ಪೂರ್ವ ಅಪರ ದಿಗ್ವಿಭಾಗ೦ಗಳೊಳ್‌ ಡ್‌ 
ಮಂದರಪರ್ವತದ ಮೂಡಣ ಮತ್ತು ಬಡಗಣ ದಿಸೆಗಳಲ್ಲಿ, ವಿದೇಹ೦ಗಳ್‌ ಇರ್ದುವು 
= ವಿದೇಹ ಎಂಬ ಹೆಸರಿನ ನಾಡುಗಳಿದ್ದುವು. ಅಲ್ಲಿ ಪಶ್ಚಿಮ ವಿದೇಹಕ್ಕೆ 
ಅಳಂಕಾರಮಪ್ಪ ಅವುಗಳಲ್ಲಿ ಪಶ್ಚಿಮವಿದೇಹ ನಾಡಿಗೆ ಆಭರಣವೆನ್ನಿಸಿಕೊಂಡು 


ಹರಿಯುವ, ಸೀತೋದಾ ನದಿಯ ಬಡಗಣ ಗಂಧಿಳ ವಿಷಯದ ನಡುವೆ ಎಇ 
ಸೀತೋದಾ ಎಂಬ ಹೆಸರಿನ ನದಿಯ ಪಶ್ಚಿಮ ಗಂಧಿಳ ಎಂಬ ಪ್ರದೇಶದ 
ಮಧ್ಯಭಾಗದಲ್ಲಿ, ವಿಜಯಾರ್ಧಪರ್ವತಂ ಒಪ್ಪುಗು೦ ೬ ವಿಜಯಾರ್ಧ ಎಂಬ ಹೆಸರಿನ 
ಬೆಟ್ಟವೊ೦ದಿದೆ. ಅವರೊಳ್‌ ಉತ್ತರಶ್ರೇಣಿಯೊಳ್‌ - ಆ ಪರ್ವತಪಂಕ್ತಿಗಳ ಉತ್ತರದ 
ಪರ್ವತಪಂಕ್ತಿಯಲ್ಲಿ, ಅಲಕಾಪುರಂ ಒಪ್ಪಿ ತೋಹುಗು೦ ಇ ಅಲಕಾ ನಗರವು 
ಮೆರೆಯುತ್ತಿದೆ. ಅದನ್‌ ಆಳ್ವನ್‌ ಅತಿಬಳನೆ೦ಬ೦ = ಅದನ್ನು ಆಳುತ್ತಿದ್ದವನು ಅತಿಬಳ 
ಎಂಬ ರಾಜ. ಆತನ ಮಹಾದೇವಿ ಮನೋಹರಿಯೆ೦ಬಳ್‌ ಇ ಅವನ ಮಹಾರಾಣಿ 
ಮಹಾದೇವಿ ಎನ್ನುವವಳು. ಆ ಮಹಾದೇವಿಗ೦ ಆ ವಿಯಚ್ಚರ ಅಗ್ರಣಿಗಂ ಮಗಂ 
ಮಹಾಬಳ೦ - ಆ ಮಹಾದೇವಿ ಮತ್ತು ವಿಯಚ್ಚರ ಮಹಾರಾಜನಾದ ಅತಿಬಳನ ಮಗ 
ಮಹಾಬಳ. ಮಹಾಬಳಕುಮಾರಂ ಯುವರಾಜ ಪದವಿಗೆ ಯೋಗ್ಯನಾಗೆ 3. 
ಮಹಾಬಳನು ಯುವರಾಜನ ಹೊಣೆಯನ್ನು ಹೊರಲು ಸಮರ್ಥನಾದಾಗ, 
ಖೇಚರೇಂದಂ ಕಂಠಿಕೆಯಂ ಕಟ್ಟಿದ೦ ೬ ಅತಿಬಳನು ಮಗನಿಗೆ ಯುವರಾಜಪದವಿಯ 
ಕೊರಳ ಹಾರವನ್ನು ತೊಡಿಸಿದ. ಅತಿಬಳಂ ರಾಜ್ಯಂಗೆಯುತ್ತೆ ಇರ್ಪಿನಂ ಇ ಹೀಗೆ 
ಅತಿಬನು ರಾಜ್ಯಭಾ ಮಾಡುತ್ತಿರಲು, 


ಗದ್ಯಾನುಸರಣ: ಮೂರು ಲೋಕಗಳ ಮಧ್ಯದಲ್ಲಿರುವ ಮಧ್ಯಮಲೋಕ 
ಎಂನಿಸಿಕೊಂಡ ಪ್ರಾಣಿಗಳು ವಾಸಿಸುವ ಈ ಲೋಕದ ಸರಿಯಾಗಿ ಮಧ್ಯದಲ್ಲಿ 
ಉಪ್ಪುನೀರಿನ ಸಮುದ್ರದಿ೦ದ ಸುತ್ತುವರಿಯಲ್ಪಟ್ಟು ೬ ಜ೦ಂಬೂದ್ವೀಪವು ಶೋಭಿಸುತ್ತದೆ. 
ಆ ಜಂಬೂದ್ವೀಪದ ಮಧ್ಯಭಾಗದಲ್ಲಿ ಮಂದರಪರ್ವತದ ಮೂಡಣ ಮತ್ತು ಬಡಗಣ 
ದಿಸೆಗಳಲ್ಲಿ ವಿದೇಹ ಎ೦ಬ ಹೆಸರಿನ ನಾಡುಗಳಿದ್ದುವು. ಅವುಗಳಲ್ಲಿ ಪಶ್ಚಿಮವಿದೇಹ 
ನಾಡಿಗೆ ಆಭರಣವೆನ್ನಿಸಿಕೊಂಡು ಹರಿಯುವ ಸೀತೋದಾ ಎಂಬ ಹೆಸರಿನ ನದಿಯ 
ಪಶ್ಚಿಮ ಗಂಧಿಳ ಎಂಬ ಪ್ರದೇಶದ ಮಧ್ಯಭಾಗದಲ್ಲಿ ವಿಜಯಾರ್ಧ ಎಂಬ ಹೆಸರಿನ 
ಬೆಟ್ಟವೊ೦ಂದಿದೆ. ಆ ಪರ್ವತಪಂಕ್ತಿಗಳ ಉತ್ತರದ ಭಾಗದಲ್ಲಿ ಲಕಾ ನಗರವು 
ಮೆರೆಯುತ್ತಿದೆ. ಅದನ್ನು ಆಳುತ್ತಿದ್ದವನು ಅತಿಬಳ ಎ೦ಬ ರಾಜ. ಅವನ ಮಹಾರಾಣಿ 
ಮಹಾದೇವಿ ಎನ್ನುವವಳು. ಆ ಮಹಾದೇವಿ ಮತ್ತು ವಿಯಚ್ಚರ ಮಹಾರಾಜನಾದ 
ಅತಿಬಳನ ಮಗ ಮಹಾಬಳ. ಮಹಾಬಳನು ಯುವರಾಜನ ಹೊಣೆಯನ್ನು ಹೊರಲು 
ಸಮರ್ಥನಾದಾಗ ಅತಿಬಳನು ಮಗನಿಗೆ ಯುವರಾಜಪದವಿಯ ಕೊರಳ ಹಾರವನ್ನು 
ತೊಡಿಸಿದ. ಹೀಗೆ ಅತಿಬನು ರಾಜ್ಯಭಾ ಮಾಡುತ್ತಿರಲು, 


ತೊಡರ್ದೀ ಪುತ್ರಕಳತ್ರಮೋಹದೊಳಿದೇಕಟ್ಟೆರ್ದಪೈ ನಿನ್ನ ಮೆ 
ಟ್ಲಡಿದೇಕಾರಣಮಂತಕಂ ಕಡುಪಿನಿ೦ ಕಂಠಗ್ರಹಂಯ್ಯದಿಂ 

ತಡೆಯಂ ಚೇತರಿಸೆಂದು ಬಂದು ಕಿವಿಯೊಳ್ಬೇಟ್ವಂತೆವೊಲ್ಕೆನ್ನೆಯಿಂ 
ದೊಡೆದೋರೊಂದೊಗೆತಂದುವಂದು ನರೆಗಳ್‌ ವಿದ್ಯಾಧರಾಧೀಶನಾ ೧೧ 


ಪದವಿಭಾಗ-ಅನ್ವಯ-ಅರ್ಥ: ತೊಡರ್ದ = ಆವರಿಸಿರುವ, ಈ ಪುತ್ರಕಳತ್ರ 
ಮೋಹದೊಳ್‌ = ಮಗಹೆಂಡತಿಯ ಮೋಹದೊಳ್‌ ಇ ವ್ಯಾಮೋಹದಲ್ಲಿ, ಏಕೆ, 
ಅಲಳಿರ್ದಪೈ = ಮುಳುಗಿದ್ದೀಯೆ? ನಿನ್ನ, ಮೆಟ್ಟಡು = ಭ್ರಮೆಗೆ, ಏ ಕಾರಣಂ ಇ ಏನು 
ಕಾರಣ? ಅ೦ತಕ೦ ಇ ಯಮನು, ಕಡುಪಿನಿ೦ ಇ ಬಲವಾಗಿ, ಕಂಠಗ್ರಹ೦ಗೆಯ್ಯದೆ = 


ಕತ್ತು ಹಿಸುಕಲು, ಇಂ ತಡೆಯಂ = ಇನ್ನು ತಡಮಾಡುವುದಿಲ್ಲ. ಚೇತರಿಸು 5 
ಎಚ್ಚೆತ್ತುಕೋ, ಎಂದು, ಬಂದು, ಕಿವಿಯೊಳ್‌ - (ಅವನ) ಕಿವಿಯಲ್ಲಿ, ಪೇಟ್ಟಂತೆವೊಲ್‌ 
= ಹೇಳುವ ಹಾಗೆ, ಅಂದು ಇ ಆಗ, ನರೆಗಳ್‌ ಇ ನರೆತ ಕೂದಲುಗಳು, ವಿದ್ಯಾಧರ 
ಅಧೀಶನಾ ಇ ವಿದ್ಯಾಧರ ರಾಜನಾದ ಅತಿಬಲನ, ಕೆನ್ನೆಯಿಂದೊಡೆದು ತ ಕೆನ್ನೆಯಿಂದ 
ಮೂಡಿ, ಓರೊಂದು - ಒಂದೊಂದು, ಒಗೆತಂದುವು = ಕಾಣಿಸಿಕೊಂಡವು. 


ಗದ್ಯಾನುಸರಣ: "ಮಡದಿಮಕ್ಕಳ ಮೋಹದಲ್ಲಿ ಏಕೆ ಮುಳುಗಿದ್ದೀಯೆ, ನಿನ್ನ 
ಈ ಭ್ರಮೆಗೆ ಕಾರಣವೇನು, ಇನ್ನು ತಡಮಾಡದೆ ಯಮನು ಬಂದು ನಿನ್ನ ಕತ್ತು 
ಹಿಸುಕದಿರಲಾರ, ಎಚ್ಚರಗೊಳ್ಳು' ಎಂದು ಹತ್ತಿರ ಬಂದು ಕಿವಿಯಲ್ಲಿ ಹೇಳಿದ ಹಾಗೆ 
ಅತಿಬಲನ ಕೆನ್ನೆಯಿಂದ ಮೊದಲುಗೊಂಡು ಅಲ್ಲಲ್ಲಿ ನರೆತ ಕೂದಲುಗಳು 
ಕಾಣಿಸಿಕೊಂಡುವು. 


ವ। ಅಂತು ಬಂದ ಪಳಿತಂಗಳ೦ ಕಂಡು ಅದುವೆ 
ಸಂಸಾರನಿರ್ವೇಗಕಾರಣಮಾಗೆ ಮಹಾಬಳಂಗೆ ಅಂಬರಶ್ರೀಯನಿತ್ತು ಗುಣಧರ 
ಕೇವಳಿಗಳ ಪಾದಮೂಲದೊಳ್‌ ತಪೋವೃತ್ತಿಯನಾತಂ. ಇತ್ತ ಮಹಾಬಳ 
ಖಚರಪತಿಯು೦ ಗಗನಚರ ರಾಜ್ಯಮಂ ನಾಲ್ವರು೦ ಅಮಾತ್ಯರ ಮೆಯ್ಯೊಳ್‌ ನಿಚೆಸಿ 
ನಿರಾಕುಳಸ್ವಾಂತನಾಗಿ ರಸವದ್ಲೇಯ೦ಗಳೊಳ್‌ ಮೂಡುತುಂ ಮುಲುಗುತ್ತುಂ 
ಖಚರೀಜನಾನನ ನವಾಂಭೋಜಂಗಳೊಳ್‌ ಕಂಪನೀಟಸ್ಕೊಳುತುಂ 
ನಂದನರಾಜಿಯೊಳ್‌ ನಲಿಯುತು೦ ಪೊಟ್ಟುಗಳೆವಂ. ಸ್ವಯಂಬುದ್ಧನೆ ತನಗೆ ಪರಮ 
ವಿಶ್ವಾಸಭೂಮಿಯಾಗೆ ತತ್ಪರ್ಯಾಳೋಚಿತ ವಿಷಯಸುಖಾನುಭವ ನಿರತನುಮಾಗಿ 
ಮೂವತ್ತಾಜು ಲಕ್ಕೆ ಪುರ್ಬಂ ರಾಜ್ಯಂಗೆಯ್ಯೆ, ಸ್ವಯಂಬುದ್ಧಂ, 


ಪದವಿಭಾಗ-ಅನ್ವಯ-ಅರ್ಥ: ಅಂತು = ಹಾಗೆ, ಬಂದ - ಮೇಲೇರಿ ಬಂದ, 
ಪಳಿತಂಗಳ೦ ವ ನರೆತ ಕೂದಲನ್ನು ನೋಡಿ ಕಂಡು - ನೋಡಿಯೂ, ಅದುವೆ ವ 
ಆ ನರೆಗೂದಲುಗಳೇ, ಸಂಸಾರನಿರ್ವೇಗ ವ ಐಹಿಕತೆಯ ಬಗ್ಗೆ ವೈರಾಗ್ಯಕ್ಕೆ. ಕಾರಣಂ 
ಆಗೆ - ಕಾರಣವಾಗಲು, ಮಹಾಬಳಂಗೆ ಅಂಬರಶ್ರೀಯನಿತ್ತು - ಅಂಬರಚರಶ್ರೀಯನ್‌ 
= ಖೇಚರಸಂಪತ್ತನ್ನು ಇತ್ತು - ನೀಡಿ, ಗುಣಧರ ಕೇವಳಿಗಳ ಪಾದಮೂಲದೊಳ್‌ 
ತಪೋವೃತ್ತಿಯನ್‌ ಆಂತಂ ಗುಣಧರರು ಎಂಬ ಮುನಿವರ್ಯನ ಬಳಿ ದೀಕ್ಷೆಯನ್ನು 
ಪಡೆದ. ಇತ್ತ ಮಹಾಬಳ ಖಚರಪತಿಯು೦ ಗಗನಚರ ರಾಜ್ಯಮಂ = ಈ ಕಡೆ 
ಮಹಾಬಳ ರಾಜನು ಖೇಚಿರಸಾಮ್ರಾಜ್ಯವನ್ನು ನಾಲ್ಪರುಂ ಅಮಾತ್ಯರ ಮೆಯ್ಯೊಳ್‌ 
ನಿಟೆಸಿ ನ ನಾಲ್ವರು ಸಚಿವರ ಹೆಗಲ ಮೇಲೆ ಹೊರಿಸಿ, ನಿರಾಕುಳಸ್ವಾಂತನಾಗಿ 
ಯೋಚನೆಯಿಲ್ಲದ ಮನಸ್ಸಿನಿಂದ, ರಸವತ್‌ ಗೇಯಂಗಳೊಳ್‌ ಮೂಡುತುಂ 
ಮುಖುಗುತ್ತುಂ = ಇಂಪಾದ ಸಂಗೀತ ಹಾಡುಗಳಲ್ಲಿ ಮುಳುಗಿ ಏಳುತ್ತಲೂ, 
ಖಚರೀಜನ ಆನನ ನವ ಅಂಭೋಜಂಗಳೊಳ್‌ ಕಂಪನ್‌ ಈಟಕ್ಕೊಳುತುಂ ಮ 
ಖೇಚರಸ್ತ್ರೀಯರ ಮುಖಗಳೆಂಬ ಹೊಸ ತಾವರೆಯ ಹೂಗಳ ಮಕರಂದವನ್ನು 
ಹೀರುತ್ತಲೂ, ನಂದನರಾಜಿಯೊಳ್‌ ನಲಿಯುತುಂ 3. ಉದ್ಯಾನವನಗಳಲ್ಲಿ 
ಸುತ್ತಾಡುತ್ತಲೂ, ಪೊಟ್ಟು ಕಳೆವ೦ = ಕಾಲವನ್ನು ಕಳೆಯುತ್ತಿದ್ದ. ಸ್ವಯಂಬುದ್ಧನೆ ತನಗೆ 
ಪರಮ ವಿಶ್ವಾಸಭೂಮಿಯಾಗೆ - ಸ್ವಯಂಬುದ್ಧನೆಂಬ ಮಂತ್ರಿಯು ಅವನಿಗೆ ಪರಮ 


ಆಪ್ತನಾದ ಸಲಹೆಗಾರನಾಗಿರಲು, ತತ್‌ ಪರ್ಯಾಳೋಚಿತ 
ವಿಷಯಸುಖಾನುಭವನಿರತನುಂ ಆಗಿ - ಅವನೊಡನೆ ಚರ್ಚಿಸುತ್ತ ಆದರೆ 
ಇಂದ್ರಿಯಸುಖಗಳಲ್ಲಿ ಮುಳುಗಿ, ಮೂವತ್ತಾಜು ಲಕ್ಕೆ ಪುರ್ಬಂ ರಾಜ್ಯಂಗೆಯ್ಯೆ 
ಮೂವತ್ತಾರು ಲಕ್ಷ ಪೂರ್ವಗಳಷ್ಟು ದೀರ್ಫ್ಥ ಕಾಲ ರಾಜ್ಯಭಾರಮಾಡಿರಲು, 
ಸ್ವಯಂಬುದ್ಧಂ = [ಒಮ್ಮೆ] ಸ್ವಯಂಬುದ್ಧನು 


ಗದ್ಯಾನುಸರಣ: ಹಾಗೆ ಬಂದ ನರೆತ ಕೂದಲನ್ನು ನೋಡಿದಾಗ ಆ 
ನರೆಗೂದಲುಗಳೇ ಐಹಿಕತೆಯ ಬಗ್ಗೆ ವೈರಾಗ್ಯಕ್ಕೆ ಕಾರಣವಾಗಲು, ಮಹಾಬಳನಿಗೆ 
ಖೇಚರಸಂಪತ್ತನ್ನು ನೀಡಿ, ಗುಣಧರರು ಎ೦ಬ ಮುನಿವರ್ಯನ ಬಳಿ ದೀಕ್ಷೆಯನ್ನು 
ಪಡೆದ. ಈ ಕಡೆ ಮಹಾಬಳ ರಾಜನು ಖೇಚರಸಾಮ್ರಾಜ್ಯವನ್ನು ನಾಲ್ವರು ಸಚಿವರ 
ಹೆಗಲ ಮೇಲೆ ಹೊರಿಸಿ, ಯೋಚನೆಯಿಲ್ಲದ ಮನಸ್ಸಿನಿಂದ, ಇಂಪಾದ ಸಂಗೀತ 
ಹಾಡುಗಳಲ್ಲಿ ಮುಳುಗಿ ಏಳುತ್ತಲೂ, ಖೇಚರಸ್ತೀಯರ ಮುಖಗಳೆಂಬ ಹೊಸ 
ತಾವರೆಯ ಹೂಗಳ ಮಕರಂದವನ್ನು ಹೀರುತ್ತಲೂ, ಉದ್ಯಾನವನಗಳಲ್ಲಿ 
ಸುತ್ತಾಡುತ್ತಲೂ, ಕಾಲವನ್ನು ಕಳೆಯುತ್ತಿದ್ದ. ಸ್ವಯಂಬುದ್ಧನೆಂಬ ಮಂತ್ರಿಯು ಅವನಿಗೆ 
ಪರಮ ಆಪ್ತನಾದ ಸಲಹೆಗಾರನಾಗಿರಲು, ಅವನೊಡನೆ ಚರ್ಚಿಸುತ್ತ ಆದರೆ 
ಇಂದ್ರಿಯಸುಖಗಳಲ್ಲಿ ಮುಳುಗಿ, ಮೂವತ್ತಾರು ಲಕ್ಷ ಪೂರ್ವಗಳಷ್ಟು ದೀರ್ಫ ಕಾಲ 
ರಾಜ್ಯಭಾರಮಾಡಿರಲು, [ಒಮ್ಮೆ] ಸ್ವಯಂಬುದ್ಧನು 


ಮುಸು ಮುತ್ತಂತೆ ತೆರಳ್ಳೆ ತನ್ನ ಮೊಗಮಂ ಕಂಡಳ್ಳನೋ ಕೂಡೆ ಜೋ 
ಲ್ಚು ಸಡಿಲ್ಬಿರ್ದೊಡಲಳ್ಳೆಜೊಳ್ಳೆತನಮಂ ಮೇಣ್ಯಾಣನೋ ಸಂತತ 
ವ್ಯಸನೋದ್ರೇಕದ ಕುಂದನೇನೊಣರನೋ ಶಕ್ತಿಕ್ಷಯಂಗಾಣನೋ 

ಬಿಸುಡ೦ ಮುನ್ನಿನ ತನ್ನ ಲಂಪಳಿಕೆಯಂ೦ ಮತ್ತಂ ಜರಾಜರ್ಜರಂ ೧೨ 


ಪದವಿಭಾಗ-ಅನ್ವಯ-ಅರ್ಥ: ಮುಸು ಮುತ್ತಂತೆ - ಮುದಿ ಕಪಿಯಂತೆ, 
ತೆರಳ ಎ ಸುಕ್ಕುಗಟ್ಟಿದ. ತನ್ನ ಮೊಗಮಂ ಕಂಡು -- ಅಳ್ಕನೋ ಇ ತನ್ನ ಮುಖವನ್ನು 
(ಕನ್ನಡಿಯಲ್ಲಿ) ನೋಡಿಕೊ೦ಡರೂ ಅಳುಕುವುದಿಲ್ಲವೇ? ಕೂಡೆ ಜೋಲ್ಬು ಸಡಿಲ್ಬಿರ್ದ + 
ಒಡಲ ವ ಜೊತೆಗೆ ಜೋತುಬಿದ್ದ ದೇಹದ, ಮೇಣ್‌ ಅಳ್ಳೆಜೊಳ್ಳೆತನಮಂ೦ = ಮತ್ತು 
ನಿಸ್ಸಾರತೆಯನ್ನು, ಕಾಣನೋ, ಸಂತತ ವ್ಯಸನೋದ್ರೇಕದ ಕುಂದನ್‌ - ಒಂದೇ ಸಮನೆ 
ವ್ಯಸನೋದ್ರೇಕದಲ್ಲಿದ್ದು (ದೇಹದಲ್ಲಿ ಉಂಟಾದ) ಅಸಾಮರ್ಥ್ಯವನ್ನು, ಏನ್‌ + 
ಒಣರನೋ = ಗಮನಿಸನೋ9? ಶಕ್ತಿಕ್ಷಯಂ + ಕಾಣನೋ ಇ ಶಕ್ತಿಯು 
ಕಡಿಮೆಯಾಗಿರುವುದನ್ನು ಅನುಭವಿಸುತ್ತಿಲ್ಲವೇ? (ಆದರೂ) ಮತ್ತಂ ಜರಾಜರ್ಜರ೦ ಇ 
ಮುಪ್ಪಿನಿಂದ ತೀವ್ರವಾಗಿ ಜರ್ಜರಿತನಾದ ಮಹಾಬಲನು, ಮುನ್ನಿನ ತನ್ನ 
ಲಂಪಳಿಕೆಯಂ = ತನ್ನ ಮೊದಲಿನ ಲಾಂಪಟ್ಯವನ್ನು, ಬಿಸುಡ೦ = ಬಿಡನಲ್ಲ! 


ಗದ್ಯಾನುಸರಣ: ಮುದಿ ಕಪಿಯಂತೆ ಸುಕ್ಕುಗಟ್ಟಿದ, ತನ್ನ ಮುಖವನ್ನು 
ಕನ್ನಡಿಯಲ್ಲಿ ನೋಡಿಕೊಂಡರೂ ಮಹಾಬಲನಿಗೆ ಹೆದರಿಕೆಯಾಗದೇ? ಜೊತೆಗೆ 
ಸಡಿಲಗೊಂಡ ದೇಹದ ನಿಸ್ಸಾರತೆಯು ಅವನ ಗಮನಕ್ಕೆ ಬಾರದೇ? ಒಂದೇ ಸಮನೆ 
ವ್ಯಸನೋದ್ರೇಕದಲ್ಲಿದ್ದುದರಿಂದ ದೇಹದಲ್ಲಿ ಉಂಟಾದ ನಿಶ್ಶಕ್ತಿಯನ್ನು ಅವನಿನ್ನೂ 


ಗಮನಿಸಿಲ್ಲವೇ? ತನ್ನ ಶಕ್ತಿಯು ಕಡಿಮೆಯಾಗಿರುವುದು ಅನುಭವಕ್ಕೆ ಬಂದಿಲ್ಲವೇ? 
ಮುಷ್ಪಿನಿಂದ ನಜ್ಜುಗುಜ್ಜಾಗಿದ್ದರೂ ಅವನು ತನ್ನ ಹಿಂದಿನ ಲಾಂಪಟ್ಯವನ್ನು 
ಬಿಡುತ್ತಿಲ್ಲವಲ್ಲ! 


ವ। ಎಂದು ಆತ್ಮಗತದೊಳೆ ಬಗೆಯುತ್ತುಂ ಬಂದು ಖಚರಪತಿಯನೆಯ್ದಿ 


ಅರ್ಥ: ಎಂದು + ಆತ್ಮಗತದೊಳೆ ಬಗೆಯುತ್ತುಂ ಖಚರಪತಿಯನ್‌ + ಎಯ್ದಿ 
= ಹೀಗೆ ಮನಸಿನಲ್ಲಿಯೇ ಯೋಚಿಸಿದ ಸ್ವಯಂಬುದ್ಧನು ರಾಜನ ಬಳಿ ಬಂದು 


ನಿನಗೀ ಸಂಸೃತಿವಾರಿರಾಶಿತಟಮತ್ಕಾಸನ್ನಮಾಸನ್ನಭ 

ವ್ಯನೆಯೆಂದೆಯ್ದೆ ಮುನೀಂದ್ರದಿವ್ಯಮತದಿಂ ನಿಶ್ಚೈಸಿದೆ೦ ಮಾಣಲಿ 
ನೈನಸು೦ ಬಾರದು ನಿನ್ನೊಳಾತ್ಮಹಿತಮಂ ನಿಶ್ಚೈಸು ಸನ್ಮಾರ್ಗಸೂ 
ಚನೆಗೆಯ್ದೆ ಶರಣಂ ಜಿನೇಂದ್ರಚರಣಂ ವಿದ್ಯಾಧರಾಧೀಶ್ವರಾ ೧೩ 


ಪದವಿಭಾಗ-ಅನ್ವಯ-ಅರ್ಥ: ವಿದ್ಯಾಧರಾಧೀಶ್ವರಾ = ವಿದ್ಯಾಧರರಾಜನೇ, 
ಈ ಸಂಸ್ಕತಿ - ಈ ಸಂಸಾರವೆಂಬ ವಾರಿರಾಶಿತಟಂ ಇ ಸಮುದ್ರದ ದಡವು, ನಿನಗೆ, 
ಅತಿ + ಆಸನ್ನಂ ೬ ತುಂಬ ಹತ್ತಿರದಲ್ಲಿದೆ, ಆಸನ್ನಭವ್ಯನೆ ೬ ನೀನು ಆಸನ್ನಭವ್ಯ, 
ಎಂದು = ಎಂಬುದನ್ನು ಮುನೀಂದ್ರದಿವ್ಯಮತದಿ೦ = ಮುನಿಗಳ ದೈವಿಕ 
ಅಭಿಪ್ರಾಯದಿಂದ, ನಿಶ್ಚೈಸಿದೆಂ = ನಿರ್ಧಾರಕ್ಕೆ ಬಂದಿದ್ದೇನೆ; ಸನ್ಮಾರ್ಗಸೂಚನೆಗೆ + 
ಎಯ್ದೆ ಎ ಶ್ರೇಯಸ್ಸಿನ ದಾರಿಯಲ್ಲಿ ಹೋಗಲು, ಮಾಣಲ್‌ + ಇನ್ನೆನಸುಂ ಬಾರದು ೫ 
ತಡಮಾಡುವುದು ಇನ್ನು ಸ್ವಲ್ಪವಾದರೂ ಸರಿಯಲ್ಲ; ನಿನ್ನೊಳ್‌ = ನಿನ್ನಲ್ಲಿ ನೀನೇ, 
ಆತ್ಮಹಿತಮಂ ನಿಶ್ಚೈಸು - ನಿನ್ನ ಹಿತದ ಬಗ್ಗೆ ನಿರ್ಧರಿಸು; ಜಿನೇಂದ್ರಚರಣ೦ = ಜಿನನ 
ಪಾದಗಳೇ, (ನಿನಗೆ) ಶರಣಂ ಇ ಶರಣು. 


ಗದ್ಯಾನುಸರಣ: ವಿದ್ಯಾಧರರಾಜನೇ, ಈ ಸಂಸಾರವೆಂಬ ಸಮುದ್ರದ ದಡವು 
ನಿನಗೆ ತುಂಬ ಹತ್ತಿರದಲ್ಲಿದೆ; ನೀನು ಆಸನ್ನಭವ್ಯ, ಎಂಬುದು ನನಗೆ ಮುನಿಗಳ 
ದೈವವಾಕ್ಕುಗಳಿ೦ದ ದೃಢ'ವಾಗಿದೆ; ಶ್ರೇಯಸ್ಸಿನ ದಾರಿಯಲ್ಲಿ ಹೋಗಲು ಇನ್ನು ಸ್ವಲ್ಪವೂ 
ತಡಮಾಡುವುದು ಸರಿಯಲ್ಲ; ನಿನ್ನ ಆತ್ಮಹಿತದ ಬಗ್ಗೆ ನೀನೇ ನಿರ್ಧರಿಸು; ಇನ್ನು ಜಿನನ 
ಪಾದಗಳೇ ನಿನಗೆ ಶರಣು. 


ವ। ಎಂದು ಮುಟ್ಟಿ ನುಡಿದು ತನ್ನ ಕಂಡ ಕನಸುಗಳನನುಕ್ರಮಂದಪ್ಪದಳಿಪಿದ 
ಮಂತ್ರಿಮುಖ್ಯನ ನುಡಿಯೊಳಪಗತ ಕಲುಷಹೃದಯನಾಗಿ ಅತಿಬಳಕುಮಾರನಂ 


ರಾಜ್ಯಭಾರದೊಳ್‌ ನಿಚೆಸಿ, ಜಿನೇಂದ್ರಾರ್ಚನಪುರಸ್ನರಂ 
ವಾಚನಾಗ್ರಹಣಸಮೇತಮಾರಾಧನೆಯಿನರ್ಚಿಸಿ ವೀರಸಂಸ್ತರಾರೂಢನಾದಾಗಳ್‌, 
ಸ್ವಯಂಬುದ್ಧಂ ಮಹಾಬಳನಂ ಜಾತರೂಪಧರನಂ ಮಾಡಿ, 
ಚತುರ್ವಿಧಾಹಾರಶರೀರಪ್ರತ್ಯಾಖ್ಯಾನಮಂ ಕೊಟ್ಟು ತೊರೆಯಿಸಿದಂ. 
ಮಹಾಬಳಖಚರೇಂದ್ರಂ ಪ್ರಾಯೋಪಗಮನವಿಧಿ 


ಯಿಂದಮಾತ್ಮೀಯಶರೀರಭಾರಮನಿಟೆಪಿ, ಈಶಾನಕಲ್ಪದೊಳ್‌ ಮಲಲುಂದಿದ 
ನೆಟ್ಟಳುವಂತೆ [ಲಲಿತಾಂಗಂ] ಪುಟ್ಟಿದಂ. ಅಕೃತ್ರಿಮ ಜೈತ್ಯಾಲಯಂಗಳ ನರ್ಚಿಸಿ 


ತಪ್ಪ್ತತಪನೀಯಚ್ಛಾಯನುಂನಿದ್ರಾ ಆಲಸಕ್ಷಿನಿಮೇಷಜರಾ ಶೋಕ ವಿಷಾದವಿರಹಿತನುಂ 
ಏಕಪಾರಾವಾರೋಪಮಾಯುಷ್ಯನಾಗಿ ಸ್ವಯಂಪ್ರಭೆ ಕನಕಲತೆ ಕನಕಮಾಳೆ 
ವಿದ್ಯುಲ್ಲತೆಯೆಂಬ ನಾಲ್ಬರ್‌ ಮನೋನಯನ ವಲ್ಲಭೆಯರೊಳ್‌ 
ಸ್ವಯಂಪ್ರಭಾಭಿಧಾನೆಯರ್‌ ಪಲಂಬರುಮತಿಕ್ರಾಂತೆಯರಾಗೆ ತತ್ಸಂತಾನದೊಳ್‌, 


ಪದವಿಭಾಗ-ಅನ್ವಯ-ಅರ್ಥ: ಎಂದು ಮನಮುಟ್ಟುವಂತೆ ಹೇಳಿ, ತನ್ನ ಕಂಡ 
ಕನಸುಗಳನ್‌ ೬ ತಾನು ಕಂಡ ಕನಸುಗಳನ್ನು, ಅನುಕ್ರಮ೦ ತಪ್ಪದೆ ೬ ಕಂಡ 
ಕ್ರಮದಲ್ಲಿಯೇ, ಅಜೆಪಿದ = ನಿರೂಪಿಸಿದ, ಮಂತ್ರಿಮುಖ್ಯನ - ಸ್ವಯಂಬುದ್ಧನ, 
ನುಡಿಯೊಳ್‌ = ಮಾತುಗಳಿಂದ, ಅಪಗತಕಲುಷಹೃದಯನಾಗಿ - ಕಳೆದುಕೊಂಡ 


ಹೃದಯಕಲ್ಮಷಗಳುಳ್ಳವನಾಗಿ, ಅತಿಬಳಕುಮಾರನಂ § ತನ್ನ ಮಗ 
ಅತಿಬಳಕುಮಾರನನ್ನು ರಾಜ್ಯಭಾರದೊಳ್‌ ನಿಟೆಸಿ = ರಾಜ್ಯದ ಪಟ್ಟದಲ್ಲಿ ಕೂರಿಸಿ, 
ಜಿನೇಂದ್ರಾರ್ಚನಪುರಸ್ಪರ೦ಂ ಎ ಜಿನನ ಪೂಜೆಯಿಂದ ಕೂಡಿದ ವೀರಸಂಸ್ತರ + 


ಆರೂಢನಾದಾಗಳ್‌ ಎ ವೀರಶಯ್ಯೆಯಲ್ಲಿ ಮಲಗಿರಲು, ಸ್ವಯಂಬುದ್ಧಂ ಮಹಾಬಳನಂ 
ಜಾತರೂಪಧರನ೦ ಮಾಡಿ = ಸ್ವಯಂಬುದ್ಧನು ಮಹಾಬಲನಿಗೆ ದಿಗ೦ಬರತ್ವವನ್ನು 
ನೀಡಿ, ಚತುರ್ವಿಧಾಹಾರಶರೀರ ಪ್ರತ್ಯಾಖ್ಯಾನಮಂ ಕೊಟ್ಟು ತೊರೆಯಿಸಿದ೦ ಇ ಅನ್ನ, 
ಪಾನ, ಖಾದ್ಯ ಮತ್ತು ಲೇಹ್ಯಗಳೆಂಬ ನಾಲ್ಕೂ ಬಗೆಯ ಆಹಾರವನ್ನು ಬಿಡುವಂತೆ 
ಮಾಡಿದ. ಮಹಾಬಳಖಚರೇಂದಂ ಮ ಮಹಾಬಲನು, 
ಪ್ರಾಯೋಪಗಮನವಿಧಿಯಿಂದಮ್‌ = ಪ್ರಾಯೋಪಗಮನವಿಧಿಯ ಮೂಲಕವಾಗಿ, 
ಆತ್ಮೀಯಶರೀರಭಾರಮನ್‌ + ಇಟೆಪಿ ಎ ತನ್ನ ದೇಹದ ಭಾರವನ್ನು ಇಳಿಸಿ (ಎಂದರೆ 
ಮರಣಹೊಂದಿ), ಈಶಾನಕಲ್ಪದೊಳ್‌ ಎ ಈಶಾನಕಲ್ಪದಲ್ಲಿ, ಮಅಲುಂದಿದನ್‌ 
ಎಟ್ಟಜುವಂತೆ [ಲಲಿತಾಂಗಂ] ಪುಟ್ಟಿದ೦ ೫ ಮೈಮರೆತು ಮಲಗಿದವನು ನಿದ್ದೆಯಿಂದ 
ಎಚ್ಚೆತ್ತವನ ಹಾಗೆ ಹುಟ್ಟಿದನು. ಅಕೃತ್ರಿಮ ಜೈತ್ಯಾಲಯ೦ಗಳನ್‌ ಅರ್ಚಿಸಿ = 
ಸಹಜವಾಗಿದ್ದ ಜಿನಾಲಯಗಳಲ್ಲಿ 'ಪೂಜೆಗೈದು, ತಪ್ಪತಪನೀಯಚ್ಛಾಯನು೦ಂ = ಕಾದ 
ಅಪರಂಜಿಯಂತಹ ಮೈಬಣ್ಣವುಳ್ಳವನೂ, ಇದ್ರಾ ಆಲಸ ಅಕ್ಷಿನಿಮೇಷ ಜರಾ ಶೋಕ 
ವಿಷಾದವಿರಹಿತನು೦ ಇ. ನಿದ್ದೆ ಆಲಸ್ಯ ಕಣ್ಣು ಮಿಟುಕಿಸುವುದು ದುಃಖ 
ಖನ್ನತೆಗಳಿಲ್ಲದವನಾಗಿ, ಏಕಪಾರಾವಾರ ಉಪಮಾ ಆಯುಷ ಷ್ಯನಾ = ಒಂದು 
ಸಾಗರದಷ್ಟು ಕಾಲದ ಆಯುಸ್ಸನ್ನು ಪಡೆದು, ಸ್ವಯಂಪ್ರ ಪ್ರಭೆ 11 ಕನಕಮಾಳೆ 
ವಿದ್ಯುಲ್ಲತೆಯಂಬ ನಾಲ್ವರ್‌ ವ ಈ ಹಸರಿನ ನಾಲ್ವರು, ಮನೋನಯನವಲ್ಲಭೆಯರೊಳ್‌ 
- ಪ್ರೇಯಸಿಯರಲ್ಲಿ. ಸ್ವಯಂಪ್ರಭಾ ಅಭಿಧಾನೆಯರ್‌ ಪಲಂಬರುಂ ಅತಿಕಾಂತೆಯರಾಗೆ 
ಸ್ವಯಂಪ್ರಭೆ ಎಂಬ "ಹೆಸರಿನ ಹಲವರು ತೀರಿಕೊಳ್ಳಲು, ತತ್‌ ಸ'೦ತಾನದೊಳ್‌ ಎ 
ಆ ಸರಣಿಯಲ್ಲಿ, 


ಗದ್ಯಾನುಸರಣ: ಎಂದು ಮನಮುಟ್ಟುವಂತೆ ಹೇಳಿ, ತಾನು ಕಂಡ 
ಕನಸುಗಳನ್ನು ಕಂಡ ಕ್ರಮದಲ್ಲಿಯೇ ನಿರೂಪಿಸಿದ ಸ್ವಯಂಬುದ್ಧನ ಮಾತುಗಳಿಂದ ತನ್ನ 
ಹೃದಯಕಲ್ಮಷಗಳನ್ನು ಕಳೆದುಕೊಂಡವನಾಗಿ, ತನ್ನ ಮಗ ಅತಿಬಳಕುಮಾರನನ್ನು 
ರಾಜ್ಯದ ಪಟ್ಟದಲ್ಲಿ ಕೂರಿಸಿ ತಾನು ಜಿನನ ಪೂಜೆಯಿಂದ ಕೂಡಿದ ವೀರಶಯ್ಯ್ಕೆಯಲ್ಲಿ 
ಮಲಗಿದ; ಸ್ವಯಂಬುದ್ಧನು ಮಹಾಬಲನಿಗೆ ದಿಗಂಬರತ್ನವನ್ನು ನೀಡಿ, ಅನ್ನ, ಪಾನ, 


ಖಾದ್ಯ ಮತ್ತು ಲೇಹ್ಯಗಳೆಂಬ ನಾಲ್ಕೂ ಬಗೆಯ ಆಹಾರವನ್ನು ಬಿಡುವಂತೆ ಮಾಡಿದ. 
ಸಾಬ್‌ ಪ್ರಾಯೋಪ ಗಮನವಿಧಿಯ ಮೂಲಕವಾಗಿ ತನ್ನ ದೇಹದ ಭಾರವನ್ನು 
ಇಳಿಸಿ (ಎಂದರೆ ಮರಣಹೊಂದಿ), ಮೈಮರೆತು ಮಲಗಿದವನು ನಿದ್ದೆಯಿಂದ 
ಎಚ್ಚೆತ್ತವನ ಹಾಗೆ ಈಶಾನಕಲ್ಪದಲ್ಲಿ ಹುಟ್ಟಿದನು" ಸಹಜವಾಗಿದ್ದ ಜಿನಾಲಯಗಳಲ್ಲಿ 
ಪೂಜೆಗೈದು, ಕಾದ ಅಪರಂಜಿಯಂತಹ ಮೈಬಣ್ಣವುಳ್ಳವನೂ, ನಿದ್ದೆ ಆಲಸ್ಯ ಕಣ್ಣು 
ಮಿಟುಕಿಸುವುದು ರೋಗ ದುಃಖ ಮತ್ತು ಖನ್ನತೆಗಳಿಲ್ಲದವನಾಗಿ, ಒಂದು ಸಾಗರದಷ್ಟು 
ಕಾಲದ ಆಯುಸ್ಸನ್ನು ಪಡೆದು, ಸ್ವಯಂಪ್ರಭೆ ಕನಕಲತೆ ಕನಕಮಾಳೆ ಎಂಬ ಹೆಸರಿನ 
ತನ್ನ ನಾಲ್ವರು ಪ್ರೇಯಸಿಯರಲ್ಲಿ, ಸ್ವಯಂಪ್ರಭೆ ಎಂಬ ಹೆಸರಿನ ಹಲವರು 


ವಿ 
ತೀರಿಕೊಂಡರು. ಆ ಸರಣಿಯಲ್ಲಿ, 


[ವಿಶೇಷ ವಿಚಾರ: ದೇವಲೋಕದಲ್ಲಿ ಸ್ತೀಯರ ಆಯಸ್ಸು ಪುರುಷರದಕ್ಕಿಂತ 
ತುಂಬ ಕಡಿಮೆ; ಹಾಗಾಗಿ ಲಲಿತಾಂಗನ” ಜೀವಿತಾವಧಿಯಲ್ಲಿ ಹಲವರು 
ಗತಿಸಿಹೋಗುತ್ತಾರೆ; ಹೊಸಬರು ಹುಟ್ಟುತ್ತಾರೆ. ಪ್ರಾಯಶಃ ಈ ಸ್ವಯಂಪುಭೆ ಆ ಹೆಸರಿನ 
ಸರಣಿಯಲ್ಲಿ ಹುಟ್ಟಿದ ಕೊನೆಯವಳು.] 


ಅಭಿನವಪಾರಿಜಾತಕುಸುಮಾಸವಮೊರ್ಮೊದಲುಣ್ಮೆ ದೇವದುಂ 
ದುಭಿ ನಭದೊಳ್‌ ಪೊದಳ್ಳೆಸೆಯೆ ಕಣ್ಣೆಸೆದಿರ್ಪ ನಿಜಾಂಗಸಂಗತ 
ಪ್ರಭೆ ಸುರಲೋಕಮಂ ಬೆಳಗೆ ವಿಸ್ಮಯಮಪ್ಪಿನಮಾಗಳಾ ಸ್ವಯಂ 
ಪ್ರಭೆ ಲಲಿತಾಂಗನಳ್ಳೆರ್ದೆಗೆ ತೊಟ್ಟನೆ ಬೇ೦ಟಮೆ ಪಟ್ಟೆ ಪುಟ್ಟಿದಳ್‌ ೧೪ 


ಪದವಿಭಾಗ-ಅನ್ವಯ-ಅರ್ಥ: ಅಭಿನವ ಇ ಹೊಸ, ಪಾರಿಜಾತಕುಸುಮ + 
ಆಸವ೦ ಇ ಪಾರಿಜಾತದ ಹೂವಿನ ಮಕರಂದವು, ಒರ್ಮೊದಲ್‌ + ಉಣ್ಮೆ = 
ಇದ್ದಕ್ಕಿದ್ದಂತೆ ತುಂಬಿಕೊಳ್ಳುವಂತೆ, ನಭದೊಳ್‌ - ಆಗಸದಲ್ಲಿ, ದೇವದುಂದುಭಿ 
ದೇವವಾದ್ಯಗಳು, ಪೊದಳ್ಳು + ಎಸೆಯೆ = ವ್ಯಾಪಿಸಿಕೊಳ್ಳಲು, ಕಣ್ಣೆ + ಎಸೆದಿರ್ಪ 


ಕಂಗೊಳಿಸುವ, ನಿಜ + ಅಂಗಸಂಗತಪುಭೆ = ತನ್ನ ದೇಹದ ಕಾಂತಿಯು, 
ಸುರಲೋಕಮಂ ಬೆಳಗೆ = ದೇವಲೋಕವನ್ನು ಜೆಳಗಿಸುವಂತೆ, ವಿಸ್ಮಯಮಪ್ಪಿನಂ ತ 
ಅಚ್ಚರಿಯುಂಟಾಗುವಂತೆ, ಲಲಿತಾಂಗನ + ಅಳ್ಳೆರ್ದೆಗೆ = ಲಲಿತಾಂಗನ 
ಕೋಮಲಹ್ಯದಯದಲ್ಲಿ, ತೊಟ್ಟನೆ ಇ ಇದ್ದಕ್ಕಿದ್ದಂತೆ, ಬೇಂಟಮೆ ಪುಟ್ಟೆ ಎ 


ಪ್ರಣಯಭಾವವು ಹುಟ್ಟುವಂತೆ, "ಅಗಳ್‌ ಆ ಸ್ವಯಂಪ ಪ್ರಭೆ ಇ ಆಗ ಸ್ವಯಂಪ್ರ ಪ್ರಭಯು, 
ಪುಟ್ಟಿದಳ್‌ ಎ ಹುಟ್ಟಿದಳು 


ಗದ್ಯಾನುಸರಣ: ಹೊಸ ಪಾರಿಜಾತದ ಹೂವಿನಲ್ಲಿ ಇದ್ದಕ್ಕಿದ್ದಂತೆ ಮಕರಂದವು 
ತುಂಬಿಕೊಳ್ಳುವಂತೆ, ಆಗಸದಲ್ಲಿ ದೇವವಾದ್ಯಗಳ ಶಬ್ದವು ವ್ಯಾಪಿಸಿಕೊಳ್ಳಲು, 
ಕಂಗೊಳಿಸುವ ತನ್ನ ದೇಹಕಾಂತಿಯು ದೇವಲೋಕವನ್ನು ಅಚ್ಚರಿಯುಂಟುಮಾಡಿ 
ಬೆಳಗಿಸುವಂತೆ — ಲಲಿತಾಂಗನ ಕೋಮಲಹೃದಯದಲ್ಲಿ ಇದ್ದಕ್ಕಿದ್ದಂತೆ 
ಪ್ರಣಯಭಾವವನ್ನು ಹುಟ್ಟಿಸುವಂತೆ ಸ್ವಯಂಪ ಪ್ರಭೆಯು ಹುಟ್ಟಿದಳು. 


[ವಿಶೇಷ ವಿಚಾರ: ದೇವಲೋಕದಲ್ಲಿ ಜನಿಸುವವರು ಹುಟ್ಟುವಾಗಲೇ 
ಯೌವನದಲ್ಲಿರುತ್ತಾರೆ] 


ನೆಗಟ್ಟಮರಾ೦ಗನಾಜನದ ರೂಪುಗಳೆಲ್ಲಮದೀಕೆಯೊಂದು ದೇ 

ಸೆಗೆ ನಿಮಿರ್ವೊಂದು ಪುರ್ವಿನ ನಯಕ್ಕಮರ್ವೊಂದದಗುಂತಿಗೊಂದು ಭಂ 
ಗಿಗೆ ನೆಗಟಸ್ಹೊಂದು ಮೆಲ್ಲಿನ ತೊದಳ್ನುಡಿಗಪ್ಪೊಡಮೆಯ್ದೆ ವಾರವೇ 
ನೊಗಸುಗಮೆಂದು ತಳ್ಳಗಲನಾಕೆಯನಾ ಲಲಿತಾಂಗವಲ್ಲಭಂ ೧೫ 


ಪದವಿಭಾಗ-ಅನ್ವಯ-ಅರ್ಥ: ನೆಗಟ್ಟ + ಅಮರಾಂಗನಾಜನದ ಇ. 
ಸಿದ್ಧರಾದ ದೇವತಾಸ್ತ್ರೀಯರೆಲ್ಲರ, ರೂಪುಗಳೆಲ್ಲಂ = ಸೌಂದರ್ಯವೆಲ್ಲವೂ, ಅದು + 
ed ಒಂದು: ದೇಸೆ ಗೆ § ಇವಳೊಂದು ರೂಪಿಗೆ, ನಿಮಿರ್ವ + ಒಂದು 
ಪುರ್ವಿನ ನಯಕ್ಕಂ = ನೀಳವಾದ ಹುಬ್ಬಿನ ಚೆಲುವಿಗೆ, ಅರ್ವ +೬ ಒಂದದು ಇ 
ಹೆಚ್ಚಿನದಲ್ಲ; ಅಗುಂತಿಗೆ + ಒಂದು ಭಂಗಿಗೆ ಎ ಅತಿಶಯವಾದ ಇವಳ ಭಂಗಿಗೂ, 
ನೆಗಟ್ಟ + ಒಂದು ಮೆಲ್ಲಿನ ತೊದಳ್ನುಡಿಗೆ + ಅಪ್ಪೊಡ೦ ಎ ಇಂಪಾದ ಒಂದು 
ತೊದಲು ನುಡಿಗೂ, ಎಯ್ದೆ ವಾರವು = ಹತ್ತಿರವೂ ಬಾರವು; ಎನ್‌ -- ಒಗಸುಗಂ + 


ಎಂದು ೬ ಎಷ್ಟು ಅತಿಶಯವಾದವು ಎಂದು, ಆ ಲಲಿತಾಂಗವಲ್ಲಭಂ ೫, 
ಲಲಿತಾಂಗನು, ಆಕೆಯನ್‌ = ಅವಳನ್ನು ತಳ್ತು - ಸೇರಿ ಅಗಲನ್‌ ವ 
ಬೇರೆಯಾಗಲಾರ 

ಗದ್ಯಾನುಸರಣ: ಪ್ರಸಿದ್ಧರಾದ ದೇವತಾಸ್ತ್ರೀಯರೆಲ್ಲರ ಸೌಂದರ್ಯವೆಲ್ಲ 


ಇವಳೊಂದು ರೂಪಿಗೂ, ನೀಳೆವಾದ ಹುಬ್ಬಿನ ನ ಲುವಿಗೂ ಹೆಚ್ಚಾಗಲಾರದು; 
ಅತಿಶಯವಾದ ಇವಳ ಭಂಗಿಗೂ, ಇವಳ ಇಂಪಾದ ಒಂದು ತೊದಲು" ನುಡಿಗೂ 
ಸಮನಾಗವು; ಇವಳ ಚೆಲುವು ಅಷ್ಟು ಅತಿಶಯವಾದುದು ಎಂದು ಲಲಿತಾಂಗನು 
ಅವಳನ್ನು ಬಿಟ್ಟಿರದಾದ". 


ಅಣಿಮಾದ್ಯಷ್ಟಗುಣಪ್ರವೀಣವಿಭವ೦ ದೇವಾ೦ಗನಾಸನ್ಮನಃ 

ಪ್ರಣಯಪ್ರೀಣಿತಮಾನಸಂ ಸುರವಧೂಲೀಲಾವಧೂತಪ್ರತಿ 

ಕ್ಷಣಚಂಚಚ್ಚಮರೀರುಹಂ ಪಟುನಟಪ್ರಾರಬ್ಧಸ೦ಗೀತಕಂ 

ತಣಿದಂ ಸಂತತಮಿಂತು ದಿವ್ಯಸುಖದೊಳ್‌ ಸಂಸಾರಸಾರೋದಯಂ 
೧೬ 


ಪದವಿಭಾಗ-ಅನ್ವಯ-ಅರ್ಥ: ಅಣಿಮಾದಿ + ಅಷ್ಟಗುಣ = ಅಣಿಮಾ 
ಮುಂತಾದ ಎಂಟು ಗುಣಗಳಲ್ಲಿ, ಪ್ರವೀಣವಿಭವಂ = ತನಗಿರುವ ಪ್ರಾವೀಣ್ಯದ 
ವೈಭವವುಳ್ಳವನೂ, ದೇವಾ೦ಗನಾಸನ್ಮನಃ ಪ್ರಣಯಪ್ರೀಣಿತಮಾನಸ೦ ಇ. ದೇತಾಸ್ತ್ರೀಯರ 
ಪ್ರಣಯದಿಂದ ಸಂಪ್ರೀತನಾದ ಮನಸ್ಸುಳ್ಳವನೂ, ಸುರವಧೂ -ಇ ದೇವತಾಸ್ತ್ರೀಯೆರಿಂದ, 
ಲೀಲಾ + ಅವಧೂತಪ್ರತಿಕ್ಷಣಚ೦ಚತ್‌. ಚಮರೀರುಹ೦ ಇ. ಒನಪಿನಿಂದ" ಸತತವಾಗಿ 
ಬೀಸಲ್ಪಟ್ಟ ಚಾಮರವುಳ್ಳವನೂ, ಪಟುನಟಪ್ರಾರಬ್ಬ ಸಂಗೀತಕ೦ ಎ ಸಮರ್ಥ ನಟರಿಂದ 
ಆರಂಭಿಸಲಾದ ಸಂಗೀತವನ್ನಾಲಿಸು ವವನೂ, ಸಂಸಾರಸಾರೋದಯಂ ಇ. 
ಸಂಸಾರಸಾರದ ಏಳಿಗೆಯನ್ನು ಪಡೆದ ಲಲಿತಾಂಗನು, ಇಂತು ಇ ಹೀಗೆ ಸ೦ತತ೦ ಇ. 
ನಿರಂತರವಾದದಿವ್ಯಸುಖದೊಳ್‌ = ದೇವಲೋಕದ ಸುಖದಲ್ಲಿ, ತಣಿದ೦ . 
ಮುಳುಗಿಹೋದ 


ಗದ್ಯಾನುಸರಣ: ಅವನು ಅಣಿಮಾ ಮುಂತಾದ ಎಂಟು ಗುಣಗಳಲ್ಲಿ 
ಪ್ರಾವೀಣ್ಯವನ್ನು. ಪಡೆದ; ದೇವತಾಸ್ತ್ರೀಯರ ಪ್ರಣಯದಿಂದ ಸಂತುಷ ಸ್ಗಗೊ೦ಡ; 
ದೇವತಾಸ್ತ್ರೀಯರು ಒನಪಿನಿಂದ ಅವಗೆ ಚಾಮರಗಳಿಂದ ಗಾಳಿ ಹಾಕುತ್ತಿದ್ದರು. 
ಸಮರ್ಥ” ನಟರು ಇಂಪಾದ ಸಂಗೀತವನ್ನು ಕೇಳಿಸುತ್ತಿದ್ದರು “ಗೆ, 
ಸಂಸಾರಸಾರೋದಯನಾದ ಲಲಿತಾಂಗನು ದೇವಲೋಕದ ನಿರಂತರ ಸುಖದಲ್ಲಿ 
ಮುಳುಗಿಹೋದ. 


[ವಿಶೇಷ ವಿಚಾರ: ಅಣಿಮಾದ್ಯಷ್ಟಗುಣ = ಯೋಗದಿಂದ ಸಿದ್ಧಿಸುವ 
ಅಣಿಮಾ, ಮಹಿಮಾ, ಲಫಿಮಾ, ಗರಿಮಾ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, ವಶಿತ್ವ ಎಂಬ 
ಸಾಮರ್ಥ್ಯಗಳು] 


ವ। ಅಂತಾತ್ಮಪುಣ್ಯೋಪಾರ್ಜಿತ ಅಮರಲೋಕಭೋಗಂ 
ಏಕಸಾಗರಪ್ರಮಿತಜೀವಿತ೦ ಅಜುದಿ೦ಂಗಳುಟೆದುವೆಂಬಂದಿಂಗೆ, 


ಪದವಿಭಾಗ-ಅನ್ವಯ-ಅರ್ಥ: ಅಂತು ಇ ಹಾಗೆ, ಆತ್ಮಪುಣ್ಯ + ಉಪಾರ್ಜಿತ 
= ತನ್ನ ಪುಣ್ಯದಿಂದ ಗಳಿಸಿದ್ದ, ಅಮರಲೋಕಭೋಗ೦ ಎ ದೇವಲೋಕದ ಸುಖವು, 
ಏಕಸಾಗರಪ್ರಮಿತಜೀವಿತ೦ - ಒಂದು ಸಾಗರಪ್ರಮಾಣದ ಜೀವನದಲ್ಲಿ, ಅಳುದಿಂ೦ಗಳ್‌ 
+ ಉಟೆದುವು - ಇನ್ನು ಆರು ತಿಂಗಳು ಮಾತ್ರ ಉಳಿದಿವೆ, ಎಂಬಂದಿಂಗೆ - ಎನ್ನುವ 
ಹೊತ್ತಿನಲ್ಲಿ, 


ಗದ್ಯಾನುಸರಣ: ಹಾಗೆ ತನ್ನ ಪುಣ್ಯದಿಂದ ಗಳಿಸಿದ್ದ ಒಂದು ಸಾಗರಪ್ರಮಾಣದ 
ದೇವಲೋಕದ ಸುಖಜೀವನದಲ್ಲಿ ಇನ್ನು ಆರು ತಿಂಗಳು ಮಾತ್ರ ಉಳಿದಿವೆ ಎನ್ನುವ 
ಹೊತ್ತಿನಲ್ಲಿ, 


ಸೂಡಿದ ಪಾರಿಜಾತದ ನಮೇರುವ ಬಾಸಿಗಮೊಯ್ಯನೊಯ್ಯನಿ 
ರ್ಪೋಡಿದಿದುದಂದಿನಂಗರುಚಿ ಕಣ್ಣಿಳಿದಾಯ್ತು ವಿಭೂಷಣಂಗಳೊಳ್‌ 
ತೀಡುವ ರಶ್ಮಿಗಳ್‌ ಮಸುಳ್ಳುವಾಗುಳಿಯಾಯ್ತಿನಿತುಬ್ಬೆಗಂ ಮೊಗಂ 

ಬಾಡೆ ತಗುಳ್ಳು ಸೂಚಿಸಿದುವಾ ದಿವಿಜಂಗವಸಾನಕಾಲಮಂ ೧೭ 


ಪದವಿಭಾಗ-ಅನ್ವಯ-ಅರ್ಥ: ಸೂಡಿದ ಇ ಧರಿಸಿದ್ದ. ಪಾರಿಜಾತದ 
ನಮೇರುವ ಬಾಸಿಗ೦ = ಪಾರಿಜಾತ ಸುರಗಿ ಹೂಗಳ ಮಾಲೆಯು, ಒಯ್ಯನೊಯ್ಯನೆ 
= ನಿಧಾನವಾಗಿ, ಇರ್ಸೋಡಿದುದು = ಬಾಡಲು ತೊಡಗಿತು; ಅಂದಿನ + ಅಂಗರುಚಿ 
= ಆಗಿನ ದೇಹಕಾಂತಿಯು, ಕಣ್ಣೆ * ಇಳಿದಾಯ್ತು ೬ ನೋಡಲು ಕ್ಷೀಣವಾಯ್ಯು; 
ವಿಭೂಷಣಂಗಳೊಳ್‌ - ಆಭರಣಗಳಲ್ಲಿ, ತೀಡುವ ಇ ತುಂಬಿದ್ದ, ರಶ್ಲಿಗಳ್‌ ಈ 
ಕಿರಣಗಳು, ಮಸುಳ್ಳುವು = ಕುಂದಿದುವು; ಆಗುಳಿಯಾಯ್ತು . ಆಕಳಿಕೆ 
ಆರಂಭವಾಯಿತು, ಮೊಗ೦ ಬಾಡೆ ಇ ಮುಖವು ಕಾಂತಿಹೀನವಾಗಿ, ಇನಿತು + 
ಉಬ್ಬೆಗಂ = ಒಂದಷ್ಟು ಕಳವಳವು, ತಗುಳ್ಳು - ತಲೆದೋರಿ, ದಿವಿಜಂಗೆ ಎ 
ಲಲಿತಾಂಗನಿಗೆ ಅವಸಾನಕಾಲಮ೦ = ಮರಣಕಾಲವನ್ನು, ಸೂಚಿಸಿದುವು 


ಗದ್ಯಾನುಸರಣ: ಅವನು ಧರಿಸಿದ್ದ ಪಾರಿಜಾತ ಸುರಗಿ ಹೂಗಳ ಮಾಲೆಯು 
ನಿಧಾನವಾಗಿ ಬಾಡಲತೊಡಗಿತು; ದೇಹಕಾಂತಿಯು ಕ್ಷೀಣವಾಯ್ತು: ಆಭರಣಗಳಲ್ಲಿನ 
ಹೊಳಪು ಕುಂದಿತು; ಆಕಳಿಕೆ ಬರಲು ಆರಂಭವಾಯಿತು; ಮುಖವು 


ಕಾಂತಿಹೀನವಾಯಿತು; ಒ೦ದಷ್ಟು ಕಳವಳವು ತಲೆದೋರಿತು - ಇವು ಲಲಿತಾಂಗನಿಗೆ 
ಮರಣಕಾಲವನ್ನು ತನ್ನ ಸೂಚಿಸಿದುವು. 


[ವಿಶೇಷ ವಿಚಾರ: ಇಲ್ಲಿ ನಕಾರಾತ್ಮಕವಾಗಿ ಸಂಭವಿಸಿದ ಎಲ್ಲಕ್ಕೂ 
ವಿರುದ್ಧವಾದ ಸ್ಥಿತಿಯು ಅಮರರದು ಎಂದು ಭಾವ. ಲಲಿತಾಂಗನು ತನ್ನ 
ಶರೀರಕಾಂತಿಯಂತೆ ಬಾಡದ ಮಾಲೆಯನ್ನು ಧರಿಸಿದ್ದನೆಂಬುದು “ಪೂರ್ವಪುರಾಣ'ದ 
ವರ್ಣನೆ -”ತನುಚ್ಛಾಯಾಮಿವಾಮ್ಲಾನಿಂ ದಧಾನಃ ಪ್ರಜಮುಜ್ಞಲಂ' (ಪೂಪು ೫- 
೨೮೧)] 


ವ। ನಾಕಲೋಕಚ್ಯುತಿಯನಾಗಳಳಿದು ಮನದೊಳಳ್ಳಿ ಬೆಳ್ಳನೆವೋಗಿ, 


ಪದವಿಭಾಗ-ಅನ್ವಯ-ಅರ್ಥ; ನಾಕಲೋಕಚ್ಯುತಿಯನ್‌ = ದೇವಲೋಕದಿಂದ 
ಕೆಳಗೆ ಬೀಳುವುದನ್ನು. ಆಗಳ್‌ + ಅಜೆದು - ಆಗ ತಿಳಿದು, ಮನದೊಳ್‌ + ಅಳ್ಳಿ 
ಬೆಳ್ಳನೆವೋಗಿ - ಮನಸ್ಸಿನ ಅಳುಕಿನಿಂದ ದಿಗ್ಭಾಂತನಾಗಿ 


ಗದ್ಯಾನುಸರಣ: ತಾನು ದೇವಲೋಕದಿಂದ ಚ್ಯುತಿಗೊಳ್ಳುವುದನ್ನು ತಿಳಿದು, 
ಲಲಿತಾಂಗನು ದಿಗ್ಜಾಂತನಾದ 


ಸುರತರುನಂದನಂಗಳಿರ ರತ್ನಪಿನದ್ದವಿಮಾನಕುಟ್ಟಿಮಾಂ 
ತರಸುರತಾಲಯಂಗಳಿರ ಚಾರುವಿಲೋಲಕಟಾಕ್ಷಪಾತಸೌಂ 
ದರಪರಿವಾರದೇವಿಯರಿರಾ ಕಡುಕೆಯ್ದು ಕೃತಾಂತನಿಂತು ನಿ 
ರ್ನೆರಮೆಟ*ದುಯ್ಯೆ ಬಾರಿಸದೆ ಕೆಮ್ಮನುಪೇಕ್ಷಿಸಿ ನೋಡುತಿರ್ಪಿರೇ ೧೮ 


ಪದವಿಭಾಗ-ಅನ್ವಯ-ಅರ್ಥ: ಸುರತರುನಂದನ೦ಗಳಿರ = ಎಲೈ 
ದೇವವೃಕ್ಷಸಮೂಹವೇ, ವಿಮಾನಕುಟ್ಟಿಮ + ಅಂತರ  ಶ್ರೀಪ್ರಭವಿಮಾನದ 
ನೆಲಗಟ್ಟುಗಳಲ್ಲಿನ, ರತ್ನಪಿನದ್ದ = ರತ್ನಖಚಿತವಾದ, ಸುರತಾಲಯಂಗಳಿರ ೫ 
ಸಂಭೋಗಕೋಣೆಗಳೇ, ಚಾರುವಿಲೋಲಕಟಾಕ್ಷಪಾತ = ಸುಂದರವೂ ಚಂಚಲವೂ 
ಆದ ಕುಡಿನೋಟಗಳನ್ನು ಚೆಲ್ಲುವ, ಸೌಂದರಪರಿವಾರದೇವಿಯರಿರಾ = 
ಚೆಲುವೆಯರಾದ ಪರಿವಾರದೇವತೆಗಳೇ, ಇಂತು ಕೃತಾ೦ತನ್‌ ಎ ಹೀಗೆ ಯಮನು, 
ಕಡುಕೆಯ್ದು ೬ ಬಲವಂತವಾಗಿ, ನಿರ್ನೆರಂ = ಕರುಣೆಯಿಲ್ಲದೆ, ಎಟ*ದುಯ್ಯೆ = 
ಎಳೆದೊಯ್ಯುತ್ತಿದ್ದರೆ, ಬಾರಿಸದೆ ಇ ತಡೆಯದೆ ಕೆಮ್ಮನೇ = ಸುಮನೆ, ಉಪೇಕ್ಷಿಸಿ 
ನೋಡುತಿರ್ಪಿರೇ ಇ ಕಡೆಗಣಿಸಿ ನೋಡುತ್ತಿರುವಿರಲ್ಲ! 


ಗದ್ಯಾನುಸರಣ: ಎಲೈ ದೇವವೃಕ್ಷಸಮೂಹವೇ, ಶ್ರೀಪ್ರಭವಿಮಾನದ ರತ್ನಖಚಿತ 
ನೆಲಗಟ್ಟುಗಳಲ್ಲಿನ ಸಂಭೋಗಕೋಣೆಗಳೇ, ಸುಂದರವೂ ಚಂಚಲವೂ ಆದ 


ಕುಡಿನೋಟಗಳನ್ನು ಚೆಲ್ಲುವ ಚೆಲುವೆಯರಾದ ಪರಿವಾರದೇವತೆಗಳೇ, ನನ್ನನ್ನು 


ಯಮನು ಹೀಗೆ ಬಲವಂತವಾಗಿ ಕರುಣೆಯಿಲ್ಲದೆ ಎಳೆದೊಯ್ಯುತ್ತಿದ್ದರೆ, ಅದನ್ನು 
ತಡೆಯದೆ ಕಡೆಗಣಿಸಿ ಸುಮ್ಮನೆ ನೋಡುತ್ತಿರುವಿರಲ್ಲ! 


ಸಂತಸದಂತಮನೆಯ್ದಿ ಸುರತಾಮೃತದೊಳ್‌ ತಣಿದಟ್ಕಣೆಂ ಜಿಗಿ 

ಲಂತಿರೆ ಪತ್ತಿ ಮೆಯಳಿರಡಾದೊಡಮೇನಸುವೊಂದೆ 'ನೋಟ್ತೊಡಂ 
ಬಂತಿರೆ ನಿನ್ನೊ ಡನೆ 'ಭೋಗಿಸ ಲೀಯದೆ ಕೆಮ್ಮನೆನ್ನನು 

ಯ್ವಂತಕನೆಂಬ. ಬೂತನೆಲೆ ಮಾಣಿಸಲಾಗದೆ ಪೇಟ್‌ ಸ್ವಯಂಪ್ರಭೇ ೧೯ 


ಪದವಿಭಾಗ-ಅನ್ವಯ-ಅರ್ಥ: ಅಟ್ಕಜೆಂ = ಒಲುಮೆಯಿಂದ, ಜಿಗಿಲ್ಲಂತಿರೆ 
= ಅಂಟಕೊಂಡಂತೆ ಕೂಡಿ, ಸಂತಸದ + ಅಂತಮನ್‌ + ಎಯ್ದಿ ಎ ಆನಂದದ 
ಮಾವಧಿಯನ್ನು ತಲುಪಿ, ಸುರತಾಮೃತದೊಳ್‌ ೬ ಸಂಭೋಗಸುಖದಲ್ಲಿ, ತಣಿದು 
= ತೃಪ್ಲಿಹೊಂದಿ, ನೋಟಸ್ಲೊಡೆ ೬ ನೋಡಿದವರಿಗೆ, ಮೆಯ್ಸ್ಗಳ್‌ + ಎರಡಾದೊಡಂ + 
ಏನ್‌ + ಅಸುವೊಂದೆ - ದೇಹಗಳೆರಡಾದರೂ ತಾನೇ ಏನು, ಇವರ ಪ್ರಾಣ ಒಂದೇ, 
ಎ೦ಬ೦ತಿರೆ - ಎನಿಸುವ ಹಾಗೆ, ನಿನ್ನೊಡನೆ ಭೋಗಿಸಲೀಯದೆ ನಿನ್ನ ಜೊತೆಯಲ್ಲಿ 
ಸುರತಕ್ಕೆ ಅವಕಾಶವೀಯದೆ, ಕೆಮ್ಮನೆ + ಎನ್ನನ್‌ ೬ ಉಯ್ವ = ಸುಮ್ಮಸುಮನೆ 
ನನ್ನನ್ನು ಎಳೆದೊಯ್ಯುವ, ಅಂತಕನೆಂಬ ಬೂತನ್‌ ಎ ಯಮನೆಂಬ ಪಿಶಾಚಿಯನ್ನು 
ಜೆ ಸ್ಹಯಂಪಜೇ ಷೆ "ಎಲೈ, ಸ್ವಯಂಪ್ರಭೆಯೇ, ಮಾಣಿಸಲಾಗದೆ ಪೇಟ್‌ 
ತಡೆಯಲಾರೆಯಾ? 


ಪತ್ತಿ 
ಪರ 


ಗದ್ಯಾನುಸರಣ: ಒಲುಮೆಯಿಂದ ಅಂಟಕೊಂಡಂತೆ ಕೂಡಿ, 
ಸಂಭೋಗಸುಖದಲ್ಲಿ ಆನಂದದ ತುತ್ತತುದಿಯನ್ನು ತಲುಪಿ ತೃಪ್ಪಿಹೊಂದಿ, 
ನೋಡಿದವರಿಗೆ ಇವರ ದೇಹಗಳೆರಡಾದರೂ ಪ್ರಾಣ ಒಂದೇ ಎನಿಸುವ ಹಾಗೆ ನಿನ್ನ 
ಜೊತೆಯಲ್ಲಿ ಸುರತಕ್ಕೆ ಅವಕಾಶವೀಯದೆ, ಸುಮ್ಮಸುಮ್ಮನೆ ನನ್ನನ್ನು ಎಳೆದೊಯ್ಯುವ ಈ 
ಯಮನೆಂಬ ಪಿಶಾಚಯನ್ನು ಸ್ವಯಂಪ ಪ್ರಭೆಯೇ ನೀನಾದರೂ ತಡೆಯಲಾರೆಯಾ? 


[ವಿಶೇಷ ವಿಚಾರ: ಭೋಗತೀವ್ರತೆಯ ಹಿನ್ನೆಯಲ್ಲಿನ ಕವಿಯು ಸಾವಿನ 
ಭಯವನ್ನು ಚಿತ್ರಿಸುವ ಪರಿ ಅನನ್ಯವಾಗಿದೆ; ಇದು ಕಲ್ಲವೊಂದರಲ್ಲಿನ ಅಮರನ 
ಅನುಭವವೆಂದು ಹೇಳಿದ್ದರೂ ಇದು ನಿಜವಾಗಿ ಸಾವಿನ ತಲ್ಲಣದ ಎಲ್ಲ ಮಾನವರ 
ಅನುಭವವಾಗಿದೆ. ಸಾವು ಬಂದಾಗ ಅಚೇತನವಸ್ತುಗಳು ತನಗಾಗಿ ಮರುಗುವಂತೆ 
ಕಾಣುವ ಹಾಗೂ ಯಾರೂ ಅದನ್ನು ತಡೆಯಲಾಗದ ಪರಿಸ್ಥಿತಿಯು ಸಾವಿನ ಮುಂದೆ 
ವ್ಯಕ್ತಿಗಳ ಅಸಹಾಯಕತೆಯನ್ನು ಮನಂಬುಗುವಂತೆ ಈ ಪದ್ಯ ಚಿತ್ರಿಸುತ್ತದೆ. ಆದರೆ ಈ 
ವರ್ಣನೆ ಪೂರ್ವಪುರಾಣದಲ್ಲಿ ಇಲ್ಲ! 


ವ। ಎಂದು ಧೈರ್ಯಮಂ ಪತ್ತುವಿಟ್ಟು ಅತಿಪ್ರಲಾಪಂಗೆಯ್ವ ಲಲಿತಾಂಗದೇವನಂ 
ಸಾಮಾನಿಕದೇವರ್‌ ಎಯ್ದೆವಂದು, “ನೀಂ ಭವ್ಯನೈ ಮತ್ತಿನ ಮಿಥ್ಯಾಜ್ಞಾನಿವೋಲ್‌ ನೀಂ 
ತರಳತೆವರಸಿಂತೇಕೆ ವಿಭ್ರಾಂತನಪ್ಪೈ” ಎನೆ ಬಗೆಗೊ೦ಡು ಆಜುಮಾಸ೦ ಜಿನೇಂದ್ರನನ್‌ 
ಒಸೆದರ್ಚಿಸುತ್ತುಂ, ನೋಡೆ ನೋಡೆ 
ಶರತ್ಸಮಯಸಮುದಿತಜಳಧರರೂಪದಿಂದದೃಶ್ಯರೂಪನಾಗಿ - ಉತ್ಸಳಖೇಟಮೆಂಬುದು 
ಪೊಟಲ್‌, ಅದನಾಳ್ವುದಗ್ರಭೂಪತಿ ವಜ್ರಬಾಹುನೃಪನ್‌, ಆ ನೃಪನ ಕಾಂತೆ ವಸುಂಧರೆ; 


ಅವರ್ಗೆ ಅಗ್ರಸೂನು ವಜ್ರಜಂಫನೆನೆ ತಲ್ಲಲಿತಾಂಗನೆ ಬಂದು ಪುಟ್ಟಿದಂ. 
ರಾಜಕುಮಾರಂ ಯೌವನಪ್ರಾದುರ್ಭಾವಮಂ ಪ್ರಕಟಂಮಾಡೆ, ಅವನ್‌ 
ದೇವಲೋಕದೊಳಿನಿತಾನು೦ ಕಾಲಮನನುಭವಿಸಿ ದನುಭವಕ್ಕೆ ಮೊದಲಿಗೆಯೆನಿಸಿದಾ 
ಸ್ವಯಂಪ್ರಭಯಂ ನೆನೆನೆನೆದು [ಇರೆ], 


ಅನ್ನೆಗಂ ಈಶಾನಕಲ್ಪದೊಳಾ ಶ್ರೀಪ್ರಭವಿಮಾನದೊಳ್‌, 
ನಿಜಪ್ರಾಣವಲ್ಲಭವಿಯೋಗ ಶೋಕವ್ಯಾಕುಳೆಯಾಗಿರ್ದ ಸ್ವಯಂಪ್ರಭದೇವಿಯ ಸಮೀಪಕ್ಕೆ 
ಮಹತ್ತರದೇವಿಯರ್‌ ಬಂದು, “ಇಂತು ಬಾಯತಿವುದೆ? ಗಾಂಪು, ಬಗೆಗೊಂಡು 
ಜಿನಪತಿಯ ಪೂಜಿಸು ಪಡೆವೆಯಿನಿಯನಂ ಮಜುಭವದೊಳ್‌” ಎಂಬುದುಂ, ಅದನೆ 
ಮನದೇಗೊಂಡು ಗುರುಪಂಚಕಮಂ ನೆನೆಯುತ್ತುಂ, ನಿಶಾಂತತಾರಕಾಕಾರದಿಂದೆ 
ಅದೃಶ್ಯರೂಪಿಯಾಗಿ ಪೂರ್ವವಿದೇಹದ ಪುಂಡರೀಕಿಣಿಯೆಂಬ ಪೊಲಲನಾಳ್ವ 
ವಜ್ರದಂತಭೂಪತಿಗಂ ಲಕ್ಷ್ಮೀಮತಿಮಹಾದೇವಿಗಂ ಮಗಳಾಗಿ [ಪುಟ್ಟಿ] 


ಪದವಿಭಾಗ-ಅನ್ವಯ-ಅರ್ಥ: ಎಂದು ಧೈರ್ಯಮಂ ಪತ್ತುವಿಟ್ಟು - ಎಂದು 
ಧೈರ್ಯವನ್ನು ಕಳೆದುಕೊಂಡು, ಅತಿಪ್ರಲಾಪಂಗೆಯ್ವ - ದೊಡ್ಡದಾಗಿ ರೋದಿಸುತ್ತಿದ್ದ. 
ಲಲಿತಾಂಗದೇವನ೦ = ಲಲಿತಾಂಗದೇವನನ್ನು ಸಾಮಾನಿಕದೇವರ್‌ = ಸಾಮಾನಿಕ 
ದೇವರುಗಳು, ಎಯ್ದೆವ೦ದು - ಹತ್ತಿರ ಬಂದು, ನೀಂ ಭವ್ಯನೈ = ನೀನು ಭವ್ಯ, 
ಮತ್ತಿನ ಮಿಥ್ಯಾಜ್ಞಾನಿವೋಲ್‌ = ಉಳಿದ ಮಿಥ್ಯಾಜ್ಞಾನಿಯಂತೆ, ತರಳತೆವರಸಿ = 
ಚಪಲತೆಯಿಂದ ಕೂಡಿ, ನೀಂ ಇಂತೇಕೆ ವಿಭ್ರಾಂತನಪ್ಪೈ - ನೀನು ಹೀಗೇಕೆ 
ಭಾಂತಿಗೊಳಗಾಗುವೆ? ಎನೆ - ಎಂದು ಹೇಳಲು, ಬಗೆಗೊಂಡು ಇ. ಮನಸಿಗೆ 
ತಂದುಕೊಂಡು, ನೋಡೆ ನೋಡೆ - ನೋಡುತ್ತಿರುವಂತೆಯೇ, ಶರತ್ಸ್ಲಮಯಸಮುದಿತ 
= ಶರತ್ಕಾಲದಲ್ಲಿ ಹುಟ್ಟಿದ, ಜಳೆಧರರೂಪದಿಂದ ವ: ಮೋಡದ ರೀತಿಯಿಂದ, 
ಅದೃಶ್ಯರೂಪನಾಗಿ = ಕಣ್ಮರೆಯಾಗಿ, ಉತ್ತಳಖೇಟಮೆಂಬುದು ಪೊಟಲ್‌ ಎ. 
ಉತ್ಪಳೇಟವೆಂಬುದು ಒಂದು ನಗರ; ಅದನ್‌ ಇ ಆ ನಾಡನ್ನು, ಆಳ್ವ ಭೂಪತಿ ವ 
ಆಳುವವನು, ವಜಬಾಹುನೃಪನ್‌ ೬ ವಜ್ರಬಾಹು ಎನ್ನುವ ರಾಜ; ಆ ನೃಪನ ಕಾಂತೆ ವ 
ಆ ರಾಜನ ಮಹಾರಾಣಿ ವಸುಂಧರೆ ಎಂಬ ಹೆಸರಿನವಳು; ಅಂತು ೬ ಅವರ್ಗೆ + 
ಅಗ್ರಸೂನು ೬ ಅ೦ತಹ ಅವರ ಹಿರಿಯ ಮಗ, ವಜ್ರಜ೦ಘನ್‌ + ಎನೆ - ವಜಜಂಘ 
ಎಂಬ ಹೆಸರಿನಿಂದ, ಪುಟ್ಟಿದಂ = ಹುಟ್ಟಿದ. ರಾಜಕುಮಾರಂ 
ಯೌವನಪ್ರಾದುರ್ಭಾವಮಂ ಪ್ರಕಟಂಮಾಡೆ = ರಾಜಕುಮಾರನು 
ಯೌವನಪ್ರಾದುರ್ಭಾವಮಂ = ಅವನ ಹರೆಯದ ಬರುವಿಕೆಯನ್ನು ಪ್ರಕಟಂಮಾಡೆ ವ 
ತೋರಿಸಲು, ದೇವಲೋಕದೊಳ್‌ + ಇನಿತಾನುಂ ಕಾಲಂ = ದೇವಲೋಕದಲ್ಲಿ ಇಷ್ಟು 
ಕಾಲ, ಅನನುಭವಿಸಿದನುಭವಕ್ಕೆ - ಪಡೆದ ಅನುಭವಕ್ಕೆ, ಮೊದಲಿಗೆ + ಎನಿಸಿದ 
ಆರಂಭಗಾರ್ತಿ ಎನಿಸಿದ್ದ, ಆ ಸ್ವಯಂಪ್ರಭಯಂ ನೆನೆನೆನೆದು - ಸ್ವಯಂಪುಭೆಯನ್ನು 
ನೆನೆಸಿಕೊಳ್ಳುತ್ತಿರಲು, 

ಅನ್ನೆಗಂ  ಈಶಾನಕಲ್ಲದೊಳಾ ಶ್ರೀಪ್ರಭವಿಮಾನದೊಳ್‌ = ಅನ್ನೆಗಂ 
ಈಶಾನಕಲ್ಪದೊಳಾ ಶ್ರೀಪ್ರಭವಿಮಾನದೊಳ್‌ ಎ ಆ ಹೊತ್ತಿನಲ್ಲಿ ಈಶಾನಕಲ್ಪದ 
ಶ್ರೀಪ್ರಭವಿಮಾನದಲ್ಲಿಯೇ ಇದ್ದ. ನಿಜಪ್ರಾಣವಲ್ಲಭವಿಯೋಗ ಶೋಕವ್ಯಾಕುಳೆ 


ಯಾಗಿರ್ದ = ತನ್ನ ಪ್ರಾಣಪ್ರಿಯ ವಿಯೋಗದ ಶೋಕದಿಂದ ಬೇಯುತ್ತಿದ್ದ, 
ಸ್ವಯಂಪ್ರಭಾದೇವಿಯ ಸಮೀಪಕ್ಕೆ ಮಹತ್ತರದೇವಿಯರ್‌ ಬಂದು = ಸ್ವಯಂಪ್ರಭೆಯ 
ಬಳಿಗೆ ಸಾಮಾನಿಕ ದೇವಿಯರು, ಬಂದು, “ಇಂತು ಬಾಯಟಿವುದೆ - (ಇದಕ್ಕಾಗಿ) 
ಗೋಳಾಡುವುದೇ? ಗಾಂಪು ಇ. ದಡ್ಡತನ! ಬಗೆಗೊ೦ಡು = ಮನಃಪೂರ್ವಕವಾಗಿ, 
ಜಿನಪತಿಯ ಪೂಜಿಸು ಇ ಜಿನಪತಿಯನ್ನು ಧ್ಯಾನಿಸು; ಇನಿಯನ೦ ನಿನ್ನ 
ಪ್ರಿಯಕರನನ್ನು, ಮಉಭವದೊಳ್‌ ಪಡೆವೆ - ಮುಂದಿನ ಜನ್ಮದಲ್ಲಿ ಹೊಂದುತ್ತೀಯೆ” 
ಎಂಬುದು೦ ವ ಎನ್ನಲು, ಎಂಬುದುಂ + ಅದನೆ ಮನದೆ ೬ ಏಗೊಂಡು = ಎಂದು 
ಹೇಳಲು, ಸ್ವಯಂಪ್ರಭೆಯು ಅದನ್ನು ಒಪ್ಪಿ, ಗುರುಪಂಚಕಮಂ ನೆನೆಯುತ್ತುಂ ೫ 
ಪಂಚನಮಸ್ಕಾರಗಳನ್ನು ಮಾಡುತ್ತ, ನಿಶಾ೦ತ ಇ ಬೆಳಗುಜಾವದ, ತಾರಕಾಕಾರದಿಂದ ಇ 
ನಕ್ಷತ್ರದ ಆಕಾರದಂತೆ, ಅದೃಶ್ಯರೂಪಿಯಾಗಿ KN ಕಣ್ಮರೆಯಾಗಿ, ಪೂರ್ವವಿದೇಹದ 
ಪುಂಡರೀಕಿಣಿಯೆಂಬ, ಹೊಟಲನ್‌ + ಆಳ್ವ = ನಗರವನ್ನಾಳುವ, 
ವಜದಂತಭೂಪತಿಗಂ ಇ ವಜ್ರದ೦ಂತರಾಜನಿಗೂ, ಲಕ್ಷ್ಮೀಮತಿಮಹಾದೇವಿಗ೦ ೫ 
ಲಕ್ಷ್ಮೀಮಹಾರಾಣಿಗೂ, ಮಗಳಾಗಿ ಹುಟ್ಟಿ[ದಳು]. 


ಗದ್ಯಾನುಸರಣ: ಎಂದು ಧೈರ್ಯವನ್ನು ಕಳೆದುಕೊಂಡು ದೊಡ್ಡದಾಗಿ 
ರೋದಿಸುತ್ತಿದ್ದ ಲಲಿತಾಂಗದೇವನ ಬಳಿ ಸಾಮಾನಿಕ ದೇವರುಗಳು ಬಂದು, “ನೀನು 
ಭವ್ಯ, ಉಳಿದ ಮಿಥ್ಯಾಜ್ಞಾನಿಯಂತೆ ಚಪಲತೆಯಿಂದ ಕೂಡಿ ಹೀಗೇಕೆ 
ಭ್ರಾಂತಿಗೊಳಗಾಗುವೆ? ಎಂದು ಹೇಳಲು, ಅದನ್ನು ಮನಸ್ಸಿಗೆ ತಂದುಕೊಂಡು, 
ನೋಡುತ್ತಿರುವಂತೆಯೇ, ಶರತ್ಕಾಲದಲ್ಲಿ ಹುಟ್ಟಿದ. ಮೋಡದ ರೀತಿಯಿಂದ 
ಕಣ್ಮರೆಯಾಗಿ, ಉತ್ಪಳೇಟವೆಂಬ ನಗರದ ವಜ್ರಬಾಹು ಎನ್ನುವ ರಾಜ ಮತ್ತವನ 
ಮಹಾರಾಣಿ ವಸುಂಧರೆ ಎಂಬ ದಂಪತಿಗೆ ಹಿರಿಯ ಮಗನಾಗಿ ವಜ್ರಜಂಫ ಎಂಬ 
ಹೆಸರಿನಿಂದ ಹುಟ್ಟಿದ. ರಾಜಕುಮಾರನು ಹರೆಯದ ಕುರುಹುಗಳನ್ನು ಕಾಣಿಸಲು, 
ದೇವಲೋಕದಲ್ಲಿ ಇಷ್ಟು ಕಾಲ ಪಡೆದ ಅನುಭವಕ್ಕೆ, ಆರಂಭಗಾರ್ತಿ ಎನಿಸಿದ್ದ 
ಸ್ವಯಂಪು್ರಭೆಯನ್ನು ನೆನೆಸಿಕೊಳ್ಳುತ್ತಿದ್ದ; 


ಆ ಹೊತ್ತಿನಲ್ಲಿ ಈಶಾನಕಲ್ಪದ ಶ್ರೀಪ್ರಭವಿಮಾನದಲ್ಲಿಯೇ ಇದ್ದ, ತನ್ನ 
ಪ್ರಾಣಪ್ರಿಯ ವಿಯೋಗದ ಶೋಕದಿಂದ ಬೇಯುತ್ತಿದ್ದ ಸ್ವಯಂಪ್ರಭೆಯ ಬಳಿಗೆ 
ಸಾಮಾನಿಕ ದೇವಿಯರು, ಬಂದು, “(ಇದಕ್ಕಾಗಿ) ಗೋಳಾಡುವುದೇ? ದಡ್ಡತನ! 
ಮನಃಪೂರ್ವಕವಾಗಿ ಜಿನಪತಿಯನ್ನು ಧ್ಯಾನಿಸು; ನಿನ್ನ ಪ್ರಿಯಕರನನ್ನು ಮುಂದಿನ 
ಜನ್ಮದಲ್ಲಿ  ಹೊಂದುತ್ತೀಯೆ” ಎನ್ನಲು, ಸ್ವಯಂಪ್ರಭೆಯು ಅದನ್ನು ಒಪ್ಪಿ 
ಪಂಚನಮಸ್ಕಾರಗಳನ್ನು ಮಾಡುತ್ತ, ಬೆಳಗುಜಾವದ ನಕ್ಷತ್ರದ ಆಕಾರದಂತೆ 
ಅದೃಶ್ಯರೂಪಿಯಾಗಿ ಕಣ್ಮರೆಯಾಗಿ, ಪೂರ್ವವಿದೇಹದ ಪುಂಡರೀಕಿಣಿಯೆಂಬ 
ನಗರವನ್ನಾಳುವ ವಜ್ರದಂತರಾಜ-ಲಕ್ಷ್ಮೀಮಹಾರಾಣಿಗೂ, ಮಗಳಾಗಿ ಹುಟ್ಟಿ[ದಳು]. 


ಕಾಮನ ಮಂತ್ರದೇವತೆಯೊ ಕಾಮನ ವಿದ್ಯೆಯೊ ಬದ್ಧರಂ ಗೆಲಲ್‌ 
ಕಾಮನ ನಿಚ್ಚಮರ್ಜಿಸುವ ಕೈದುವೊ ಕಾಮನ ಮೋಹಪಾಶಮೋ 
ಕಾಮನ ಕಾಣ್ಣ ಕೈಪಿಡಿಯೊ ವಿಸ್ಮಯಮಾದಪುದೆಂಬಿನಂ ಮಗಳ್‌ 
ಶ್ರೀಮತಿಯೆಂಬಳಾಗಿ ನವಯೌವನಲಕ್ಷ್ಮಿಯನೆಯ್ದೆ ತಾಳಿದಳ್‌ ೨೦ 


ಪದವಿಭಾಗ-ಅನ್ವಯ-ಅರ್ಥ: ಕಾಮನ ಮಂತ್ರದೇವತೆಯೊ ಕಾಮನ 
ಎದ್ಕೆಯೊ, ಬದ್ಧರ೦ ಗೆಲಲ್‌ - ಪ್ರೌಢರನ್ನು ಗೆಲ್ಲಲು, ಕಾಮನ - ಕಾಮನು, ನಿಚ್ಚಂ + 
ಅರ್ಜಿಸುವ ಕೈದುವೊ _ ನಿತ್ಯವೂ ಪೂಜಿಸುವ ಆಯುಧವೋ. ಕಾಮನ 
ಮೋಹಪಾಶಮೋ = ಕಾಮನು ಬಳಸುವ ಕಾಮಪಾಶವೋ, ಕಾಮನ = ಕಾಮನು = 
ಕಾಣ್ಣ ಕೈಪಿಡಿಯೊ - ನೋಡಿಕೊಳ್ಳುವ ಕನ್ನಡಿಯೋ, ವಿಸ್ಮಯಮಾದಪುದು + 
ಎಂಬಿನಂ ಇ ಆಶ್ಚರ್ಯ ಹುಟ್ಟಿಸುತ್ತದೆ ಎನ್ನುವಂತಿದ್ದ, ಮಗಳ್‌ ಶ್ರೀಮತಿಯೆಂಬಳ್‌ ಆಗಿ 
= ಶ್ರೀಮತಿ ಎಂಬ ಹೆಸರನ್ನು ಹೊಂದಿದ ಮಗಳಾಗಿ, (ಹುಟ್ಟಿ ನವಯೌವನಲಕ್ಷ್ಮಿಯನ್‌ 
+ ಎಯ್ದೆ ತಾಳಿದಳ್‌ - ಹೊಸ ಯೌವನವೆಂಬ ಸಂಪತ್ತನ್ನು ಹೊಂದಿದಳು 


ಗದ್ಯಾನುಸರಣ: ಕಾಮನ ಮಂತ್ರದೇವತೆಯೊ, ಕಾಮನ ವಿದ್ಯೆಯೊ, 
ಪ್ರೌಢರನ್ನು ಗೆಲ್ಲಲು ಕಾಮನು ನಿತ್ಯವೂ ಪೂಜಿಸುವ ಆಯುಧವೋ, ಕಾಮನು 
ಬಳಸುವ ಕಾಮಪಾಶವೋ, ಕಾಮನು ನೋಡಿಕೊಳ್ಳುವ ಕನ್ನಡಿಯೋ - ಎಂಬಂತೆ 
ಆಶ್ಚರ್ಯ ಹುಟ್ಟಿಸುವಂತೆ ಚೆಲುವಾದ, ಮಗಳಾಗಿ ಹುಟ್ಟಿ ಶ್ರೀಮತಿ ಎಂಬ ಹೆಸರನ್ನು 
ಹೊಂದಿ ಸುಂದರ ಯುವತಿಯಾಗಿ ಅರಳಿದಳು. 


ವ। ಒಂದು ದಿವಸಂ ಆ ಕನ್ನೆ ಕನ್ನೆಮಾಡದೋವರಿಯೊಳಗೆ ಪವಡಿಸಿರೆ, 
ನಿಶಾವಸಾನಸಮಯದೊಳ್‌ ಭೋಂಕನೆಟ್ಟತ್ತು ಯಶೋಧರಗುರುಗಳ 
ಕೇವಳಜ್ಜಾನೋತ್ಪತ್ತಿಯೊಸಗೆಗೆ ನೆರೆದ ದೇವಾಗಮನಮಂ ನೋಡಲೊಡಂ, 
ಪೂರ್ವಭವಸ್ಮರಣಮಾಗಿ ದೇವಲೋಕದ ಲಲಿತಾಂಗದೇವನಂ ನೆನೆದು ಬೆಚ್ಚನುಸಿರ್ದು 
ಮೂರ್ಛೆವೋದಳ್‌. ಕನ್ಯಾಂತಃಪುರದ ಮಹತ್ತರಿಯರ್‌ ಎಂತಾನುಂ 
ಮೂರ್ಛೆಯಿಂದೆಟ್ಟಜಿಸಿ ಬೆಸಗೊಳೆ, “ಎನ್ನೆರ್ದೆಯೊಳ್‌ ಲಲಿತಾಂಗದೇವನಾ 
ಸೌಂದರರೂಪಮಿನ್ನುಂ ಶಾಸನಂ ಬರೆದುದು; ಪಿರಿದು೦ ಅನುರಾಗದಿಂದಂ ಬರೆದ 
ಪಟಮನಿದನರ್ಚಿಸಿ ಕನ್ಯಾಬ್ರತದೊಳೆ ಕಾಲಮಂ ಕಟೆಪುವೆನ್‌” ಎಂದು ನುಡಿದು 
ಮಾಣ್ಣ ಕನ್ನೆಯ ನುಡಿಯಂ ಪಂಡಟಿತೆಯೆಂಬ ದಾದಿ ಮನಂಗೊಂಡು, “ನಿನ್ನ 
ನಿರ್ಬೇಗಮನ್‌ ಅಣೆದೆಂ; ಶಕ್ತಿಯೊಳ್‌ ಮುಕ್ತಿಯಂ ಸಾಧಿಸಲಕ್ಕುಂ. 
ನಿನ್ನಿನಿಯನನಅಸಲ್‌ ಸಾರ್ವೆನ್‌ ಚಿಂತಿಸದಿರ್‌” ಎಂದು ಮುನ್ನಮಾ ಪಟದೊಳಾಕೆ 
ಬರೆಯದೆ ಬಂಚಿಸಿದ ಅವಿನಾಣಂಗಳನಟೆಯೆ ಬೆಸಗೊಂಡು, ಪಟಮಂ ಕೈಕೊಂಡು 
ಪೋಗಿ, ಜಗತ್ತೂತಮೆನಿಸಿದ ಮಹಾಪೂತಜಿನಾಲಯಕ್ಕೆ ಬಂದು, ಕೆಲದ ಪಟ್ಟಸಾಲೆಯ 
ಮುಂತೆ ನೇಟಿ ಕಾರ್ಯಸಿದ್ಧಿಯನೆ ಪಾರುತ್ತುಮಿರ್ದಳ್‌. 


ಅನ್ನೆಗಂ ಒರ್ವಂ ರಾಜಕುಮಾರಂ ಶ್ರೀಮಜ್ಜಿನಭವನಮ೦ಂ ಮೂಮೆ 
ಬಲಗೊಂಡು ಸಿದ್ಧಶೇಷೆಯಂ ಕೊಂಡು ಪೊಅಮಟ್ಟು ಚಿತ್ರಪಟಮ೦ ಭೋಂಕೆನೆ 
ಕಂಡು, ನೀಡುಂ ಭಾವಿಸಿ ನೋಡಿ ಇರುಳ್‌ ಕಂಡ ಕನಸ೦ ಮಖುದೆವಸಂ ನೆನೆವಂತೆ 
ಸುರಲೋಕಸಮುದ್ಧವಸುಖಾನುಭವಮನಾಗಳೆ ನೆನೆದು, “ಹಾ! ಸ್ವಯಂಪ್ರಭೇ” ಎಂದು 
ಮೂರ್ಛೆವೋಪುದುಂ, ತುರಿಪದೆ ಕರಕಾಂಬುವ ತಳಿದು ಎಲ್ಲರಿಸೆ ಕುಮಾರಂ 
ಮೂರ್ಛೆ ತಿಳಿದು, “ಈ ಪಟಮನಿಲ್ಲಿಗಾರ್ತಂದರ್‌?” ಎಂಬನ್ನೆಗಂ ಭವದೀವಲ್ಲಭಂ 
ಲಲಿತಾಂಗಚರ ವಜ್ರಜಂಘನೆಂಬುದನಾಂ ತಿಳಿದು, ನೀಂ ಲಲಿತಾಂಗಚರನಪ್ಪುದಳಿಂದಂ 


ಸ್ವಕೀಯಾಪ್ರಾಣೇಶ್ವರಿ ತತ್ಸ್ವಯಂಪ್ರಭಾದೇವಿ ನಿಮ್ಮ ಮಾವಂ ವಜ್ರದ೦ತ ಚಕ್ರವರ್ತಿಗಂ 
ನಿಮ್ಮತ್ತೆ ಲಕ್ಷ್ಮೀಮತಿಮಹಾದೇವಿಗಂ ಶ್ರೀಮತಿಯೆಂಬ ಮಗಳಾಗಿ ಪುಟ್ಟದಳ್‌. ಆಕೆ 
ನಿನ್ನೊಳಾದ ವೃತ್ತಾಂತಮನೀ ಪಟದೊಳ್‌ ಬರೆದು, ಎನ್ನ ಕೈಯೊಳ್‌ ಕೊಟ್ಟು 
"ಮದೀಯ ಪ್ರಾಣವಲ್ಲಭನನ್‌ ಅಣಸು' ಎಂದಟ್ಟಿದೊಡೆ ಬಂದು ಇದನಿಲ್ಲಿ 
ಪಸರಿಸಿರ್ದೆಂ.  ಮದೀಯಕಾಯಕ್ಷೇಶಫಳಂ ಇಂದು ನಿನ್ನ ಬರವಿನಿಂದಂ 
ಸಫಳಮಾದುದು” ಎಂಬುದುಂ ಆತಂ ರೋಮಾಂಚಶರೀರನಾದಂ. 


ಅನ್ನೆಗಂ ಅತ್ತ ಶ್ರೀಮತಿ ವಜ್ರಜ೦ಘರ ಜನ್ಮಾಂತರ ಸ್ನೇಹರಸಾಮೃತಪಾತ್ರ 
ಚಿತ್ರಪಟವ್ಯತಿಕರಮಂ ವಜ್ರಬಾಹುಮಹೀಭುಜ೦ ವಜ್ರಜಂಘಫಾನುಚರರಿಂದಂ ಅಣೆದು, 
ನಿಜತನೂಜಗುಣಮಣಿಮಾಲೆಗೆ ತತ್‌ ಕನ್ಯಾರತ್ನಮ೦ ನಾಯಕಮಣಿ ಮಾಡಲೆಂದು 
ಆತ್ಮೀಯ ವಿಳಾಸ೦ ಬೆರಸು ಬರೆ, ವಜ್ರದಂತಚಕ್ರವರ್ತಿಯು೦ ಅನಂತಸಾಮಂತ 
ಅಂತಃಪುರ ಪರಿವೃತನು೦ ಬಂಧುರಗಂಧ ಸಿಂಧುರಾರೂಢನಾಗಿ ಬಂದು 


ಪದವಿಭಾಗ-ಅನ್ವಯ-ಅರ್ಥ: (ಹೀಗಿರಲು), ಒಂದು ದಿವಸಂ ಆ ಕನ್ನೆ = 
ಒಂದು ದಿವಸ ಶ್ರೀಮತಿಯು, ತನ್ನ ಕನ್ನೆಮಾಡದ + ಓವರಿಯೊಳಗೆ ೬ ಅರಮನೆಯ 
ಕೋಣೆಯಲ್ಲಿ, ಪವಡಿಸಿರೆ - ಮಲಗಿರಲು, ನಿಶಾ ೬ ಅವಸಾನಸಮಯದೊಳ್‌ - 
ಬೆಳಗಿನ ಜಾವದ ಹೊತ್ತಿನಲ್ಲಿ, ಭೋಂಕನೆಟ್ಟತ್ತು = ಧಿಡರನೆ ಎಚ್ಚರಗೊಂಡು, 
ಯಶೋಧರಗುರುಗಳು, ಕೇವಳಜ್ಜಾನೋತ್ಪತ್ತಿಯ + ಒಸಗೆಗೆ ಎ ಕೇವಲಜ್ಞಾನವನ್ನು 
ಪಡೆದ ಕಾರಣ ನಡೆಯುತ್ತಿದ್ದ ಉತ್ಸವಕ್ಕೆಂದು, ನೆರೆದ. ದೇವಾಗಮನಮಂ 
ನೋಡಲೊಡಂ ಸೇರಿದ್ದ ದೇವತಾಸಮೂಹವನ್ನು ನೋಡಿದಾಕ್ಷಣ. 
ಪೂರ್ವಭವಸ್ಮರಣ೦ ಆಗಿ - ಹಿಂದಿನ ಜನ್ಮದ ನೆನಪುಂಟಾಗಿ, ದೇವಲೋಕದ 
ಲಲಿತಾಂಗದೇವನಂ ನೆನೆದು - ದೇವಲೋಕದಲ್ಲಿ ತನ್ನೊಡನಿದ್ದ ಲಲಿತಾಂಗನನ್ನು 
ನೆನಪಿಸಿಕೊಂಡು, ಬೆಚ್ಚನೆ ಉಸಿರ್ದು ಮೂರ್ಛೆವೋದಳ್‌ = ನಿಟ್ಟುಸಿರು ಬಿಟ್ಟು ಮೂಜೇ 
ಹೋದಳು. ಕನ್ಯಾಂತಃಪುರದ ಮಹತ್ತರಿಯರ್‌ ೬ ಆ ಕನ್ನೆಮಾಡದ ಸೇವಕಿಯರು, 
ಎಂತಾನುಂ ಮೂರ್ಛೆಯಿಂದೆಣ್ಣಜೆಸಿ ಬೆಸಗೊಳೆ - ಅಂತೂ ಇಂತೂ ಉಪಚರಿಸಿ 
ಅವಳು ಎಚ್ಚರಗೊಂಡಾಗ ವಿಚಾರಿಸಲು, “ಎನ್ನೆರ್ದೆಯೊಳ್‌ ಲಲಿತಾಂಗದೇವನಾ 
ಸೌಂದರರೂಪ೦ ಇನ್ನುಂ ಶಾಸನಂ ಬರೆದುದು ಎ ನನ್ನ ಹೃದಯದಲ್ಲಿ 
ಲಲಿತಾಂಗದೇವನ ಸುಂದರ ರೂಪವು ಶಾಸನದಂತೆ ಶಾಶ್ವತವಾಗಿದೆ; ಪಿರಿದುಂ 
ಅನುರಾಗದಿಂದಂ ಬರೆದ ಪಟಮನ್‌ ಇದನ್‌ ಅರ್ಚಿಸಿ ಇ ಅತೀವ ಮಮತೆಯಿಂದ 
ಬರೆದ ಅವನ ಈ ಚಿತ್ರವನ್ನು ಪೂಜಿಸುತ್ತ, ಕನ್ಯಾಬ್ರತದೊಳೆ ಕಾಲಮಂ ಕಟೆಪುವೆನ್‌ ವ 
ಕನ್ಯೆಯಾಗಿಯೇ ಉಳೀದು ಜೀವನ ಸವೆಸುತ್ತೇನೆ”, ಎಂದು ನುಡಿದು ಮಾಣ್ಣ ಕನ್ನೆಯ 
ನುಡಿಯಂ = ಎಂದು ಮಾತು ನಿಲ್ಲಿಸಿದ ಅವಳ ಇಂಗಿತವನ್ನು, ಪಂಡಿತೆಯೆಂಬ ದಾದಿ 
ಮನಂಗೊಂಡು - ಪಂಡಿತೆ ಎಂಬ ಅವಳ ದಾಸಿಯು ಮನವರಿಕೆ ಮಾಡಿಕೊಂಡು, 
“ನಿನ್ನ ನಿರ್ಬೇಗಮನ್‌ ಅಣಿದೆಂ ಇ ನಿನ್ನ ವೈರಾಗ್ಯದ ಕಾರಣ ತಿಳಿಯಿತು, ಶಕ್ತಿಯೊಳ್‌ 
ಮುಕ್ತಿಯಂ ಸಾಧಿಸಲಕ್ಕುಂ ಶಕ್ತಿಯಿಂದಲೇ ಇದಕ್ಕೆ ಬಿಡುಗಡೆ ಹುಡುಕಬೇಕು, ನಿನ್ನ 
ಇನಿಯನನ್‌ ಅಅಸಲ್‌ ಸಾರ್ವೆನ್‌ ಚಿಂತಿಸದಿರ್‌ ೬ ನಿನ್ನ ನಲ್ಲನನ್ನು ಹುಡುತ್ತೇನೆ, 
ಚಿಂತಿಸಬೇಡ” ಎಂದು ಮುನ್ನಮಾ ಪಟದೊಳಾಕೆ ಬರೆಯದೆ ಬಂಚಿಸಿದ ಇ ಈ 


ಮೊದಲು ಶ್ರೀಮತಿಯು ಬರೆಯದೆ ಮರೆಮಾಚಿದ್ದ, ಅವಿನಾಣ೦ಗಳನ್‌ + ಅಜೆಯೆ 
ಬೆಸಗೊಂಡು = ಗುರುತರುಗಳನ್ನು ತಿಳಿದುಕೊಂಡು, ಪಟಮಂ ಕೈಕೊಂಡು ಪೋಗಿ ಇ 
ಆ ಚಿತ್ರವನ್ನು ತೆಗೆದುಕೊಂಡು ಹೋಗಿ, ಜಗತ್‌ + ಪೂತ೦ + ಎನಿಸಿದ 
ಮಹಾಪೂತಜಿನಾಲಯಕ್ಕೆ ಬ೦ದು ಇ ಜಗತ್ತಿನಲ್ಲಿನ ಪವಿತ್ರವಾದ ಮಹಾಪೂತ ಎನ್ನುವ 
ಬಸದಿಗೆ ಬಂದು, ಕೆಲದ ಪಟ್ಟಸಾಲೆಯ ಮುಂತೆ ನೇಟೆ ಇ ಪಕ್ಕದಲ್ಲಿದ್ದ ಅಂಗಣದ 
ಮುಂಭಾಗದಲ್ಲಿ ನೇತು ಹಾಕಿ, ಕಾರ್ಯಸಿದ್ಧಿಯನೆ ಪಾರುತ್ತುಂ + ಇರ್ದಳ್‌ ಇ ತನ್ನ 
ಉಪಾಯ ಫಲಿಸುವುದಕ್ಕಾಗಿ ಕಾಯುತ್ತಿದ್ದಳು. 


ಅನ್ನೆಗಂ ಒರ್ವ೦ ರಾಜಕುಮಾರ೦ = ಅಷ್ಟರಲ್ಲಿ ಒಬ್ಬ ಅರಗುವರನು, 
ಶ್ರೀಮತ್‌ + ಜಿನಭವನಮಂ ಮೂಮೆ ಬಲಗೊಂಡು ಇ ಪವಿತ್ರವಾದ ಬಸದಿಯನ್ನು 
ಮೂರು ಬಾರಿ ಪ್ರದಕ್ಷಿಣೆ ಹಾಕಿ ಬಂದು, ಸಿದ್ಧಶೇಷೆಯ೦ ಕೊಂಡು - ಪ್ರಸಾದವನ್ನು 
ತೆಗೆದುಕೊಂಡು, ಪೊಅಮಟ್ಟು ಚಿತ್ರಪಟಮಂ ಚಿತ್ರಪಟಮ೦ ಭೋಂಕೆನೆ ಕಂಡು ಇ 
ಅಲ್ಲಿ ತೂಗುಹಾಕಿದ್ದ ಚಿತ್ರವನ್ನು ಅಕಸ್ಮಾತ್ತಾಗಿ ನೋಡಿ, ನೀಡುಂ ಭಾವಿಸಿ ನೋಡಿ - 
ನಿಡುಗಾಲಂ ಆಲೋಚನಾಪರನಾಗಿ ಅದನ್ನು ನೋಡುತ್ತ, ಇರುಳ್‌ ಕಂಡ ಕನಸಂ 
ಮಖುದೆವಸಂ ನೆನೆವಂತೆ - ಕಳೆದ ರಾತ್ರಿ ಕಂಡ ಕನಸು ಮಾರನೆಯ ಹೊತ್ತು ನೆನಪಿಗೆ 
ಬಂದ ಹಾಗೆ, ಸುರಲೋಕಸಮುದ್ಧವಸುಖ + ಅನುಭವಮನ್‌ + ಆಗಳೆ ನೆನೆದು ಇ 
ದೇವಲೋಕದಲ್ಲಿ ಹೊಂದಿದ ಮಧುರ ಸುಖದ ಅನುಭವವು ತಟಕ್ಕನೆ ನಪಿಗೆ ಬಂದು, 
“ಹಾ! ಸ್ವಯಂಪ್ರಭೇ” ಎಂದು ಮೂರ್ಛೆವೋಪುದು೦ = "ಹಾಠ ಸ್ವಯಂಪ್ರಭೇ” ಎನ್ನುತ್ತ 
ಮೂರ್ಛೇ ಹೋದಾಗ, ತುರಿಪದೆ ಕರಕಾಂಬುವ ತಳಿದು ಎಲ್ಲರಿಸೆ ಕುಮಾರಂ 
ಮೂರ್ಛೆ ತಿಳಿದು - ಬೇಗನೇ ತಣ್ಣೀರನ್ನು ಚಿಮುಕಿಸಲು ಕುಮಾರನು ಮೂರ್ಛೆಯಿಂದ 
ಎಚ್ಚೆತ್ತು. “ಈ ಪಟಮನ್‌ + ಇಲ್ಲಿಗೆ * ಆರ್‌ + ತಂದರ್‌?” ಎಂಬನ್ನೆಗಂ =" ಥು 
ಚಿತ್ರಪಟವನ್ನು ಇಲ್ಲಿ ಯಾರು ತಂದು ಹಾಕಿದರು” ಎಂದವನು ವಿಚಾರಿಸಲು, 
ಭವದೀಯಪ್ರಾಣವಲ್ಲಭ೦ = ನಿನ್ನ ಪ್ರಾಣಪ್ರಿಯನಾದ, ಲಲಿತಾಂಗಚರ ವಜ್ರಜಂಘನೆ + 
ಎಂಬುದನ್‌ +ಆ೦ ತಿಳಿದು ೬ ಲಲಿತಾಂಗನಾಗಿದ್ದ ವಜಜಂಘನೇ ಎಂಬುನ್ನು ನಾನು 
[ಪಂಡಿತೆ] ತಿಳಿದು, “ನೀಂ ಲಲಿತಾಂಗಚರನ್‌ ಇ. ನೀನು ಹಿಂದಿನ ಜನ್ಮದಲ್ಲಿ 
ಲಲಿತಾಂಗನಾಗಿದ್ದವನು, ಸ್ವಯಂಪ್ರಭಾದೇವಿ ನಿಮ್ಮ ಮಾವ೦ ವಜ್ರದಂತ ಚಕ್ರವರ್ತಿಗಂ 
ನಿಮ್ಮತ್ತೆ ಲಕ್ಷ್ಮೀಮತಿಮಹಾದೇವಿಗ೦ ಶ್ರೀಮತಿಯೆ೦ಬ ಮಗಳಾಗಿ ಪುಟ್ಟಿದಳ್‌ ವ ನಿನ್ನ 
ಪ್ರಿಯೆಯಾಗಿದ್ದ ಸ್ವಯಂಪ್ರಭೆಯು ಈ ಜನ್ಮದಲ್ಲಿ ಲಕ್ಷ್ಮೀಮತಿ-ವಜದಂತರ ಮಗಳಾಗಿ 
ಹುಟ್ಟಿದ್ದಾಳೆ. ಆಕೆ ನಿನ್ನೊಳಾದ ವೃತ್ತಾಂತಮನೀ ಪಟದೊಳ್‌ ಬರೆದು - ಅವಳು 
ನಿನ್ನೊಡನೆ ಪಡೆದ ಅನುಭವವನ್ನೆಲ್ಲ ಈ ಚಿತ್ರದಲ್ಲಿ ವರ್ಣಿಸಿ, ಎನ್ನ ಕೈಯೊಳ್‌ ಕೊಟ್ಟು 
= ನನ್ನ ಕೈಯಲ್ಲಿತ್ತು, “ಮದೀಯ ಪ್ರಾಣವಲ್ಲಭನನ್‌ ಅಜಸು' = "ನನ್ನ ಪ್ರಿಯನನ್ನು 
ಹುಡುಕಿ ತಾ', ಎಂದು + ಅಟ್ಟಿದೊಡೆ ಬಂದು ಇದನಿಲ್ಲಿ ಪಸರಿಸಿರ್ದೆಂ. - ಎಂದು 
ಹೇಳಲು ನಾನೇ ಈ ಚಿತ್ರವನ್ನಿಲ್ಲಿ ಹಾಕಿಸಿದ್ದ... ಮದೀಯಕಾಯಕ್ಷೇಶಫಳ೦ ಇಂದು 
ನಿನ್ನ ಬರವಿನಿಂದಂ ಸಫಳಮಾದುದು ಇ ನನ್ನ ಕಷ್ಟವೆಲ್ಲವೂ ಈಗ ನೀನು 
ಬಂದುದರಿಂದ ದೂರವಾಯಿತು,” ಎಂಬುದುಂ ಆತಂ ರೋಮಾಂಚಶರೀರನಾದ೦ ಇ 
ಎನ್ನಲು ವಜ್ರಜ೦ಘನು ಪುಲಕಗೊಂಡ 


ಅನ್ನೆಗ೦ - ಅಷ್ಟರಲ್ಲಿ, ಅತ್ತ ಇ ಆ ಕಡೆ, ಶ್ರೀಮತಿ ವಜ್ರಜಂಘರ ಜನ್ಮಾಂತರ 


pe 


ಸ್ನೇಹರಸಾಮೃತಪಾತ್ರ ೬ ಶ್ರೀಮತಿ ವಜಜಂಫರ ಹಿ೦ದಿನ ಜನ್ಮಗಳ ಪ್ರೀತಿಯ 
ಕಾರಣದಿಂದಾದ, ಚಿತ್ರಪಟವ್ಯತಿಕರಮಂ ವ ಚಿತ್ರದ ಕತೆಯನ್ನು, 
ವಜ್ರಬಾಹುಮಹೀಭುಜ೦ ವಜಜಂಘಾನುಚರರಿಂದಂ ಅಣೆದು = ವಜ್ರಬಾಹುವು 


ವಜಜಂಘನ ಸೇವಕರಿಂದ ಕೇಳಿ ತಿಳಿದು, ನಿಜತನೂಜಗುಣಮಣಿಮಾಲೆಗೆ - ತನ್ನ 
ಮಗನ ಗುಣಗಳ ಮಾಲೆಯಲ್ಲಿ, ತತ್‌ ಕನ್ಯಾರತ್ನಮಂ ನಾಯಕಮಣಿ ಮಾಡಲೆಂದು = 
ಆ ಕನ್ಯಯನ್ನೇ ಮುಖ್ಯ ಮಣಿಯನ್ನಾಗಿ ಸೇರಿಸಲು ಬಗೆದು, ಆತ್ಮೀಯ ವಿಳಾಸಂ 
ಬೆರಸು ಬರೆ = ತನ್ನೆಲ್ಲ ಸಡಗರದಿಂದ ಬರಲು, ವಜ್ರದಂತಚಕ್ರವರ್ತಿಯು೦ ವ 
ವಜದಂತನೂ, ಅನಂತಸಾಮಂತ ಅಂತಃಪುರ ಪರಿವೃತನು೦ 3. ಅಸಂಖ್ಯಾತ 
ಸಾಮಂತರು ಹಾಗೂ ಅಂತಃಪುರಸ್ತೀಯರಿಂದ ಕೂಡಿ, ರಗದ ಸಂದರ 
ಆರೂಢನಾಗಿ ಬಂದು = ಸುಂದರವಾದ ಮದ್ದಾನೆಯನ್ನೇ €ರಿ ಬಂದಾಗ, 


ಗದ್ಯಾನುಸರಣ: (ಹೀಗಿರಲು), ಒ೦ದು ದಿವಸ ಶ್ರೀಮತಿಯು ಅರಮನೆಯ 
ಕೋಣೆಯಲ್ಲಿ ಮಲಗಿರಲು, ಬೆಳಗಿನ ಜಾವದ ಹೊತ್ತಿನಲ್ಲಿ ಧಿಡೀರನೆ ಎಚ್ಚರಗೊಂಡು, 
ಯಶೋಧರಗುರುಗಳು ಕೇವಲಜ್ಞಾನವನ್ನು ಪಡೆದ ಕಾರಣ ನಡೆಯುತ್ತಿದ್ದ 
ಉತ್ಸವಕ್ಕೆಂದು ಸೇರಿದ್ದ ದೇವತಾಸಮೂಹವನ್ನು ನೋಡಿದಾಕ್ಷಣ, ಹಿ೦ದಿನ ಜನ್ಮದ 
ನೆನಪುಂಟಾಗಿ, ದೇವಲೋಕದಲ್ಲಿ ತನ್ನೊಡನಿದ್ದ ಲಲಿತಾಂಗನನ್ನು ನೆನಪಿಸಿಕೊಂಡು 
ನಿಟ್ಟುಸಿರು ಬಿಟ್ಟು ಮೂರ್ಚೆ ಹೋದಳು. ಆ ಕನ್ನೆಮಾಡದ ಸೇವಕಿಯರು ಅಂತೂ 
ಇಂತೂ ಉಪಚರಿಸಿ ಅವಳು ಎಚ್ಚರಗೊಂಡಾಗ ವಿಚಾರಿಸಲು, “ನನ್ನ ಹೃದಯದಲ್ಲಿ 
ಲಲಿತಾಂಗದೇವನ ಸುಂದರ ರೂಪವು ಶಾಸನದಂತೆ ಶಾಶ್ವತವಾಗಿದೆ; ಅತೀವ 
ಮಮತೆಯಿಂದ ಬರೆದ ಅವನ ಈ ಚಿತ್ರವನ್ನು ಪೂಜಿಸುತ್ತ, ಕನ್ಯೆಯಾಗಿಯೇ ಉಳೀದು 
ಜೀವನ ಸವೆಸುತ್ತೇನೆ” ಎಂದು ಎಂದು ಮಾತು ನಿಲ್ಲಿಸಿದ ಅವಳ ಇಂಗಿತವನ್ನು, 
ಪಂಡಿತೆ ಎಂಬ ಅವಳ ದಾಸಿಯು ಮನವರಿಕೆ ಮಾಡಿಕೊಂಡು, “ನಿನ್ನ ವೈರಾಗ್ಯದ 
ಕಾರಣ ತಿಳಿಯಿತು, ಶಕ್ತಿಯಿಂದಲೇ ಇದಕ್ಕೆ ಬಿಡುಗಡೆ ಹುಡುಕಬೇಕು, ನಿನ್ನ ನಲ್ಲನನ್ನು 
ಹುಡುತ್ತೇನೆ, ಚಿಂತಿಸ ಜೇಡ” ಎಂದು ಈ ಮೊದಲು ಶ್ರೀಮತಿಯು ಬರೆಯದೆ 
ಮರೆಮಾಚಿದ್ದ ಗುರುತುಗಳನ್ನು ತಿಳಿದುಕೊಂಡು, ಆ ಚಿತ್ರವನ್ನು ತೆಗೆದುಕೊಂಡು 
ಹೋಗಿ, ಜಗತ್ತಿನಲ್ಲಿನ ಪವಿತ್ರವಾದ ಮಹಾಪೂತ ಎನ್ನುವ ಬಸದಿಗೆ ಬಂದು, 
ಪಕ್ಕದಲ್ಲಿದ್ದ ಅಂಗಣದ ಮುಂಭಾಗದಲ್ಲಿ ನೇತು ಹಾಕಿ ತನ್ನ ಉಪಾಯ 
ಫಲಿಸುವುದಕ್ಕಾಗಿ ಕಾಯುತ್ತಿದ್ದಳು. 


ಅಷ್ಟರಲ್ಲಿ ಒಬ್ಬ ಅರಗುವರನು ಪವಿತ್ರವಾದ ಬಸದಿಯನ್ನು ಮೂರು ಬಾರಿ 
ಪ್ರದಕ್ಷಿಣೆ ಹಾಕಿ ಬಂದು, ಪ್ರಸಾದವನ್ನು ತೆಗೆದುಕೊಂಡು ಹೊರಬಂದು ಅಲ್ಲಿ 
ತೂಗುಹಾಕಿದ್ದ ಚಿತ್ರವನ್ನು ಅಕಸ್ಮಾತ್ತಾಗಿ ನೋಡಿ, ನಿಡುಗಾಲಂ ಆಲೋಚನಾಪ ರನಾಗಿ 
ಅದನ್ನು ನೋಡುತ್ತ ಕಳೆದ ರಾತ್ರಿ ಕಂಡ ಕನಸು ಮಾರನೆಯ ಹೊತ್ತು ನೆನಪಿಗೆ ಬಂದ 
ಹಾಗೆ, ಸಿ ದೇವಲೋಕದಲ್ಲಿ ಹೊಂದಿದ ಮಧುರ ಸುಖದ ಅನುಭವವು ತಟಕ್ಕನೆ ನಾಪಿಗೆ 
ಬಂದು, “ಹಾ! ಸ್ವಯಂಪ್ರಭೇ” ಎನ್ನುತ್ತ ಮೂರ್ಛೇ ಸಂದಾಗ, ಬೇಗನೇ ತಣ್ಣೀರನ್ನು 
ಚಿಮುಕಿಸಲು ಕುಮಾರನು ಮೂರ್ಛೆಯಿಂದ ಎಚ್ಚೆತ್ತು. “ ಈ ಚಿತ್ರಪಟವನ್ನು ಇಲ್ಲಿ 


ಯಾರು ತಂದು ಹಾಕಿದರು” ನೀನು ಹಿಂದಿನ ಜನ್ಮದಲ್ಲಿ ಲಲಿತಾಂಗನಾಗಿದ್ದವನು, ನಿನ್ನ 
ಪ್ರಿಯೆಯಾಗಿದ್ದ ಸ್ವಯಂಪ್ರಭೆಯು ಈ ಜನ್ಮದಲ್ಲಿ ಲಕ್ಷ್ಮೀಮತಿ-ವಜದಂತರ ಮಗಳಾಗಿ 
ಹುಟ್ಟದ್ದಾಳೆ. ಅವಳು ನಿನ್ನೊಡನೆ ಪಡೆದ ಅನುಭವವನ್ನೆಲ್ಲ ಈ ಚಿತ್ರದಲ್ಲಿ ವರ್ಣಿಸಿ, ನನ್ನ 
ಕೈಯಲ್ಲಿತು, "ನನ್ನ ಪ್ರಿಯನನ್ನು ಹುಡುಕಿ ತಾ, ಎಂದು ಹೇಳಲು ನಾನೇ ಈ 
ಚಿತ್ರವನ್ನಿಲ್ಲಿ ಹಾಕಿಸಿದ್ದೆ. ನನ್ನ ಕಷ್ಟವೆಲ್ಲವೂ ಈಗ ನೀನು ಬಂದುದರಿಂದ 
ದೂರವಾಯಿತು,” ಎನ್ನಲು ವಜ್ರಜ೦ಘನು ಪುಲಕಗೊಂಡ 


ಅಷ್ಟರಲ್ಲಿ, ಆ ಕಡೆ ಶ್ರೀಮತಿ ವಜ್ರಜ೦ಘರ ಹಿಂದಿನ ಜನ್ಮಗಳ ಪ್ರೀತಿಯ 
ಕಾರಣದಿಂದಾದ ಚಿತ್ರದ ಕತೆಯನ್ನು ವಜಬಾಹುವು ವಜಜಂಘನ ಸೇವಕರಿಂದ ಕೇಳಿ 
ತಿಳಿದು, ತನ್ನ ಮಗನ ಗುಣಗಳ ಮಾಲೆಯಲ್ಲಿ, ಆ ಕನ್ಯಯನ್ನೇ ಮುಖ್ಯ 
ಮಣಿಯನ್ನಾಗಿ ಸೇರಿಸಲು ಬಗೆದು, ತನ್ನೆಲ್ಲ ಸಡಗರದಿಂದ ಬರಲು, ವಜದಂತನೂ 
ಅಸಂಖ್ಯಾತ ಸಾಮಂತರು ಹಾಗೂ ಅಂತಃಪುರಸ್ತೀಯರಿಂದ ಕೂಡಿ, ಸುಂದರವಾದ 
ಮದ್ದಾನೆಯನ್ನೇರಿ ಬಂದ. 


ಬಾಲಸಹಕಾರತರು ನವ 

ಮಾಲಿಕೆಗತಿಲಲಿತಪೂಗಭೂಜಾತಂ ತಾಂ 

ಬೂಲಲತೆಗೆ೦ಂಬವೊಲ್‌ ಸಮ 

ಲೀಲಂ ನಿಜತನಯನೆನ್ನ ನುಜೆಗೆ ತಕ್ಕಂ ೨೧ 


ಪದವಿಭಾಗ-ಅನ್ವಯ-ಅರ್ಥ: ನವಮಾಲಿಕೆಗೆ ಬಾಲಸಹಕಾರತರು = ಹೊಸ 
ಜಾಜಿಯ ಬಳ್ಳಿಗೆ ಎಳೆಯ ಮಾವಿನ ಮರ, ತಾಂಬೂಲಲತೆಗೆ 
ಅತಿಲಲಿತಪೂಗಭೂಜಾತ೦ ವ ವೀಳೆಯ ಬಳ್ಳಿಗೆ ಕೋಮಲವಾದ ಅಡಿಕೆಯ ಮರ - 
ಎಂಬವೊಲ್‌ ಇ. ಎನ್ನುವ ಹಾಗೆಯೇ, ಸಮಲೀಲಂ ನಿಜತನಯನ್‌ ಎನ್ನ ತನುಜೆಗೆ 
ತಕ್ಕಂ ವ ಸಮಾನ ಯೋಗ್ಯತೆಯ ನಿನ್ನ ಮಗ ನನ್ನ ಮಗಳಿಗೆ ಅನುರೂಪನಾದವನು. 


ಗದ್ಯಾನುಸರಣ: “ಹೊಸ ಜಾಜಿಯ ಬಳ್ಳಿಗೆ ಎಳೆಯ ಮಾವಿನ ಮರ, 


ವೀಳೆಯದೆಲೆಯ ಬಳ್ಳಿಗೆ ಕೋಮಲವಾದ ಅಡಿಕೆಯ ಮರ - ಜೋಡಿ ಎನ್ನುವ 
ಹಾಗೆಯೇ, ಸಮಾನ ಯೋಗ್ಯತೆಯ ನಿನ್ನ ಮಗ ನನ್ನ ಮಗಳಿಗೆ 
ಅನುರೂಪನಾದವನು.' 


ಎಂಬುದು೦ ನಿಜೋತ್ತರೀಯಾಂಶುಕವನೆ ಮಹೋತ್ಸವದ್ದಜಮಂ ಮಾಡಿ 
ವಸುಂಧರಾಸೌಂದರಿಯು೦ ತಾನುಂ ಪ್ರಿಯತನಯನ ವಿವಾಹೋತ್ಸವಲಗ್ನ್ಗಚಿತ್ತರಾಗಿ 
ಲಗ್ನಮನೆ ಪಾರುತ್ತುಮಿರ್ದರ್‌. ಅನತಿಕಾಲದೊಳ್‌ ಪಾಣಿಗ್ರಹಣಂಗೆಯಿಸಿದಾಗಳ್‌ 
ವಿವಾಹಮಂಗಳಂ ರಯ್ಯಮಾಯ್ತು. 


ಪದವಿಭಾಗ-ಅನ್ವಯಅರ್ಥ: ಎಂಬುದುಂ೦ = ಎನ್ನಲು, ನಿಜ ಉತ್ತರೀಯ 
ಅಂಶುಕವನೆ ಇಷ ತನ್ನ ಶಲ್ಯದ ಸೆರಗನ್ನೇ, ಮಹೋತ್ಸವಧ್ದಜಮಂ ಮಾಡಿ ಇ 
ಮಹೋತ್ಸವದ ಧ್ವಜವನ್ನಾಗಿ. ಮಾಡಿ, ಲಗ್ನಮನೆ ಪಾರುತ್ತುಮಿರ್ದರ್‌ 
ಮದುವೆಯನ್ನೇ ಎದುರು ನೋಡುತ್ತಿದ್ದರು, [ಅನತಿಕಾಲದೊಳ್‌ಲ 


ಪಾಣಿಗ್ರಹಣಂಗೆಯಿಸಿದಾಗಳ್‌ ವ ಕೆಲವೇ ದಿನಗಳಲ್ಲಿಯೇ ಅವರಿಬ್ಬರ ಮದುವೆಯನ್ನು 
ನೆರವೇರಿಸಿದಾಗ, ವಿವಾಹಮಂಗಳಂ ರಯ್ಯಮಾಯ್ತು = ಆ ಮಹೋತ್ಸವವು 
ರಮ್ಯವೆನಿಸಿತು. 


ಗದ್ಯಾನುಸರಣ: ಎನ್ನಲು, ತನ್ನ ಶಲ್ಯದ ಸೆರಗನ್ನೇ, ಮಹೋತ್ಸವದ 
ಧ್ವಜವನ್ನಾಗಿ. ಮಾಡಿ, ಮದುವೆಯನ್ನೇ ಎದುರು ನೋಡುತ್ತಿದ್ದರು, ಕೆಲವೇ 
ದಿನಗಳಲ್ಲಿಯೇ ಅವರಿಬ್ಬರ ಮದುವೆಯನ್ನು ನೆರವೇರಿಸಿದಾಗ, ಆ ಮಹೋತ್ಸವವು 
ರಮ್ಯವೆನಿಸಿತು. 


ದಿವಿಜೇಂದ್ರಾವಾಸದೊಳ್‌ ಮುನ್ನೊಡನೆ ದಿವಿಜಭೋಗ೦ಗಳ೦ ಭೋಗಿಸಿರ್ದೀ 
ಭವದೊಳ್‌ ಬಂದಿಲ್ಲಿ ಜಾತಿಸ್ಮರರೆನೆ ನೆರೆದೋರೋರ್ವರೊಳ್‌ ಮತ್ತಮತ್ಯು 
ತ್ಲವದಿಂದಂ ಮರ್ತ್ಯಭೋಗ೦ಗಳನನುಭವಿಸಲ್‌ ನೋಂತರಿಂತೀಗಳೆಂತುಂ 
ತವದಂತೇಂ ಪುಣ್ಯಮಂ ಪುಂಜಿಸಿದರೊ ಪಿರಿದುಂ ಶ್ರೀಮತೀವಜ್ರಜ೦ಘರ್‌ 
ಪದವಿಭಾಗ-ಅನ್ವಯ-ಅರ್ಥ: ದಿವಿಜೇಂದ್ರ +೬  ಆವಾಸದೊಳ್‌ ಇ. 

ದೇವಲೋಕದಲ್ಲಿ, ಮುನ್ನೊಡನೆ ದಿವಿಜಭೋಗಂಗಳಂ ಭೋಗಿಸಿರ್ದು ಹ 
ಜೊತೆಯಲ್ಲಿಯೇ ದೇವಭೋಗಗಳನ್ನು ಅನುಭವಿಸಿ, ಜಾತಿಸ್ಮರರೆನೆ ಈ ಭವದೊಳ್‌ 
ಬಂದು = ಹಿಂದಿನ ಜನ್ಮದ ನೆನಪಿನಿಂದ ಈ ಜನ್ಮದಲ್ಲಿ ಬಂದು, ಇಲ್ಲಿ ನೆರೆದು ೬ ಇಲ್ಲಿ 
ಸೇರಿ, ಓರೋರ್ವರೊಳ್‌ ಇ ಪರಸ್ಪರ, ಮತ್ತಂ + ಅತ್ಯುತ್ತವದಿಂದಂ = ಪುನಃ ಮಹಾ 
ಉತ್ಸಾಹದಿಂದ ಮರ್ತ್ಯಭೋಗ೦ಗಳನ್‌ ತಡ. ಅನುಭವಿಸಲ್‌ ಇಷ. ಭೂಮಿಯ 
ಭೋಗಗಳನ್ನು ಅನುಭವಿಸಲೆಂದು, ನೋ೦ತರ್‌ ಇ. ವ್ರತತೊಟ್ಟರು, ಇಂತೀಗಳ್‌ 
ಶ್ರೀಮತೀವಜ್ರಜ೦ಘರ್‌ - ಹೀಗೆ ಈಗ ಶ್ರೀಮತಿವಜಜಂಘರು, ಎಂತುಂ ತವದಂತು + 
ಏಂ ಪಿರಿದುಂ ಪುಣ್ಯಮಂ ಪುಂಜಿಸಿದರೊ = ಮುಗಿಯದ ಹಾಗೆ ಅಧಿಕ ಪುಣ್ಯವನ್ನು 
ಅದೆಂತು ಸಂಪಾದಿಸಿರೋ!। 


ಗದ್ಯಾನುಸರಣ: ದೇವಲೋಕದಲ್ಲಿ ಜೊತೆಯಲ್ಲಿ ದೇವಭೋಗಗಳನ್ನು 
ಅನುಭವಿಸಿ ಹಿಂದಿನ ಜನ್ಮದ ನೆನಪಿನಿಂದ ಈ ಜನ್ಮದಲ್ಲಿ ಹುಟ್ಟಿ ಸೇರಿ ಮತ್ತೆ 
ಜೊತೆಯಾಗಿಯೇ ಈ ಭೂಮಿಯ ಭೋಗಗಳನ್ನು ಅನುಭವಿಸಲೆಂದು ಆಶಿಸಿದರು; 
ಶ್ರೀಮತಿವಜ್ರಜ೦ಘರು ಹೀಗೆ ಮುಗಿಯದಷ್ಟು ಪುಣ್ಯವನ್ನು ಯಾವ ವ್ರತತೊಟ್ಟು 
ಸಂಪಾದಿಸಿರೋ!। 


[ವಿಶೇಷ ವಿಚಾರ: ಈ ಸಂದರ್ಭದಲಿ ಎಲ್‌. ಬಸವರಾಜು ಅವರ ವಿವರಣೆ 
ಹೀಗಿದೆ: “ಇಲ್ಲಿಗೆ ಪೂರ್ವಪುರಾಣದಲ್ಲಿ ಪರ್ವ (ಎ೦ಟು) ಮುಗಿಯುವುದು. ಮುಂದಿನ 
ಒಂಬತ್ತನೇ ಪರ್ವ (ಪೂರ್ವಪುರಾಣದಲ್ಲಿ) ವಜಜಂಘ-ಶ್ರೀಮತಿಯರ 
ಶೃಂಗಾರಜೀವನ ಬಣ್ಣಬಣ್ಣವಾಗಿ ವರ್ಣನೆಯಾಗಿದೆ. ಆ ಔಜ್ವಲ್ಯ - ಬರುವ ದುರಂತಕ್ಕೆ 
ಅಪರಿಮಿತವಾದ ಧ್ವನಿಯನ್ನೂ, ಸೊಬಗನ್ನೂ ಒದಗಿಸಿ ದುರಂತವು ಪಕ್ಷವಾಗುವಂತೆ 
ಪರಿಣಮಿಸಿದೆ - ಪಂಪನು ಈ ಸಂದರ್ಭವನ್ನು ವಿವರಿಸದೆ ಶೋಚನೀಯವಾದ 
ರೀತಿಯಲ್ಲಿ ಮುಗ್ಗರಿಸಿದ್ದಾನೆ ಎನ್ನಿಸುವುದು' (ಆದಿಪುರಾಣ, ೫.೨೨ ನೇ ಪದ್ಯಕ್ಕೆ 
ನೀಡಿರುವ ಅಡಿಟಿಪ್ಪಣಿ) ಅವರು ಹೇಳುವ ಭಾಗವೆಂದರೆ - ಪೂಪು. ೯. ೧-೨೭] 


ಒರ್ಮೆ, ಆ ವಜ್ರಜಂಘ ಮಂಡಳೇಶ್ವರಂ ಸರೋಜಷಂಡದೊಳ್‌ ಬೀಡಂ 
ಬಿಟ್ಟರ್ಪನ್ನೆಗಂ ಸ್ವರ್ಗಾಪವರ್ಗಮಾರ್ಗದಂತೆ ಅಪಗತಕಲ್ಮಷರುಂ, ಆದಿತ್ಯನಂತೆ 
ನಿರ್ಧೂತತಮಸ್ತಮರುಂ, ಚಂದ್ರನಂತೆ ಸರ್ವಸತ್ತ್ವಸೌಮ್ಯರುಂ, ಮೇರುವಿನಂತೆ 
ಅಚಳಿತಧೈರ್ಯಗುಣರುವುಪ್ಪ ಧಮಧರ-ಸಾಗರಸೇನರೆಂಬ ಗಗನಚಾರಣರ್‌ 
ಕಾಂತಾರಚರ್ಯಾಮಾರ್ಗದಿ೦ ತಮ್ಮ ಆವಾಸಕ್ಕೆ ಬರ್ಪರ೦ ಶ್ರೀಮತಿಯುಂ ತಾನುಂ 
ಕಂಡು ಸಂಭ್ರಮಂಬೆರಸು ಇದಿರಂ ನಡೆದು, ಬದ್ಧಾಂಜಲಿಪುಟಘಟಿತನಿಟಲರಾಗಿ, 
ನಿಲ್ಕೆಂದು ನಿಲಿಸಿ, 


ಪದವಿಭಾಗ-ಅನ್ವಯ-ಅರ್ಥ: ಒರ್ಮೆ ಇ ಒಂದು ಸಲ, ಆ ವಜ್ರಜಂಘ 
ಮಹಾಮಂಡಳೇಶ್ವರನ್‌ ೬ ಹಾಗೆ ವಜಜಂಘ ಮಂಡಲೇಶ್ವರನು, ಸರೋಜ 
ಷಂಡದೊಳ್‌ ಬೀಡಂಬಿಟ್ಟಿರ್ಪನ್ನೆಗಂ ೨ ತಾವರೆಯ ಸಮೂಹದ ನಡುವೆ 
ಬೀಡುಬಿಟ್ಟಿರುವಾಗ, ಸ್ವರ್ಗ -- ಅಪವರ್ಗಮಾರ್ಗದಂತೆ = ಸ್ವರ್ಗಮೋಕ್ಷಗಳ ದಾರಿಯ 
ಹಾಗೆ, ಅಪಗತಕಲ್ಮಷರುಂ = ಕಲ್ಮಷರಹಿತರೂ, ಆದಿತ್ಯನಂತೆ ನಿರ್ಧೂತತಮಸ್ತಮರುಂ 
= ಸೂರ್ಯನ ಹಾಗೆ ಕತ್ತಲೆಯನ್ನು ಹೋಗಲಾಡಿಸು ವವರೂ, ಚಂದ್ರನಂತೆ 
ಸರ್ವಸತ್ತ್ವಸೌಮ್ಯರು೦ = ಚಂದನ ಹಾಗೆ ಎಲ್ಲ ಜೀವಿಗಳ ಬಗ್ಗೆ ಮೃದುಸ್ವಭಾವ 
ತೋರುವವರೂ, ಮೇರುವಿನಂತೆ +೬ ಅಚಳಿತ ಧೈರ್ಯಗುಣರುಂ * ಅಪ್ಪ ವ 
ಮೇರುಪರ್ವತದಂತೆ ನಿಶ್ಚಲವಾದ ಧೈರ್ಯಗುಣವುಳ್ಳವರೂ ಆದ, ದಮಧರ- 
ಸಾಗರಸೇನರೆಂಬ ಗಗನಚಾರಣರ್‌ - ದಮಧರ ಮತ್ತು ಸಾಗರಸೇನರೆಂಬ ಹೆಸರಿನ 
ಗಗನಚಾರಣರು, ಕಾಂತಾರ ಚರ್ಯಾಮಾರ್ಗದಿಂ = ಕಾಂತಾರಚರ್ಯಿಯ 
ಮಾರ್ಗದಲ್ಲಿ, ತಮ್ಮ ಆವಾಸಕ್ಕೆ ಬರ್ಪರ೦ ಇ. ತಮ್ಮ ಬೀಡಿಗೆ ಬರುತ್ತಿರುವುದನ್ನು, 
ಶ್ರೀಮತಿಯು೦ ತಾನು೦ ಕಂಡು ಇ ಶ್ರೀಮತಿ ವಜ್ರಜ೦ಘ'ರು ಕಂಡು, ಸಂಭ್ರಮಂಬೆರಸು 
+ ಇದಿರಂ ನಡೆದು « ಸಡಗರದಿಂದ ಎದುರುಗೊಳ್ಳಲು, ಬದ್ಧ + 
ಅಂಜಲಿಪುಟಘಟಿತನಿಟಿಲರಾಗಿ ಇ ಜೋಡಿಸಿದ ಕೈಗಳನ್ನು ಹಣೆಯಲ್ಲಿ ಹೊತ್ತವರಾಗಿ, 
ನಿಲ್ಕೆ * ಎಂದು ನಿಲಿಸಿ - ದಯವಿಟ್ಟು ನಿಲ್ಲಿ ಎಂದು ಬೇಡಿ ನಿಲ್ಲಿಸಿಕೊಂಡು, 


ಗದ್ಯಾನುಸರಣ: ಹಾಗೆ ಆ ಮಂಡಲೇಶ್ವರನು ತಾವರೆಯ ಸಮೂಹದ ನಡುವೆ 
ಬೀಡುಬಿಟ್ಟಿದ್ದ. ಒಂದು ದಿನ ಸ್ವರ್ಗಮೋಕ್ಷಗಳ ದಾರಿಯ ಹಾಗೆ ಕಲ್ಮಷರಹಿತರೂ, 
ಸೂರ್ಯನ ಹಾಗೆ ಕತ್ತಲೆ(ಅಜ್ಞಾನ)ಯನ್ನು ಹೋಗಲಾಡಿಸುವವರೂ, ಚಂದ್ರನ ಹಾಗೆ 
ಎಲ್ಲ ಜೀವಿಗಳ ಬಗ್ಗೆ ಮೃದುಸ್ಪಭಾವ ತೋರುವವರೂ, ಮೇರುಪರ್ವತದಂತೆ 
ನಿಶ್ಚಲವಾದ ಧೈರ್ಯಗುಣವುಳ್ಳವರೂ ಆದ ಧರ್ಮವರ ಮತ್ತು ಸಾಗರಸೇನರೆಂಬ 
ಗಗನಚಾರಣರು ಕಾಂತಾರಚರ್ಯೆಯ ಮಾರ್ಗದಲ್ಲಿ ತಮ್ಮ ಬೀಡಿಗೆ ಬರುತ್ತಿರುವುದನ್ನು 
ಕಂಡರು; ಆಗ ಶ್ರೀಮತಿ ವಜ್ರಜ೦ಘರು ಸಡಗರದಿಂದ ಕೈಜೋಡಿಸಿ ಹಣೆಯಲ್ಲಿ ಹೊತ್ತು 
ಎದುರುಗೊಂಡು ದಯವಿಟ್ಟು ನಿಲ್ಲಲು ಬೇಡಿ ನಿಲ್ಲಿಸಿಕೊಂಡರು. 


[ವಿಶೇಷ ವಿಚಾರ: ಕಾ೦ತಾರಚರ್ಯೆ - ಕಾಡಿನಲ್ಲಿ ಸಿಕ್ಕಿದುದನ್ನು ಮಾತ್ರ 
ಸೇವಿಸುವ ಯಷಿಗಳ ವತ] 


ನೆಅಕದಟ್ಟೆ ಭಕ್ತಿ ದಯೆ ಪುದಿ 


ದಟಿವೌದಾರ್ಯಂ ಕ್ಷಮಾಗುಣಂ ಶಕ್ತಿಯುಮೆಂ 
ಬಟೆಕೆಯ ಗುಣಮೇಟಅಕೊಳಂ 
ನೆಅ*ದಿತ್ತರ್‌ ಮುನಿಯುಗಕ್ಕೆ ದಾನಮನವರ್ಗಳ್‌ ೨೩ 


ಪದವಿಭಾಗ-ಅನ್ವಯ-ಅರ್ಥ: ನೆಜ೫*ದ - ಸೇರಿದ ಅಟ್ಟೆ ಭಕ್ತಿ ದಯೆ 
ಪ್ರೀತಿ ಭಕ್ತಿ ದಯೆಗಳು, ಪುದಿದ +೬ ಅಟೆವು + ಔದಾರ್ಯಂ - ತಿಳಿವಳಿಕೆ ಉದಾರತೆ, 
ಕ್ಷಮಾಗುಣ೦ ಶಕ್ತಿಯು೦ ಎ ಕ್ಷಮೆ ಮತ್ತು ಶಕ್ತಿ ಎಂಬ +೬ ಅಜೆಕೆಯ 
ಗುಣಮೇಟಅಸೊಳ೦ ವ ಎನ್ನು ಶ್ರೇಷ್ಠವಾದ ಏಳುಗುಣಗಳನ್ನೂ ಒಳಗೊಂಡಂತೆ, 
ದಾನಮನ್‌ + ಅವರ್ಗಳ್‌ ಮುನಿಯುಗಕ್ಕೆ ನೆಜ'ದು + ಇತ್ತರ್‌ ಎ ಅವರು 
ದಾನಗಳನ್ನು ಆ ಮುನಿಗಳಿಗೆ ಯಥೇಷ್ಟವಾಗಿ ನೀಡಿದರು. 


ಗದ್ಯಾನುಸರಣ: ಪ್ರೀತಿ ಭಕ್ತಿ ದಯೆ ತಿಳಿವಳಿಕೆ ಉದಾರತೆ ಕ್ಷಮೆ ಮತ್ತು ಶಕ್ತಿ 
ಎನ್ನುವ ಶ್ರೇಷ್ಠವಾದ ಏಳುಗುಣಗಳಿಂದಲೂ ಕೂಡಿ ಅವರು ಆ ಮುನಿಗಳಿಗೆ 
ಯಥೇಷ್ಟವಾಗಿ ದಾನಗಳನ್ನು ನೀಡಿದರು. 


[ವಿಶೇಷ ವಿಚಾರ: ಇದನ್ನೇ ಈ ಕಾವ್ಯದ ಮತ್ತೊಂದೆಡೆ “ಶ್ರದ್ಧಾದಿ ಸಪ್ತಗುಣ' 
ಎಂದಿರುವುದು, ಆದಿಪು, ೧೦, ೧ ವ] 


ಕ್ಲಿತಿಚಕ್ರಾರ್ಚಿತಚಕ್ರವರ್ತಿಪದಮುಂ ದೇವೇ೦ದ್ರರಾಜ್ಯೋದಯೋ 

ನೃತಿಯು೦ ಭವ್ಯಜನ೦ಗಳಾಶೆವಡುತಿರ್ಪಾರ್ಹಂತ್ಯಮುಂ ಸಾರ್ಗುಮ 

ನ್ವಿತದಾನಂಗರಿದುಂಟೆ ಸೌಖ್ಯಮೆನುತುಂ ದಾನಪ್ರಭಾವಕ್ಕೆ ಸಂ 

ಚಿತಪುಣ್ಯೋದಯನಾಗಳಾದಮೊಸೆದಂ ಸಂಸಾರಸಾರೋದಯಂ 
೨೪ 


ಪದವಿಭಾಗ-ಅನ್ವಯ-ಅರ್ಥ: ಕ್ಷಿತಿಚಕ್ರ + ಅರ್ಚಿತಚಕ್ರವರ್ತಿಪದಮು೦ ಇ 
ಭೂಮಂಡಲವೇ ಗೌರವಿಸುವ ಚಕ್ರವರ್ತಿ ಪದವಿಯೂ, ದೇವೇಂದ್ರರಾಜ್ಯೋದಯ + 
ಉನ್ನತಿಯು೦ - ದೇವೇಂದ್ರನ ರಾಜ್ಯವೇ ದೊರೆಯುವ ಹಿರಿಮೆಯೂ, ಭವ್ಯಜನ೦ಗಳ್‌ 
+ ಆಶೆವಡುತಿರ್ಪ + ಆರ್ಹಂತ್ಯಮು೦ = ಭಾವುಕರು ಎದುರುನೋಡುವ 
ಅರ್ಹ೦ತಯೋಗವೂ, ಸಾರ್ಗು೦ ಇ ಉಂಟಾಗುತ್ತವೆ; ಅನ್ವಿತದಾನ೦ಗೆ ಅರಿದು ಸೌಖ್ಯಂ 
ಉಂಟೆ ಎ ದಾನಗುಣವುಳ್ಳನಿಗೆ ಅಸಾಧ್ಯವಾದ ಸುಖ ಎಂಬುದುಂಟೆ? ಎನುತು೦ ಷ. 
ಎಂದು, ದಾನಪ್ರಭಾವಕ್ಕೆ - ದಾನದ ಮಹಿಮೆಗೆ, ಆಗಳ್‌ ಸಂಚಿತಪುಣ್ಯೋದಯನ್‌ 
ಸಂಸಾರಸಾರೋದಯಂ ಆದಂ «೬ ಒಸೆದ೦ ಇ. ಪುಣ್ಯವನ್ನು ಗಳಿಸಿಕೊಂಡ 
ಸಂಸಾರಸಾರೋದಯನಾದ ವಜ್ರಜ೦ಘನು ಆಗ ತುಂಬ ಸಂತಸಪಟ್ಟ. 


ಗದ್ಯಾನುಸರಣ:  ಭೂಮಂಡಲವೇ ಗೌರವಿಸುವ ಚಕ್ರವರ್ತಿ ಪದವಿ, 
ದೇವೇ೦ದ್ರನ ರಾಜ್ಯವೇ ದೊರೆಯುವ ಹಿರಿಮೆ, ಭಾವುಕರು ಎದುರುನೋಡುವ 
ಅರ್ಹಂತಯೋಗ - ಇವು ದಾನಗುಣವುಳ್ಳನಿಗೆ ದೊರೆಯುತ್ತವೆ; ಅವನಿಗೆ 
ಅಸಾಧ್ಯವಾದ ಸುಖ ಎಂಬುದುಂಟೆ? ಎಂದು ದಾನದ ಮಹಿಮೆಯ ಬಗ್ಗೆ ಪುಣ್ಯವನ್ನು 
ಗಳಿಸಿಕೊಂಡ ಸಂಸಾರಸಾರೋದಯನಾದ ವಜ್ರಜ೦ಂಘನು ತುಂಬ ಸಂತಸಪಟ್ಟ. 


ವ ಅ೦ತನೇಕಸಂವತ್ಸರಂಗಳ್‌ ಸಲ್ಪಿನೆಗಮೊಂದು ದಿವಸಂ 
ರಜನೀಸಮಯದೊಳನರ್ಫ್ಯಮರಕತಮಣಿಶಿಲಾಸಂಪಾದಿತ ಮೇದಿನೀ ವಿಭಾಗದೊಳ್‌ 
ಅಮರಖಚರಕಿನರೃಮಿಥುನಸನಾಥವಿಚಿತ್ರವಿರಾಜಿತ 
ದೊಳತಿಬಹಳಕಾಳಾಗರುಧೂಪಧೂಮಾಮೋದದೊಳತಿ ವಿಶದಮಣಿ 
ಪ್ರದೀಪಿಕೋದ್ಭ್ಯೋತದೂರೀಕೃತತಮಸ್ತಮದೊಳನೇಕರತ್ನಖಚಿತಪ್ರತಿಪಾದುಕಾವಿನ್ಯಸ್ತಕಾಂ 
ಚನ ಮಂಚೋಪಶೋಭಿತದೊಳ್‌ ಪಯಃ ಪಯೋನಿಧಿಫೇನಸಂಕಾಶ 
ದುಕೂಲೋಪಪ್ರಚ್ಛದಾಚ್ಛಾದಿತ ವಿಚಿತ್ರ ನೇತ್ರೋಭಯೋಪಧಾನ ಶಯ್ಯಾತಳ 
ದೊಳನೇಕವಿಳಾಸಿನೀ ವಿಳಾಸಾವಾಸಭವನದೊಳಾ ದಂಪತಿಗಳನ್ಯೋನ್ಯಾಂಗ 
'ಸ್ಪರ್ಶಸುಖೋನ್ಮೀಳಿತವಿಲೋಚನರಂತಂತೆ ನಿದ್ರಾರಸವಶಗತರಾಗಿರ್ದರ್‌; ಅನ್ನೆಗಮಲ್ಲಿ 


ಮುಚ್ಚಿರ್ದ ಹರಿನೀಲಗವಾಕ್ಷಜಾಲಕವಾಟಪುಟಂಗಳಂ ತೆಣ*ಯಲ್ಮಣ?ದು 
ಸೂರ್ಯಕಾಂತದ ಧೂಪಗುಂಡಿಗೆಯೊಳಳವಟಿೆಯದೆ ಸೆಜ್ಜೆವಳನಿಕ್ಕಿದ 
ಕೇಶಸಂಸ್ಕಾರಕಾಳಾಗರುಧೂಪಂ, 


ಪದವಿಭಾಗ-ಅನ್ವಯ-ಅರ್ಥ: ಅಂತು + ಅನೇಕಸ೦ವತ್ಸರಂಗಳ್‌ ಸಲ್ಪಿನೆಗಂ 
ಹೀಗೇ ಅನೇಕ ವರ್ಷಗಳು ಸಂದಿರಲಾಗಿ, ಒಂದು ದಿವಸಂ ರಜನೀಸಮಯದೊಳ್‌ 
= ಒಂದು ದಿನ ರಾತ್ರಿಯ ಹೊತ್ತಿನಲ್ಲಿ, ಅನರ್ಫ್ಯಮರಕತಮಣಿಶಿಲಾಸಂಪಾದಿತ ವ 
ಅಮೂಲ್ಯವಾದ ಪಚ್ಚೆಯ ನೆಲಗಟ್ಟನ್ನುಳ್ಳ ಮೇದಿನೀವಿಭಾಗದೊಳ್‌ = ಪ್ರದೇಶದಲ್ಲಿ, 
ಅಮರಖಚರಕಿನ್ನರಮಿಥುನಸನಾಥವಿಚಿತ್ರವಿರಾಜಿತದೊಳ್‌ ೬ ದೇವತೆಗಳ ಖೇಚರರ 


ಕಿನ್ನರ ದಂಪತಿಗಳ ಸುಂದರ ಚಿತ್ರಗಳಿರುವಲ್ಲಿ, 
ಅತಿಬಹಳಕಾಳಾಗರುಧೂಪಧೂಮಾಮೋದದೊಳ್‌ ಇ. ಹೆಚ್ಚಿನ ಕಾಳಾಗರುವಿನ 
ಹೊಗೆಯ ಪರಿಮಳ ಹರಡಿರುವಲ್ಲಿ, ಅತಿವಿಶದಮಣಿಪ್ರದೀಪಿಕಾ + 
ಉದ್ಯೋತದೂರೀಕೃತತಮಸ್ತಮದೊಳ್‌ ಎ ಸ್ಪಷ್ಟವಾದ ಮಣಿಖಚಿತ ದೀಪಗಳ 


ಬೆಳಕಿನಿಂದ ಕತ್ತಲು ದೂರವಾಗಿರುವಲ್ಲಿ, ಅನೇಕರತ್ನಖಚಿತಪ್ರತಿಪಾದುಕಾವಿನ್ನಸ್ತ ಇ 
ನಾನಾ ಮಣಿಗಳನ್ನು ಜೋಡಿಸಿದ ಕಾಲುಗಳಿದ್ದ, ಕಾಂಚನಮಂಚ + 
ಉಪಶೋಬಭಿತದೊಳ್‌ = ಅಲಂಕರಣಗೊಂಡ ಚಿನ್ನದ ಮಂಚದಲ್ಲಿ, 
ಪಯಃಪಯೋನಿಧಿಫೇನಸಂಕಾಶ ವ ಹಾಲ್ಗಡಲಿನ ನೊರೆಯಂತೆ ಬೆಳ್ಳಗಿದ್ದ. ದುಕೂಲ + 
ಉಪಪ್ರಚ್ಛದ 4 ಆಚ್ಛಾದಿತ - ರೇಷ್ಮವಸ್ತದ ಹಚ್ಚಡವನ್ನು ಹಾಸಿದ್ದ, ವಿಚಿತ್ರ ನೇತ್ರ + 
ಉಭಯ + ಉಪಧಾನಶಯ್ಯಾತಳದೊಳ್‌ = ಎರಡೂ ಬದಿಗಳಲ್ಲಿ ಸುಂದರವಾದ 
ರೇಷ್ಮೆಯ ದಿಂಬುಗಳನ್ನು ಹೊಂದಿದ್ದ, ಅನೇಕವಿಳಾಸಿನೀ ವಿಳಾಸಾವಾಸಭವನದೊಳ್‌ ಎ 
ಅನೇಕ ವಿಲಾಸಿನಿಯರ ಆ ಆಶ್ರಯದಾಣದಲ್ಲಿ, ಆ ದಂಪತಿಗಳ್‌ + ಅನ್ಯೋನ್ಯ + 
ಅಂಗಸ್ಪರ್ಶಸುಖ + ಉನ್ಮೀಳಿತವಿಲೋಚನರ್‌ - ವಜ್ರಜ೦ಘ-ಶ್ರೀಮತಿಯರು ಪರಸ್ಪರರ 
ಶರೀರಸ್ಪರ್ಶದ ಆನಂದದಲ್ಲಿ ಅರಳಿದ ಕಣ್ಣುಗಳಂತೆ, ಅಂತಂತೆ 
ನಿದ್ರಾರಸವಶಗತರಾಗಿರ್ದರ್‌ ೬ ಹಾಗೆಯೇ ನಿದ್ರೆಯಲ್ಲಿ ಮುಳುಗಿದ್ದರು; ಅನ್ನೆಗಂ + 
ಅಲ್ಲಿ ಮುಚ್ಚಿರ್ದ ಹರಿನೀಲಗವಾಕ್ಷಜಾಲಕವಾಟಪುಟ೦ಗಳ೦ = ಅಷ್ಟರಲ್ಲಿ, ಅಲ್ಲಿ 
ಮುಚ್ಚಿದ್ದ ಗವಾಕ್ಷದ ಹರಿನೀಲ ಮುಚ್ಚಳಗಳನ್ನು, ತೆಅ*ಯಲ್‌ + ಮಣ*'ದು ವ 
ತೆಗೆದಿಡಲು ಮರೆತು, ಸೂರ್ಯಕಾಂತದ ಧೂಪಗುಂಡಿಗೆಯೊಳ್‌ - ಸೂರ್ಯಕಾಂತದ 
ಧೂಪದ ಗುಂಡಿಗೆಯಲ್ಲಿ, ಸೆಜ್ಜೆವಳನ್‌ ಅಳವು + ಅಟೆಯದೆ ಇಕ್ಕಿದ - ಮಲಗುವ 


ಮನೆಯ ಸೇವಕನು ಅಳತೆಯನ್ನು ಮೀರಿ ಹಾಕಿದ್ದ, ಕೇಶಸ೦ಸ್ಕಾರಕಾಳಾಗರುಧೂಪಂ ಇ 
ಕೂದಲನ್ನು ಒಣಗಿಸಿಕೊಳ್ಳಲೆಂದಿದ್ದ ಕಾಳಾಗರುಧೂಪವು. 


ಗದ್ಯಾನುಸರಣ: ಹೀಗೇ ಅನೇಕ ವರ್ಷಗಳು ಸರಿದುವು. ಒಂದು ದಿನ 
ಹೀಗಾಯಿತು: ರಾತ್ರಿಯ ಹೊತ್ತಿನಲ್ಲಿ ಅಮೂಲ್ಯವಾದ ಪಚ್ಚೆಯ ನೆಲಗಟ್ಟನ್ನುಳ್ಳ 
ಪ್ರದೇಶದಲ್ಲಿ ಅನೇಕ ವಿಲಾಸಿನಿಯರ ಒಂದು ಆಶ್ರಯದಾಣವಿತ್ತು; ಅದರಲ್ಲಿ ದೇವತೆಗಳ 
ಖೇಚರರ ಕಿನ್ನರ ದಂಪತಿಗಳ ಸುಂದರ ಚಿತ್ರಗಳು ಅಲಂಕರಿಸಿದ್ದುವು; ಕಾಳಾಗರುವಿನ 
ಹೊಗೆಯ ಪರಿಮಳವು ಎಲ್ಲೆಡೆ ಹರಡಿತ್ತು; ಪ್ರಕಾಶಮಾನವಾದ ಮಣಿಖಚಿತ ದೀಪಗಳ 
ಬೆಳಕಿನಿಂದ ಕತ್ತಲು ದೂರವಾಗಿತ್ತು ಅಲ್ಲಿ ನಾನಾ ಮಣಿಗಳನ್ನು ಜೋಡಿಸಿದ 
ಕಾಲುಗಳಿದ್ದ ಅಲಂಕರಣಗೊಂಡ ಚಿನ್ನದ ಮಂಚವೊಂದು ಶೋಭಿಸುತ್ತಿತ್ತು ಅದರ 
ಮೇಲೆ ಹಾಲ್ಗಡಲಿನ ನೊರೆಯಂತೆ ಬೆಳ್ಳಗಿದ್ದ ರೇಷ್ಮೆವಸ್ತದ ಹಚ್ಚಡವನ್ನು ಹಾಸಿದ್ದರು; 
ಎರಡೂ ಬದಿಗಳಲ್ಲಿ ಸುಂದರವಾದ ರೇಷ್ಮೆಯ ನಿಂಬುಗಳನ್ನುಜೋಡಿಸಲಾಗಿತ್ತು: 
ಅದರಲ್ಲಿ ವಜಜಂಘ-ಶ್ರೀಮತಿಯರು ಪರಸ್ಪರರ ಶರೀರಸ್ಪರ್ಶದ ಆನಂದದಲ್ಲಿ ಅರಳಿದ 
ಕಣ್ಣುಗಳಂತೆ ನಿದ್ರೆಯಲ್ಲಿ ಮುಳುಗಿದ್ದರು. ಈ ಮಧ್ಯೆ, ಅಲ್ಲಿ ಮುಚ್ಚಿದ್ದ ಗವಾಕ್ಷದ 
ಹರಿನೀಲ ಮುಚ್ಚಳಗಳನ್ನು ತೆಗೆದಿಡಲು ಮರೆತು ಮಲಗುವ ಮನೆಯ ಸೇವಕನು 
ಹೊರಟು ಹೋಗಿದ್ದ; ಜೊತೆಗೆ. ಸೂರ್ಯಕಾಂತದ ಒಂದು ಧೂಪದ ಗುಂಡಿಗೆಯಲ್ಲಿ 
ಕೂದಲನ್ನು ಒಣಗಿಸಿಕೊಳ್ಳಲೆಂದಿದ್ದ ಕಾಳಾಗರುಧೂಪವನ್ನು ಅವನು ಅಳತೆಯನ್ನು 
ಮೀರಿ ಹಾಕಿದ್ದ. 


ಮೊದಲೊಳ್‌ ನೀಳ್ದು ಪೊದಳ್ಬು ಪರ್ಬಿ ಪದಪಂ ಕೈಕೊಂಡು ಮಂದೈಸಿ ಮಾ 
ಣದೆ ತನ್ನ ೦ದದೊಳೇಟಕಗುಂದದೆ ನಿರುದ್ಧೋಚ್ನಾ ್ಲಿಸಮಪ್ಪನ್ನೆಗಂ 
ಪುದಿದಾ "ದಂಪತಿಯಂ "ಪುದುಂಗೊಳಿಸಿ ಲೋಕಾಶ್ಚರ್ಯಮಂ ಮಾಡಿ ಕೊಂ 
ದುದು ಕೃಷ್ಣಾಗರುಧೂಪಧೂಮನಿವರಹಂ ಕೃಷ್ಣೋರಗಂ ಕೊಲ್ಪವೊಲ್‌ 

೨೫ 


ಪದವಿಭಾಗ-ಅನ್ವಯ-ಅರ್ಥ: ಮೊದಲೊಳ್‌ ನೀಳ್ಬು ಪೊದಳ್ಳು ಪರ್ಬಿ ಎ 
ಮೊದಲಲ್ಲಿ ಆ ಧೂಪವು ನೀಳವಾಗಿ ಹೊಮ್ಮಿ ಹರಡಿಕೊಂಡು, ಪದಪಂ ಕೈಕೊಂಡು 
ಮಂದೈಸಿ = ಸರಸರನೆ ಒಟ್ಟುಗೂಡಿ ದಟ್ಟವಾಗಿ, ಮಾಣದೆ ತನ್ನ + ಅಂದದೊಳ್‌ + 
ಏಟಿಸೆಗುಂದದೆ - ಅಲ್ಲಿಗೇ 'ನಿಲ್ಲದೆ ತನ್ನ ಸ್ವರೂಪದಲ್ಲಿ ಕಡಿಮೆಗೊಳ್ಳದೆ, ನಿರುದ್ಧ + 
ಉಚ್ಛ್ರ್ಯಾಸಂ + ಅಪ್ಪನ್ನೆಗಂ ಪುದಿದು = ಉಸಿರುಕಟ್ಟುವವರೆಗೂ ತುಂಬಿಕೊಂಡು. ಆ 
ದಂಪತಿಯಂ ಪುದುಂಗೊಳಿಸಿ ಷ ತನ್ನಲ್ಲಿ ಆ ದಂಪ ತಿಯನ್ನು ಅಡಗಿಸಿ ಕೊಂಡು, 
ಲೋಕಾಶ್ಚರ್ಯಮಂ ಮಾಡಿ = ಜಗತ್ತಿಗೆ ಅಚ್ಚರಿಯುಂಟಾಗುವಂತೆ, 
ಕೃಷ್ಣಾಗರುಧೂಪಧೂಮನಿವಹಂ ಕೃಷ್ಣೋರಗಂ ಕೊಲ್ಪವೊಲ್‌ ಕೊಂದುದು ಇ ಆ ಕಪ್ಪು 
ಅಗರುವಿನ ಹೊಗೆಯು ಕಾಳಿಂಗಸರ್ಪದಂತೆ ಕೊಂದುಹಾಕಿತು. 

ಗದ್ಯಾನುಸರಣ: ಮೊದಲಲ್ಲಿ ಆ ಧೂಪವು ನೀಳವಾಗಿ ಹೊಮ್ಮಿ 
ಹರಡಿಕೊಂಡಿತು; ಸರಸರನೆ ಒಟ್ಟುಗೂಡಿ ದಟ್ಟವಾಯಿತು; ಅಲ್ಲಿಗೇ ನಿಲ್ಲದೆ ತನ್ನ 
ಸ್ವರೂಪದಲ್ಲಿ ಕಡಿಮೆಗೊಳ್ಳದೆ ಮತ್ತಷ್ಟು ದಟ್ಟವಾಗಿ ಕೋಣೆಯಲ್ಲಿ ಉಸಿರುಕಟ್ಟುವಷ್ಟು 


ತುಂಬಿಕೊಂಡಿತು; ಅದರಲ್ಲಿ ಆ ಗಂಡಹೆಂಡಿರು ಅಡಗಿಹೋದರು; ಹೀಗೆ ಜಗತ್ತಿಗೆ 
ಅಚ್ಚರಿಯುಂಟಾಗುವಂತೆ ಕಪ್ಪು ಅಗರುವಿನ ಹೊಗೆಯು ಕಾಳಿಂಗಸರ್ಪದಂತೆ ಅವರನ್ನು 
ಕೊಂದುಹಾಕಿತು. 


[ವಿಶೇಷ ವಿಚಾರ: ಕೃಷ್ಣೋರಗದ ಹೋಲಿಕೆ, ಧೂಪಧೂಮವು ಹಬ್ಬಿದ ಬಗೆ, 
ಅದು ಹಾವಿನಂತಿದ್ದ ವರ್ಣನೆ - ಇವುಗಳು ಮೂಲದಲ್ಲಿಲ್ಲ ಎಂಬುದನ್ನು 
ಗಮನಿಸಬೇಕು] 


ಬಿಡದೆ ಪೊಗೆ ಸುತ್ತೆ ತೋಳಂ 

ಸಡಿಲಿಸದಾ ಪ್ರಾಣವಲ್ಲಭರ್‌ ಪ್ರಾಣಮನಂ 
ದೊಡಗಳೆದರೋಪರೋಪರೊ 

ಳೊಡಸಾಯಲ್ಪಡೆದರಿನ್ನವೇ೦ ಸಯ್ದೊಳವೇ ೨೬ 


ಪದವಿಭಾಗ-ಅನ್ವಯ-ಅರ್ಥ: ಬಿಡದೆ ಪೊಗೆ ಸುತ್ತೆ - ಒಂದೇ ಸಮನೆ 
ಹೊಗೆಯು ಆವರಿಸಲು, ತೋಳಂ ಸಡಿಲಿಸದ + ಆ ಪ್ರಾಣವಲ್ಲಭರ್‌ ಎ ತಮ್ಮ 
ಅಪ್ಪುಗೆಯನ್ನು ಸಡಿಲಿಸದ ಆ ಪ್ರಾಣವಲ್ಲಭರು, ಪ್ರಾಣಮನ್‌ ೪+ ಅಂದು «+ 
ಒಡಗಳೆದರ್‌ ೬ ಆಗ ಜೊತೆಯಲ್ಲಿಯೇ ಪ್ರಾಣಬಿಟ್ಟರು; ಓಪರ್‌ ೬ ಓಪರೊಳ್‌ + 
ಒಡಸಾಯಲ್‌ + ಪಡೆದರ್‌ - ಪ್ರಿಯರು ಪ್ರಿಯರೊಡನೆಯೇ ಸಾಯುವ ಭಾಗ್ಯವನ್ನು 
ಪಡೆದರು; ಇನ್ನು + ಅವೇ೦ ಸಯ್ತು + ಒಳವೇ ಇ ಇದಕ್ಕಿಂತಲೂ ಹೆಚ್ಚಿನ 
ಪುಣ್ಯವಿದ್ದೀತೇ! 


ಗದ್ಯಾನುಸರಣ: ಒಂದೇ ಸಮನೆ ಹೊಗೆಯು ಆವರಿಸಲು ತಮ್ಮ 
ಅಪ್ಪುಗೆಯನ್ನು ಸಡಿಲಿಸದ ಆ ಪ್ರಾಣವಲ್ಲಭರು, ಜೊತೆಯಲ್ಲಿಯೇ ಪ್ರಾಣಬಿಟ್ಟರು; 
ಪ್ರಿಯರು ತಮ್ಮ ಪ್ರಿಯರೊಡನೆಯೇ ಸಾಯುವ ಭಾಗ್ಯವನ್ನು ಪಡೆದರು; ಇದಕ್ಕಿಂತಲೂ 
ಹೆಚ್ಚಿನ ಪುಣ್ಯವಿದ್ದೀತೇ! 


[ವಿಶೇಷ ವಿಚಾರ: “ಪ್ರಾಣವಲ್ಲಭರ್‌' ಎ೦ಬ ಮಾತಿನ ಶ್ಲೇಷಾರ್ಥ ಎಷ್ಟು 
ಅದ್ಭುತವಾಗಿ ಪರಿಣಾಮಕಾರಿಯಾಗಿದೆ ಇಲ್ಲಿ! ವಜ್ರಜಂಘ-ಶ್ರೀಮತಿಯರು ಆಲಂಕಾರಿಕ 
ಅರ್ಥದಲ್ಲಿ ಮಾತ್ರ ಪ್ರಾಣವಲ್ಲಭರಲ್ಲ, ತಮ್ಮ ಪ್ರಾಣವನ್ನು ಮತ್ತೊಬ್ಬರಿಗಾಗಿ ತೆತ್ತವರು! 
ಇಂಥ ಅನುರಕ್ತಜೀವರು ಜೊತೆಗೆ ಸಾಯುವ ಪುಣ್ಯವನ್ನು ಪಡೆದುಕೊಂಡು 
ಬಂದಿದ್ದರು. "ಪಡೆದು ಬರು'ವುದು ಇಂದಿನ ಕನ್ನಡದಲ್ಲಿಯೂ ಪುಣ್ಯ ಮಾಡು 
ಎಂಬರ್ಥವನ್ನೇ ಹೊಂದಿದೆ. ಎಂಬುದನ್ನು ಗಮನಿಸಿ. ಗಂಡಹೆಂಡಿರ ಈ 
ಗಾಢಾನುರಕ್ತಿಯ ಬಗ್ಗೆ ಮೂಲದಲ್ಲಿ ಇಂಥ ಉದ್ದಾರವಿಲ್ಲ (ಏಕೆಂದರೆ 
“ಪೂರ್ವಪುರಾಣ'ದ ಕರ್ತೃ ಮುನಿ ಜಿನಸೇನಾಚಾರ್ಯ); ಅದಮ್ಯ ಜೀವನಪ್ರೀತಿಯ 
ಪಂಪನಂತಹವರು ಮಾತ್ರ ಹೀಗೆ ಉದ್ದರಿಸಬಲ್ಲರು.] 


ಅಂತು ಪಂಚತ್ವಮನೆಯ್ದಿದ ವಜ್ರಜಂಘಂಗಂ ಶ್ರೀಮತಿಗಮಾ ತಿರಿಕಂಗಳ್ಗಂ 
ಉತ್ತಮಪಾತ್ರದಾನಾನುಮೋದದ ಪುಣ್ಯಫಲದಿಂದಮೀ ಜಂಬೂದ್ವೀಪದ 
ಮಂದರಮಹೀಧರದ ಉತ್ತರ ದಿಗ್ಧಾಗದೊಳಿರ್ದ ಉತ್ತರಕುರುವೆಂಬ 


ಉತ್ತಮಭೋಗಭೂಮಿಯೆ ಜನ್ಮಭೂಮಿಯಾದುದು; ಅದಳಳೊಳ್‌ ಆಹುಸಾಸಿರ 
ಬಿಲ್ಲಿಡಿಯರಾಗಿ ದಿನತ್ರಯದೊಳ್‌ ಬದರೀಫಳ ಮಾತ್ರಾಹಾರಿಗಳುಂ, 
ಆರೋಗ್ಯಶರೀರಿಗಳುಂ, ತ್ರಿಪಲ್ಯೋಪಮ ಜೀವಿಗಳುಂ ಆಗಿ, 


ಪದವಿಭಾಗ-ಅನ್ವಯ-ಅರ್ಥ: ಅಂತು ಪಂಚತ್ವಮನೆಯ್ದಿದ ವಜಜಂಘಂಗಂ 
ಶ್ರೀಮತಿಗ೦ = ಹಾಗೆ ಪ್ರಕೃತಿಯಲ್ಲಿ ಲೀನರಾದ ಶ್ರೀಮತಿ-ವಜ್ರಜ೦ಘರಿಗೆ, ತಿರಿಕ೦ಗಳ್ಗಂ 
+ ಉತ್ತಮಪಾತ್ರದಾನ + ಅನುಮೋದದ ಪುಣ್ಯಫಲದಿಂದಂ ವ ಪ್ರಾಣಿಗಳಿಗೂ 
ಉತ್ತಮವಾದ ಪಾತ್ರದಾನ ಮಾಡಿದ ಪುಣ್ಯದ ಫಲದಿಂದ, ಈ ಜಂಬೂದ್ವೀಪದ 
ಮಂದರಮಹೀಧರದ + ಉತ್ತರ ದಿಕ್‌ ೬ ಭಾಗದೊಳಿರ್ದ = ಮಂದರಪರ್ವತದ 
ಉತ್ತರಭಗದಲ್ಲಿದ್ದ, ಉತ್ತರಕುರುವೆಂಬ + ಉತ್ತಮಭೋಗಭೂಮಿಯೆ 
ಜನ್ಮಭೂಮಿಯಾದುದು = ಉತ್ತರಕುರು ಎಂಬ ಭೋಗಭೂಮಿ ಅವರು ಹುಟ್ಟುವ 
ಜಾಗವಾಯಿತು, ಗದ್ಯಾನುಸರಣ: ಹಾಗೆ ಪ್ರಕೃತಿಯಲ್ಲಿ ಲೀನರಾದ ಶ್ರೀಮತಿ- 
ವಜ್ರಜ೦ಘರು, ಪ್ರಾಣಿಗಳಿಗೂ (ಕುಲಿ ಹಂದಿ ಕೋತಿ ಮತ್ತು ಮುಂಗುಸಿ) ಉತ್ತಮವಾದ 
ಪಾತ್ರದಾನ ಮಾಡಿದ ಪುಣ್ಯದ ಫಲದಿಂದ, ಮಂದರಪರ್ವತದ ಉತ್ತರಭಾಗದ 
ಉತ್ತರಕುರು ಎ೦ಬ ಭೋಗಭೂಮಿಯಲ್ಲಿ ಅವರು ಹುಟ್ಟಿದರು; ಅದಳಸೊಳ್‌ ಷ 
ಅದರಲ್ಲಿ, ಆಜುಸಾಸಿರ ಬಿಲ್ಲಿಡಿಯರಾಗಿ ಇ ಆರು ಸಾವಿರ ಬಿಲ್ಲುಗಳಷ್ಟು 
ಎತ್ತರವುಳ್ಳವರಾಗಿ, ದಿನತ್ರಯದೊಳ್‌ ಎ ಮೂರು ದಿನಗಳಿಗೊಮ್ಮೆ ಬದರೀಫಳ ಮಾತ್ರ 
ಆಹಾರಿಗಳು೦ - ಎಲಚಿಹಣ್ಣುಗಳನ್ನು ಮಾತ್ರ ತಿನ್ನುತ್ತಲೂ, ಆರೋಗ್ಯಶರೀರಿಗಳು೦ - 
ಆರೋಗ್ಯವಂತ ದೇಹವುಳ್ಳವರಾಗಿಯೂ, ತ್ರಿಪಲ್ಯೋಪಮ ಜೀವಿಗಳು೦ ಆಗಿ - ಮೂರು 
ಪಲ್ಯಗಳಷಟು ದೀರ್ಫ ಕಾಲ ಜೀವಿಸುವವರಾಗಿ, 


ಗದ್ಯಾನುಸರಣ: ಹಾಗೆ ಪ್ರಕೃತಿಯಲ್ಲಿ ಲೀನರಾದ ಶ್ರೀಮತಿ-ವಜ್ರಜ೦ಘರು, 
ಪ್ರಾಣಿಗಳಿಗೂ (ಹುಲಿ ಹ೦ದಿ ಕೋತಿ ಮತ್ತು ಮುಂಗುಸಿ) ಉತ್ತಮವಾದ ಪಾತ್ರದಾನ 
ಮಾಡಿದ ಪುಣ್ಯದ ಫಲದಿಂದ, ಮಂದರಪರ್ವತದ ಉತ್ತರಭಾಗದ ಉತ್ತರಕುರು ಎಂಬ 
ಭೋಗಭೂಮಿಯಲ್ಲಿ ಅವರು ಹುಟ್ಟಿದರು; ಅದರಲ್ಲಿ, ಆರು ಸಾವಿರ ಬಿಲ್ಲುಗಳಷ್ಟು 
ಎತ್ತರವುಳ್ಳವರಾಗಿ ಮೂರು ದಿನಗಳಿಗೊಮ್ಮೆ ಎಲಚಿಹಣ್ಣುಗಳನ್ನು ಮಾತ್ರ ತಿನ್ನುತ್ತಲೂ, 
ಆರೋಗ್ಯವಂತ ದೇಹವುಳ್ಳವರಾಗಿಯೂ, ಮೂರು ಪಲ್ಯಗಳಷಟು ದೀರ್ಫ ಕಾಲ 
ಜೀವಿಸುವವರಾ[ದರು]. 


ತೊಲಗದ ಜವ್ವನಂ ತವದ ಮೆಚ್ಚು ಮರಲ್ಲುವ ನೋಟಮಟ್ಟೆಯಂ 
ಸಲಿಸುವ ಭೋಗಮೊಲ್ಬಗಲದೋಪರ ಕೂಟಮನಂಗರಾಗದೊಳ್‌ 

ನಲಿದ ವಿನೋದಮಾದಮೆರ್ದೆಯೊಳ್‌ ತಡಮಾಡೆ ಸುಖಂಗಳೊಳ್‌ ಪಳಂ 
ಚಲೆವುದು ನಾಕಲೋಕಮುಮನೇನಿರದೀವುದೊ ಭೋಗಭೂತಳಂ ೨೭ 


ಪದವಿಭಾಗ-ಅನ್ವಯ-ಅರ್ಥ: ತೊಲಗದ ಜವ್ವನ೦ = ಕಡಿಮೆಯಾಗದ 
ಹರಯ, ತವದ ಮೆಚ್ಚು - ಬತ್ತದ ಬಯಕೆ, ಮರಲ್ಲುವ ನೋಟ೦ = ಪರಸ್ಪರ ನೋಟ, 
ಅಟ್ಟೆಯಂ ಸಲಿಸುವ ಭೋಗ೦ ಎ. ಪ್ರೀತಿಯನ್ನುಕ್ಕಿಸುವ ಭೋಗ, ಒಲ್ಬು * ಅಗಲದ + 
ಓಪರ ಕೂಟ೦ ಇ ಪ್ರೀತಿಸಿ ಬೇರೆಯಾಗದ ನಲ್ಲರ ಸೇರುವಿಕೆ, ಅನಂಗರಾಗದೊಳ್‌ 


ನಲಿದ ವಿನೋದಂ = ಕಾಮದ ಬಯಕೆಯಲ್ಲಿ ಸಂತಸಪಡುವ ರಸಿಕತೆ, ಎರ್ದೆಯೊಳ್‌ 
ಆದಂ ತಡಮಾಡೆ ಸುಖಂಗಳೊಳ್‌ ಪಳಂಚಲೆವುದು - ಎದೆಯಲ್ಲಿ ತೀವ್ರವಾಗಿ 
ತುಂಬಿದ ಸುಖಗಳಿಂದ ಕೂಡಿ, ಭೋಗಭೂತಳಂ ನಾಕಲೋಕಮುಮನ್‌ + ಏನ್‌ + 
ಇರದೆ +೬ ಈವುದೊ , ಆ ಭೋಗಭೂಮಿಯು ಸ್ವರ್ಗಲೋಕದ ಸುಖವನ್ನು 
ನಿರಂತರವಾಗಿ ಅದೆಂತು ನೀಡುತ್ತದೆಯೋ! 


ಗದ್ಯಾನುಸರಣ: ಕಡಿಮೆಯಾಗದ ಹರಯ, ಬತ್ತದ ಬಯಕೆ, ಪರಸ್ಪರ 
ನೋಟ, ಪ್ರೀತಿಯನ್ನುಕ್ಕಿಸುವ ಭೋಗ, ಪ್ರೀತಿಸಿ ವಿರಹವಿರದ ನಲ್ಲರ ಸೇರುವಿಕೆ, 
ಕಾಮದ ಬಯಕೆಯಲ್ಲಿ ಸಂತಸಪಡುವ ರಸಿಕತೆ, - ಹೀಗೆ ಎದೆಯಲ್ಲಿ ತೀವ್ರ 
ಸುಖವನ್ನು ನೀಡುವ ಆ ಭೋಗಭೂಮಿಯು ಸದಾ ಸ್ವರ್ಗಸುಖವನ್ನು ನೀಡುತ್ತದೆ. 


ವ। ಅಂತನೇಕಭೋಗನಿವಾಸಮೆನಿಸುವ ಭೋಗಭೂಮಿಯೊಳ್‌ 


ಅರ್ಥ: ಅಂತು + ಅನೇಕಭೋಗನಿವಾಸಂ + ಎನಿಸುವ 
ಭೋಗಭೂಮಿಯೊಳ್‌ = ಈ ರೀತಿ ನಾನಾ ಭೋಗಗಳ ನೆಲೆ ಎನ್ನಿಸುವ ಆ 
ಭೋಗಭೂಮಿಯಲ್ಲಿ, 


ಅಗರುವ ಧೂಪಧೂಮದೊಳ್‌ ಸೊರ್ಕಿದ ಸೊರ್ಕುಗಳಾಗಳಲ್ಲಿ ತೊ 

ಟ್ಟಗೆ ತಿಳಿದಂತೆ ತನ್ನನನುಜದಂಪತಿ ದಂಪತಿಯಾಗೆ ತೋಳ ತ 

ಳ್ಳಗಲದಲಂಪಿನಿಂಪು ತವದಟ್ಕಅಳುರ್ಕೆ ನಿಮಿರ್ಕೆಗುಂದದಾ 

ವಗಮತಿಸೌಖ್ಯಮಂ ಪಡೆವುದೀ ದೊರೆಯುನ್ನತಿ ಪಾತ್ರದಾನದಾ 
೨೮ 


ಪದವಿಭಾಗ-ಅನ್ವಯ-ಅರ್ಥ: ಅಗರುವ ಧೂಪಧೂಮದೊಳ್‌ ಸೊರ್ಕಿದ 
ಸೊರ್ಕುಗಳ್‌ ಎ ಕಾಳಾಗರುವಿನ ಹೊಗೆಯ ಉಸಿರುಕಟ್ಟಿಸುವಿಕೆಯು, ಆಗಳಲ್ಲಿ ತೊಟ್ಟಗೆ 
ತಿಳಿದಂತೆ ಇ ಆಗ ಆ ಭೋಗಭೂಮಿಯಲ್ಲಿ ಇದ್ದಕ್ಕಿದ್ದಂತೆ ಉಪಶಮನಗೊಂಡಂತೆ, 
ತತ್‌ 4+ ಮನುಜದಂಪತಿ ದಂಪತಿಯಾಗೆ - ವಜಜಂಘ-ಶ್ರೀಮತಿಯರೆಂಬ ಮಾನವ 
ಜೋಡಿಯು ಜೊತೆಯಾಗಿ ಹುಟ್ಟಿ ತೋಳ ತಳ್ಳು + ಅಗಲದ + ಅಲಂಪಿನ + 
ಇಂಪು ಇ ಬಿಗಿದ ತೋಳು ಸಡಿಲಾಗದ ಸಂತಸದ ಸವಿ, ತವದ + ಅಟ್ಕಿಜಿ + 
ಅಳುರ್ಕೆ - ಕೊನೆಯಾಗದ ಪ್ರೀತಿಯ ಅತಿಶಯತೆ, ನಿಮಿರ್ಕೆಗುಂದದೆ + ಆವಗಂ + 
ಅತಿಸೌಖ್ಯಮಂ ಪಡೆವುದು - ಕಡಿಮೆಯಾಗದೆ ಯಾವಾಗಲೂ ಸುಖವನ್ನು 
ಹೊಂದುತ್ತದೆ; ಈ ದೊರೆಯ + ಉನ್ನತಿ ಪಾತ್ರದಾನದಾ - ಈ ಬಗೆಯ ಅತಿಶಯತೆ 


ಪಾತ್ರದಾನದ್ದು. 


ಗದ್ಯಾನುಸರಣ: ಕಾಳಾಗರುವಿನ ಹೊಗೆಯ ್ಹಉಸಿರುಕಟ್ಟಿಸುವಿಕೆಯು 
ಇದ್ದಕ್ಕಿದ್ದಂತೆ ಉಪಶಮನಗೊಂಡಂತೆ, ಮಾನವ ಜೋಡಿಯಾದ ವಜಜಂಘ- 
ಶ್ರೀಮತಿಯರು ಭೋಗಭೂಮಿಯಲ್ಲಿ ಜೊತೆಯಾಗಿ ಹುಟ್ಟಿದರು; ಬಿಗಿದ ತೋಳು 
ಸಡಿಲಾಗದ ಸಂತಸದ ಸವಿ, ಕೊನೆಯಾಗದ ಪ್ರೀತಿಯ ಅತಿಶಯತೆ, ಯಾವಾಗಲೂ 
ಕಡಿಮೆಯಾಗದ ಸುಖ ಅವರದಾಯಿತು. ಪಾತ್ರದಾನದ ಮಹಿಮೆ ಈ ಬಗೆಯದು! 


[ವಿಶೇಷ ವಿಚಾರ: “ತೋಳ ತಳ್ತಗಲದಲಂಪಿನಿಂಪು' ಭಾಗಕ್ಕೆ “ತೋಳ ತಳ್ಳು 
ಅಗಲದಲಂಪಿನಿಂಪು' - ಎಲ್‌. ಬಸ ಸವರಾಜು ಅವರ ಪಾಠ] 

ವಃ  ಸಮ್ಯಗ್ಗರ್ಶನಮಂ ಅಸ್ಟಲಿತಮಾರಾಧಿಸಿ ಆಯುಷ್ಯಾವಸಾನದೊಳ್‌ 
ವಜ್ರಜಂಘಾರ್ಯಂ ಶ್ರೀಪ್ರಭವಿಮಾನದೊಳ್‌ ಶ್ರೀಧರನೆಂಬ ದೇವನಾದಂ; 
ಶ್ರೀಮತ್ಯಾರ್ಯೆಯು ಸಮ್ಯಕ್ತ್ವಮಾಹಾತ್ಮ್ಯದಿಂ ಸ್ತ್ರೀರೂಪಮಂ ಪತ್ತುವಿಟ್ಟು 
ತತ್ನ _ಯ೦ಪ್ರಭಾವಿಮಾನದೊಳ್‌ ಶ್ರೀಧರಂಗೆ ಸಾಮಾನೆಕದೇವಂ ಸ್ವಯಂಪ್ರಭನೆಂಬ 
ದಿವಿಜನಾದಂ. 


ಶ್ರೀಧರಂ ದಿವದಿಂ ಪರಿಚ್ಯುತನಾಗಿ ಜಂಬೂದ್ವೀಪದ ಪೂರ್ವವಿದೇಹದ 
ವತ್ಸಕಾವಿಷಯದ ಸುಸೀಮಾನಗರಮನಾಳ್ವ ಸುದೃಷ್ಟಿಮಹೀಪಾಳಂಗಂ 
ಸೌಂದರಸುನಂದಾಮಹಾದೇವಿಗಂ ಸುವಿಧೀ ನಾಮದಿಂ ಪುತ್ರನಾದಂ. ಸುವಿಧಿಗಂ 
ಮನೋರಮೆಗಂ ಶ್ರೀಮತೀಚರನೆನಿಸಿದಾ ಸ್ವಯಂ[ಪ ಪ್ರಭದೇವಂ 
ದೇವಲೋಕದಿಂದವತರಿಸಿ ಕೇಶವಾಂಕಂ ಪ್ರಿಯತನುಜನಾದಂ. ಆಗಿ 
ಪೂರ್ವಭವಸ್ನೇಹ೦ ತಮ್ಮನೊಂದು ಮಾಡೆ ಪಲಕಾಲಂ ಉರ್ವೀತಳದೊಳ್‌ 
ಉಣುತುಮಿರೆ, ಒಂದು ದಿವಸಂ ಸುವಿಧಿಯು೦ ಸಮಾಧಿವಿಧಿಯಿಂ ಶರೀರ 
ಪರಿತ್ಯಾಂಗಂಗೆಯ್ದು ಅಚ್ಯುತೇ೦ದ್ರನಾದಂ; ಕೇಶವನುಂ ಆತ್ಮೀಯ 
ಗುರುವಿಯೋಗದೊಳ್‌ ಪರಿತ್ಯಕ್ಷರಾಜ್ಯಂ ಪ್ರವೃಜ್ಯಪದವಿಯೊಳ್‌ ಪರಿತ್ಯಕ್ಷನುಮಾಗಿ 
ಅಚ್ಯುತಕಲ್ಪದೊಳ್‌ ಪ್ರತೀಂದ್ರನಾದಂ. 


ಆ ದೇವನಲ್ಲಿಂ ತಳರ್ದು ಜಂಬೂದ್ವೀಪದ ಪ್ರಾಗ್ವಿದೇಹದ ಪುಷ್ಕಳಾವತೀ 
ವಿಷಯದ ಪ್ರತಿಬದ್ಧ ಪು೦ಡರೀಕಿಣೀ ಪುರದೊಳ್‌ ವಣಿಗ್ವಂಶಾಗ್ರಣಿ ಕುಬೇರದತ್ತಂಗಂ 
ಅನಂತಮತಿಗಂ ಧನದೇವನೆಂಬ ತನೂಭವನಾದಂ. ವಜ್ರಸೇನ ಮಹಾರಾಜಂ 
ಕರ್ಮದ ತೊಡರಂ ಪಣಿವಂತೆ ಕೇಶಪಾಶಮಂ ಪಟೆದು ತಪಂಗೊಂಡಂ. 
ವಜನಾಭಿಯುಂ ಧರಾತಳಂ ಪೊಗಟ್ಟೆನಂ ರಾಜ್ಯದೊಳ್‌ ನಿಂದಂ 


ಪದವಿಭಾಗ-ಅನ್ವಯ-ಅರ್ಥ: ಸಮೃಗ್ಗರ್ಶನಮಂ ಅಸ್ಥಲಿತಂ + ಆರಾಧಿಸಿ = 
ಸಮ್ಯಗ್ಬರ್ಶನವನ್ನು ಎಡೆಬಿಡದೆ ಆರಾಧಿಸುತ್ತ, ಆಯುಷ್ಯ + ಅವಸಾನದೊಳ್‌ ಇ ತನ್ನ 
ಆಯುಸ್ಸು ಮುಗಿದ ಮೇಲೆ, ವಜಜಂಘಾರ್ಯಂ ಶ್ರೀಪ್ರಭವಿಮಾನದೊಳ್‌ ಶ್ರೀಧರನೆಂಬ 
ದೇವನಾದ೦ = ವಜಜಂಘನು ಶ್ರೀಧರವಿಮಾನದಲ್ಲಿ ಶ್ರೀಧರನೆಂಬ ದೇವನಾದ; 
ಶ್ರೀಮತಿ 4+ ಆರ್ಯೆಯು ಸಮ್ಯಕ್ಷಮಾಹಾತ್ವದಿಂ ಸ್ತ್ರೀರೂಪ ಮಂ ಪತ್ತುವಿಟ್ಟು ಎ 
ಶ್ರೀಮತಿಯು ಸಮ್ಯಕ್ತ್ಯದ ಮಹಿಮಯಿಂದಾಗಿ ತನ್ನ ಹೆಣ್ಣಿರೂಪವನ್ನು ಕೊನೆಗೊಳಿಸಿ. 
ತತ್‌ + ಸಯೆಂಪಭಾವಿಮಾನದೊಳ್‌ “ಶೀಧರರಿಗೆ ಸಾಮಾನಿಕದೇವಂ 
ಸ್ವಯಂಪ್ರಭನೆಂಬ ದಿವಿಜನಾದಂ ಎ ಸ್ವಯಂಪ್ರಭಾವಿಮಾನದಲ್ಲಿ ಶ್ರೀಧರನಿಗೆ 
ಸಾಮಾನಿಕದೇವನಾಗಿ ಸ್ವಯಂಪ್ರಭ ಎ೦ಬ ದೇವನಾದ; 

ಶ್ರೀಧರಂ + ಶ್ರೀಧರನು, ದಿವದಿ೦ ಪರಿಚ್ಯುತನಾಗಿ - ದೇವಲೋಕದಿಂದ 


ಕೆಳಗಿಳಿದು, ಜಂಬೂದ್ವೀಪದ ಪೂರ್ವವಿದೇಹದ ವತ್ನಕಾವಿಷಯದ 
ಸುಸೀಮಾನಗರಮನ್‌ + ಆಳ್ವ = ಈ ದೇಶದ ರಾಜನಾದ, ಸುದೃಷ್ಟಿಮಹೀಪಾಳ೦ಗ೦ 


ಸೌಂದರಸುನಂದಾಮಹಾದೇವಿಗ೦ = ಸುದೃಷ್ಟಿ ಮತ್ತು ಸೌಂದರ ಮಹಾದೇವಿಯರಿಗೆ, 
ಸುವಿಧಿ ನಾಮದಿಂ ಪುತ್ರನಾದ೦ ಇ ಸುವಿಧಿ ಎಂಬ ಹೆಸರಿನ ಮಗನಾಗಿ ಹುಟ್ಟದ. 
ಸುವಿಧಿಗಂ ಮನೋರಮೆಗಂ = ಸುವಿಧಿ ಮನೋರಮೆಯರಿಗೆ, ಶ್ರೀಮತೀಚರನೆನಿಸಿದಾ 
ಸ್ವಯಂಪ್ರಭದೇವಂ ವ ಶ್ರೀಮತಿ ಎಂಬ ಹೆಸರಿನಿಂದಿದ್ದ ಜೊತೆಗಾರನು, 
ದೇವಲೋಕದಿಂದೆ + ಅವತರಿಸಿ = ಸ್ಪರ್ಗದಿಂದ ಇಳಿದು ಬಂದು, ಕೇಶವಾ೦ಂಕ೦ಂ 
ಪ್ರಿಯತನುಜನಾದ೦ ೬ ಕೇಶವ ಎಂಬ ಹೆಸರಿನಿಂದ ಮಗನಾಗಿ ಹುಟ್ಟಿದ. ಆಗಿ 
ಪೂರ್ವಭವಸ್ನೇಹಂ ತಮ್ಮನ್‌ + ಒಂದು ಮಾಡೆ ಇ ಹೀಗೆ ಹುಟ್ಟಿ ಹಿ೦ದಿನ ಜನ್ಮದ 
ಸ್ನೇಹದ ಕಾರಣದಿಂದ ಮತ್ತೆ ಒಂದುಗೂಡಿ, ಪಲಕಾಲ೦ ಉರ್ವೀತಳದೊಳ್‌ 
ಉಣುತುಮಿರೆ - ಕೆಲವು ಕಾಲ ಭೂಮಿಯಲ್ಲಿ ಜೀವಿಸಿರಲು, ಒಂದು ದಿವಸಂ 
ಸುವಿಧಿಯು೦ = ಒಂದು ದಿನ ಸುವಿಧಿಯೂ, ಸಮಾಧಿವಿಧಿಯಿಂ ಶರೀರ 
ಪರಿತ್ಯಾಂಗಂಗೆಯ್ದು = ಸುವಿಧಿಯೂ ಸಮಾಧಿವಿಧಿಯಿಂದ ದೇಹವನ್ನು ಬಿಟ್ಟು, 
ಅಚ್ಯುತೇ೦ದ್ರನಾದ೦ - ಅಚ್ಯುತೇ೦ದ್ರನಾಗಿ ಹುಟ್ಟಿದ; ಕೇಶವನು೦ - ಅವನೂ ಆತ್ಮೀಯ 


ಗುರುವಿಯೋಗದೊಳ್‌ = ಪ್ರಿಯರಾದ ಹಿರಿಯರ ಅಗಲುವಿಕೆಯಿಂದಾಗಿ, 
ಪರಿತ್ಯಕ್ಷರಾಜ್ಯಂ - ರಾಜ್ಯವನ್ನು ತ್ಯಜಿಸಿ, ಪ್ರವೃಜ್ಯಪದವಿಯೊಳ್‌ ಪರಿತ್ಯಕ್ಷನುಂ + ಆಗಿ 
ಸ'ನ್ಯಾಸದೀಕ್ಷೆ ಸ್ವೀಕರಿಸಿ, ಅಚ್ಯುತಕಲ್ಪದೊಳ್‌ ಪ್ರತೀ೦ಂದ್ರನಾದ೦ ಇ ಅಡ್ಯುತಕಲ್ಪದಲ್ಲಿ 


ಪ್ರತೀ೦ದ್ರನಾಗಿ ಹುಟ್ಟಿದ. 


ಆ ದೇವನಲ್ಲಿಂ ತಳರ್ದು ಎ ಆತನು ಅಲ್ಲಿಂದ ಹೊರಟು, ಜಂಬೂದ್ವೀಪದ 
ಪ್ರಾಗ್ಗಿದೇಹದ ಪುಷ್ಕಳಾವತೀ ವಿಷಯದ ಪ್ರತಿಬದ್ಧ ಪುಂಡರೀಕಿಣೀ ಪುರದೊಳ್‌ ಇ 
ಜಂಬೂದ್ವೀಪದ ಪೂರ್ವವಿದೇಹದಲ್ಲಿ ಪುಷ್ಕಳಾವತೀ ಎ೦ಬ ಪ್ರದೇಶದ ಪುಂಡರೀಕಿಣೀ 


ಸ 
ಊರಿನ, ವಣಿಗ್ವಂಶಾಗ್ರಣಿ ಕುಬೇರದತ್ತಂಗ೦ ಅನ೦ತಮತಿಗ೦ ಎ ಶ್ರೇಷ್ಠ ವ್ಯಾಪಾರಿ 


ಕುಬೇರದತ್ತ ಮತ್ತವನ ಹೆಂಡತಿ ಅನಂತಮತಿಯರಿಗೆ, ಧನದೇವನೆಂಬ 
ತನೂಭವನಾದ೦ = ಧನದೇವ ಎಂಬ ಹೆಸರಿನಲ್ಲಿ ಮಗನಾಗಿ ಹುಟ್ಟಿದ. ವಜಸೇನ 
ಮಹಾರಾಜ೦ = ವಜ್ರಸೇನನು, ಕರ್ಮದ ತೊಡರಂ ಪಣಿವಂತೆ - ಕರ್ಮದ 
ತೊಡಕನ್ನು ಹರಿದುಕೊಳ್ಳುವ ರೀತಿಯಲ್ಲಿ, ಕೇಶಪಾಶಮಂ ಪಜೆದು ತಪಂಗೊಂಡಂ ಇ 
ತನ್ನ ಕೂದಲನ್ನೆಲ್ಲ ಕಿತ್ತುಕೊಂಡು (ಲೋಚು) ತಪಸ್ಸಿನಲ್ಲಿ ತೊಡಗಿದ. ವಜನಾಭಿಯುಂ 
ಧರಾತಳ೦ ಪೊಗಟ್ಟೆನಂ ರಾಜ್ಯದೊಳ್‌ ನಿಂದಂ ೬ ಆ ಬಳಿಕ ವಜ್ತನಾಭಿಯು ಜಗತ್ತು 
ಮೆಚ್ಚುವ ರೀತಿಯಲ್ಲಿ ರಾಜ್ಯಭಾರ ಮಾಡಿದ. 


ಅರ್ಥ: ಆಗಿ ಜಂಬೂದ್ವೀಪದ ಪೂರ್ವವಿದೇಹದ ವತ್ಸಕಾವಿಷಯದ 
ಸುಸೀಮಾನಗರಮನಾಳ್ವ ಸುದೃಷ್ಟಿಮಹೀಪಾಳ೦ಗ೦ ಸೌಂದರಸುನಂದಾಮಹಾದೇವಿಗಂ 
= ಹೀಗೆ ಸ್ಪರ್ಗದಿಂದ ಕೆಳಗಿಳಿದು ಪೂರ್ವವಿದೇಹದ ವತ್ಸಕಾ ನಾಡಿನ 
ಸುಸೀಮಾಪುರದ ರಾಜದಂಪತಿಗಳಾದ ಸುದೃಷ್ಟಿ-ಸುನಂದಾದೇವಿಯರಿಗೆ ಸುವಿಧಿ 
ಎ೦ಬ ಹೆಸರಿನ ಮಗನಾಗಿ ಹುಟ್ಟಿದ. ಆನಂತರ ಸುವಿಧಿ ಮನೋರಮೆಯರಿಗೆ ಶ್ರೀಮತಿ 
ಎಂಬ ಹೆಸರಿನಿಂದಿದ್ದ ಜೊತೆಗಾರನು ಸ್ಪರ್ಗದಿಂದ ಇಳಿದು ಬಂದು ಕೇಶವ ಎಂಬ 
ಹೆಸರಿನಿಂದ ಮಗನಾಗಿ ಹುಟ್ಟಿದ. ಹೀಗೆ ಹುಟ್ಟಿ ಹಿಂದಿನ ಜನ್ಮದ ಸ್ನೇಹದ ಕಾರಣದಿಂದ 
ಮತ್ತೆ ಒಂದುಗೂಡಿ ಕೆಲವು ಕಾಲ ಭೂಮಿಯಲ್ಲಿ ಕೇಶವನೂ ಪ್ರಿಯರಾದ ಹಿರಿಯರ 


ಅಗಲುವಿಕೆಯಿಂದಾಗಿ ರಾಜ್ಯವನ್ನು ತ್ಯಜಿಸಿ ಸನ್ಯಾಸದೀಕ್ಷೆಯನ್ನು ಪಡೆದು ಅಚ್ಯುತಕಲ್ಪದಲ್ಲಿ 
ಪ್ರತೀ೦ದ್ರನಾಗಿ ಹುಟ್ಟಿದ. 


ಆತನು ಅಲ್ಲಿಂದ ಹೊರಟು, ಜಂಬೂದ್ವೀಪದ ಪೂರ್ವವಿದೇಹದಲ್ಲಿ 
ಪುಷ್ಕಳಾವತೀ ಎಂಬ ಪ್ರದೇಶದ ಪುಂಡರೀಕಿಣೀ ಊರಿನ ಶ್ರೇಷ್ಠ ವ್ಯಾಪಾರಿ 
ಕುಬೇರದತ್ತ ಮತ್ತವನ ಹೆಂಡತಿ ಅನಂತಮತಿಯರಿಗೆ ಧನದೇವ ಎಂಬ ಹೆಸರಿನಲ್ಲಿ 
ಮಗನಾಗಿ ಹುಟ್ಟಿದ. ವಜ್ರಸೇನನು ಕರ್ಮದ ತೊಡಕನ್ನು ಹರಿದುಕೊಳ್ಳುವ ರೀತಿಯಲ್ಲಿ 
ತನ್ನ ಕೂದಲನ್ನೆಲ್ಲ ಕಿತ್ತುಕೊಂಡು (ಲೋಚು) ತಪಸ್ಸಿನಲ್ಲಿ ತೊಡಗಿದ. ಆ ಬಳಿಕ 


ವಜನಾಭಿಯು ಜಗತ್ತು ಮೆಚ್ಚುವ ರೀತಿಯಲ್ಲಿ ರಾಜ್ಯಭಾರ ಮಾಡಿದ. 


ನೆಗಟ್ಟೇ ಷಟ್ಟಂಡಮಂ ಸಾಧಿಸಿದೊಡೆ ಫಲಮೇ೦ ಭೋಗದಿಂ ಸಾಧ್ಯಮೇಂ ಬಂ 
ಧುಗಳಿಂದಂ ಬರ್ಪುದೇಂ ಸುತ್ತಿದ ಪರಿಜನದಿಂದಪ್ಪುದೇನೊಂದುಮಿಲ್ಲ 


ಚ್ಚಿಗಮೊಂದುಂಟಲ್ಲಿ ಗಾಂಪಿ೦ ತೊಡರ್ವೆನೆ ಪಡೆವೆಂ ಶಾಶ್ವತಶ್ರೀಯನೆಂಬು 
ಜ್ಞುಗದೊಳ್‌ ಚಿತ್ತಂ ಕರಂ ತಣ್ಮಲೆಯೆ ನೆಅ*್ಶಯೆ ನಿರ್ಶಚೈಸಿದಂ ಸಾರ್ವಭೌಮಂ 


ಪದವಿಭಾಗ-ಅನ್ವಯ-ಅರ್ಥ: ನೆಗಟ್ಟ + ಈ ಷಟ್ಟಂಡಮಂ ಸಾಧಿಸಿದೊಡೆ 
ಏಂ ಫಲಂ ಇ. ಪ್ರಸಿದ್ಧವಾದ ಈ ಷಟ್ಟಂಡಗಳನ್ನೂ ಗೆದ್ದರೆ ತಾನೇ ಏನು ಫಲ? 
ಭೋಗದಿ೦ಂ ಏಂ ಸಾಧ್ಯಂ = ಭೋಗದಿಂದ ಏನು ಬರುತ್ತದೆ? ಬಂಧುಗಳಿಂದಂ 
ಬರ್ಪುದು +೬ ಏಂ ವ ನಂಟರಿಂದಲಾದರೂ ಬರುವುದು ಏನು? ಸುತ್ತಿದ 
ಪರಿಜನದಿಂದೆ + ಅಪ್ಪುದು * ಏನ್‌ ವ ಸುತ್ತಲೂ ಇರುವ ಪರಿವಾರದವರಿಂದ 
ಆಗುವುದೇನು? ಒಂದುಂ + ಇಲ್ಲ - ಯಾವುದೂ ಇಲ್ಲ; ಅಲ್ಲಿ ಅಚ್ಚಿಗಂ + ಒಂದು + 
ಉಂಟು ಇ ಅಲ್ಲಿ ದುಃಖ ಮಾತ್ರ ಇದೆ; ಗಾಂಪಿ೦ ತೊಡರ್ವೆನೆ - ಮರುಳುತನದಿಂದ 
ಇದರಲ್ಲಿ ಸಿಲುಕೆವೆನೇನು? ಉಹ್ಟೂ ಶಾಶ್ವತಶ್ರೀಯನ್‌ ಪಡೆವೆಂ = ನಾಶವಾಗದ 
ಸಂಪತ್ತನ್ನು ಪಡೆಯುತ್ತೇನೆ, ಎಂಬ + ಉಜ್ಜುಗದೊಳ್‌ = ಎನ್ನುವ ಕಾರ್ಯದಲ್ಲಿ, 
ಚಿತ್ತಂ ಕರಂ ತಣ್ಮಲೆಯೆ ನೆಣ?ಯೆ ಎ ಮನಸ್ಸು ದೃಢವಾಗಿ ನಿಲ್ಲುವಂತೆ, ಸಾರ್ವಭೌಮಂ 
ನಿಶ್ಚಸಿದ೦ - ಚಕ್ರವರ್ತಿಯು ನಿಶ್ಚಯಮಾಡಿದ. 


ಗದ್ಯಾನುಸರಣ: “ಪ್ರಸಿದ್ಧವಾದ ಈ ಷಟ್ಟಂಡಗಳನ್ನೂ ಗೆದ್ದರೆ ತಾನೇ ಏನು 
ಫಲ? ಭೋಗದಿಂದ ಏನು ಬರುತ್ತದೆ? ನಂಟರಿಂದಲಾದರೂ ಬರುವುದು ಏನು? 
ಸುತ್ತಲೂ ಇರುವ ಪರಿವಾರದವರಿಂದ ಆಗುವುದೇನು? ಯಾವುದೂ ಇಲ್ಲ; ಅಲ್ಲಿ 
ದುಃಖ ಮಾತ್ರ ಇದೆ; ಇದರಲ್ಲಿ ಮರುಳುತನದಿಂದ ಸಿಲುಕೆವೆನೇನು, ಉಹ್ಹೂ ಎಂದು 
ನಾಶವಾಗದ ಸಂಪತ್ತನ್ನು ಪಡೆಯುವ ಕಾರ್ಯದಲ್ಲಿ ತನ್ನ ಮನಸ್ಸು ದೃಢವಾಗಿ 
ನೆಲೆಗೊಳಿಸಲು ಚಕ್ರವರ್ತಿಯು ನಿಶ್ಚಯಮಾಡಿದ. 

ವ॥ ಅಂತು ವಿಷಯವಿರಕ್ತನಾಗಿ ವಸುಂಧರಾಭರಮಂ ವಜ್ರದಂತನೆಂಬ 


ಅಗ್ರತನೂಜನೊಳ್‌ ನಿಚೆಸಿ, ನಿಜದ ರೂಪುಮಂ ಕೈಕೊಂಡು ಅಯ್ದುಂ 
ಮಹಾವ್ರತಂಗಳೊಳ್‌ ನೆರೆದು ತಪಮನೆತ್ತಿಕೊಂಡು ಅನಿತ್ಯಾದಿ 


ದ್ವಾದಶಾನುಪ್ರೇಕ್ಷಾನುಸ್ಮರಣ ಪರಿಣತಾಂತಃಕರಣನಾಗಿ ಶುಕ್ಷಧ್ಯಾನದೊಳ್‌ 
ಸಮಾಹಿತನುಪಶಾಂತ ಗುಣಸ್ಥಾನದೊಳ್‌ ಪ್ರಾಣ ಪರಿತ್ಯಾಗಂಗೆಯ್ದು 
ಸರ್ವಾರ್ಥಸಿದ್ಧಿಯೊಳ್‌ ಅಹಮಿಂದನಾಗಿ ಪುಟ್ಟಿ. ಅಣಿಮಾದ್ಯಷ್ಟಗುಣಂಗಳ 
ಕಣಿಯಿರ್ಪಂತಿರ್ದು ಅಖಿಳಸುಖಮಂ ಪಡೆದಂ. 

ಅನ್ವಯ-ಅರ್ಥ: ಅಂತು ವಿಷಯವಿರಕ್ತನಾಗಿ ೬ ಹೀಗೆ ಐಹಿಕತೆಯಿಂದ 


ದೂರನಾಗಿ, ವಸುಂಧರಾಭರಮ೦ ವಜದಂತನೆಂಬ ಅಗ್ರತನೂಜನೊಳ್‌ ನಿಜೆಸಿ = 
ಭೂಮಿಯ ಹೊಣೆಯನ್ನು ಹಿರಿಯ ಮಗ ವಜ್ರದಂತನಿಗೆ ವಹಿಸಿಕೊಟ್ಟು, ನಿಜದ 


ರೂಪುಮಂ ಕೈಕೊಂಡು ವಾ ದಿಗಂಬರತ್ವವನ್ನು ಹೊಂದಿ, ಅಯ್ದುಂ 
ಮಹಾವತಂಗಳೊಳ್‌ ನೆರೆದು » ಐದು ಮಹಾವ್ತರಗಳನ್ನು ಅನುಸರಿಸುತ್ತ, 
ತಪಮನೆತ್ತಿಕೊಂಡು - ತಪ್ಪಸ್ಸು ಮಾಡಿ, ಅನಿತ್ಯಾದಿ ದ್ಹಾದಶಾನುಪೇಕ್ಷಾನುಸ್ಮರಣ 


ಪರಿಣತ + ಅಂತಃಕರಣನಾಗಿ ಎ ಅನಿತ್ಯ ಮುಂತಾದ ಹನ್ನೆರಡು ಅನುಪ್ರೇಕ್ಷೆಗಳಲ್ಲಿ 
ಮನಸ್ಸನ್ನು ನೆಟ್ಟು, ಶುಕ್ಷಧ್ಯಾನದೊಳ್‌ ಸಮಾಹಿತನ್‌ = ಶುಕ್ಷಧ್ಯಾನದಲ್ಲಿ ತೊಡಗಿ, 
ಉಪಶಾಂತ ಗುಣಸ್ಥಾನದೊಳ್‌ ಪ್ರಾಣ ಪರಿತ್ಯಾಗಂಗೆಯ್ದು = ಉಪಶಾಂತ 
ಗುಣಸ್ಥಾನದಿಂದ ಜೀವವನ್ನು ತೊರೆದು, ಸರ್ವಾರ್ಥಸಿದ್ದಿಯೊಳ್‌ ಅಹಮಿಂದನಾಗಿ 
ಪುಟ್ಟಿ - ಸರ್ವಾರ್ಥಸಿದ್ದಿಯಲ್ಲಿ ಅಹಮಿಂದನಾಗಿ ಜನಿಸಿ, ಅಣಿಮಾದಿ + 
ಅಷ್ಟಗುಣ೦ಗಳ ಕಣಿಯಿರ್ಪಂತಿರ್ದು - ಅಣಿಮಾ ಮುಂತಾದ ಅಷ್ಟಗುಣಗಳ 
ಗಣಿಯಂತೆ ಇದ್ದು, ಅಖಿಳಸುಖಮಂ ಪಡೆದ೦ ಎ ಕೊನೆಯಿಲ್ಲದ ಸುಖವನ್ನು 
ಹೊಂದಿದ. 


ಗದ್ಯಾನುಸರಣ: ಹೀಗೆ ಐಹಿಕತೆಯಿ೦ದ ದೂರನಾಗಿ ಭೂಮಿಯ 
ಹೊಣೆಯನ್ನು ಹಿರಿಯ ಮಗ ವಜದಂತನಿಗೆ ವಹಿಸಿಕೊಟ್ಟು, ದಿಗ೦ಬರತ್ವವನ್ನು 
ಹೊಂದಿ, ಐದು ಮಹಾವ್ರರಗಳನ್ನು ಅನುಸರಿಸುತ್ತ ತಪ್ಪಸ್ಸು ಮಾಡಿ, ಅನಿತ್ಯ ಮುಂತಾದ 
ಹನ್ನೆರಡು ಅನುಪ್ರೇಕ್ಷೆಗಳ್ಲ ಮನಸ್ಸನ್ನು ನೆಟ್ಟು, ಶುಕ್ಷಧ್ಮಾನದಲ್ಲಿ ತೊಡಗಿ, ಉಪಶಾಂತ 
ಗುಣಸ್ಥಾನದಿಂದ ಜೀವವನ್ನು ತೊರೆದು, ಸರ್ವಾರ್ಥಸಿದ್ಧಿಯಲ್ಲಿ ಅಹಮಿಂದನಾಗಿ 
ಜನಿಸಿ, ಅಣಿಮಾ ಮುಂತಾದ ಅಷ್ಟಗುಣಗಳ ಗಣಿಯಂತೆ ಇದ್ದು, ಕೊನೆಯಿಲ್ಲದ 
ಸುಖವನ್ನು ಹೊಂದಿದ. 


ಹ] 


ಆದಿತೀರ್ಥಂಕರ ಚರಿತಂ: ಧರ್ಮಚಕ್ರವರ್ತಿತ್ನಂ 


ವ: ಅನ್ನೆಗಮಿತ್ತ ಮೇರುಗಿರಿಯೆ ತನಗೆ ನಾಭಿಯಾಗಿ ಸೊಗಯಿಸುವ 
ಜಂಬೂದ್ವೀಪಾಂತರ್ಗತ ಭರತಕ್ಷೇತ್ರ ಮಧ್ಯಮಧ್ಯಮ ಖಂಡದೊಳ್‌ 
ಅವಸರ್ಪಿಣಿಯೊಳ್‌ ಜಘನ್ಯ ಭೋಗಭೂಮಿಯ ಕಡೆಯ ಪಲ್ಯೋಪಮದ ಭಾಗದೊಳ್‌ 


ಅನ್ವಯ-ಅರ್ಥ: ಅನ್ನೆಗ೦ + ಇತ್ತ - ಅಷ್ಟರಲ್ಲಿ ಈ ಕಡೆ, ಮೇರುಗಿರಿಯೆ 
ತನಗೆ ನಾಭಿಯಾಗಿ ಸೊಗಯಿಸುವ ಇ ಮೇರುಪರ್ವತವೇ ತನ್ನ ಹೊಕ್ಕುಳಿನಂತೆ 
ಶೋಭಿಸುವ, ಜಂಬೂದ್ವೀಪ + ಅಂತರ್ಗತ ಇ. ಜಂಬೂದ್ವೀಪದಲ್ಲಿನ, ಭರತಕ್ಷೇತ್ರ 
ಮಧ್ಯಮಧ್ಯಮ ಖಂಡದೊಳ್‌ 3. ಭರತಕ್ಷೇಥ್ರದ ನಡುವಿನ ಭಾಗದಲ್ಲಿ, 
ಅವಸರ್ಪಿಣಿಯೊಳ್‌ - ಅವಸರ್ಪಿಣಿ ಕಾಲದಲ್ಲಿ, ಜಘನ್ಯ ಭೋಗಭೂಮಿಯ ಕಡೆಯ 
= ಕನಿಷ್ಠವೆನಿಸಿದ ಭೋಗಭೂಮಿಯ ಕೊನೆಯ, ಪಲ್ಯೋಪಮದ ಭಾಗದೊಳ್‌ ಇ. 
ಪಲ್ಯದಷ್ಟು ಕಾಲದಲ್ಲಿ, 


ಅರ್ಥ: ಅಷ್ಟರಲ್ಲಿ ಈ ಕಡೆ, ಮೇರುಪರ್ವತವೇ ತನ್ನ ಹೊಕ್ಕುಳಿನಂತೆ 
ಶೋಭಿಸುವ ಜಂಬೂದ್ವೀಪದಲ್ಲಿನ ಭರತಕ್ಷೇತ್ರದ ನಡುವಿನ ಭಾಗದಲ್ಲಿ, ಅವಸರ್ಪಿಣಿ 
ಕಾಲದಲ್ಲಿ, ಕನಿಷ್ಠವೆನಿಸಿದ ಭೋಗಭೂಮಿಯ ಕೊನೆಯ ಪಲ್ಯದಷ್ಟು ಕಾಲದಲ್ಲಿ, 


ಉತ್ತಮಮಧ್ಯಮಾಧಮಗುಣಂ ನಿಜದಾನದ ಭೋಗಭೂತಳ 

ಕೈತ್ತಮೊಡಂಬಡಂ ಪಡೆಯೆ ಬೇಡಿದ ಭೋಗಮನಿತ್ತು ಪೇಟಿಮಿ 

ತ್ತಿತ್ತಿವರ್ಗಿತ್ತೆನೆಂಬ ಬಗೆ ತೊಟ್ಟನೆ ಪುಟ್ಟಿರೆ ಮುನ್ನಮಿತ್ತು ಬೆ 

ಳ್ಳುತ್ತಿನಿಸಿರ್ದ ಪಾರ್ಥಿವರೊಳೇಂ ದೊರೆಯಾದುದೋ ಕಲ್ಲಪಾರ್ಥಿವಂ 
೧ 


ಪದವಿಭಾಗ-ಅನ್ವಯ-ಅರ್ಥ: ನಿಜದಾನದ ಭೋಗಭೂತಳಕ್ಕೆ ಎ ತನ್ನ 
ದಾನಕ್ಕನುಗುಣವಾದ ಭೋಗಭೂಮಿಗೆ, ಉತ್ತಮಮಧ್ಯಮ + ಆಧಮಗುಣಂ ಎತ್ತಂ + 
ಒಡಂಬಡಂ ಪಡೆಯೆ - ಉತ್ತಮ ಮಧ್ಯಮ ಹಾಗೂ ಅಧಮ ಗುಣಗಳು 
ಉಂಟಾಗಲು, ಬೇಡಿದ ಭೋಗಮನ್‌ + ಇತ್ತು - ಬೇಡಿದ ಭೋಗಗಳನ್ನು ನೀಡಿ, 
ಪೇಟೆ೦ + ಇತ್ತು * ಇತ್ತು  ಇವರ್ಗೆ + ಇತ್ತೆನೆಂಬ ಬಗೆ ತೊಟ್ಟನೆ ಪುಟ್ಟರೆ ಎ 
ಇವರಿಗೆ ಕೊಟ್ಟು ಇವರಿಗೆ ಕೊಟ್ಟೆ ಎಂಬ ಬುದ್ಧಿ ಹುಟ್ಟಲು, ಮುನ್ನಂ + ಇತ್ತು ಬೆಳ್ಳುತ್ತು 
= ಮೊದಲು ಕೊಟ್ಟು ಹಿಂಜರಿದು, ಇನಿಸಿರ್ದ ಪಾರ್ಥಿವರೊಳ್‌ ಕಲ್ಪಪಾರ್ಥಿವಂ ಏಂ 
ದೊರೆಯಾದುದೋ ಇ ಹೀಗಿದ್ದ ರಾಜರುಗಳಿಗೆ ಕಲ್ಪವೃಕ್ಕಗಳು ಸಮನಾದುವು. 


ಗದ್ಯಾನುಸರಣ: ಭೋಗಭೂಮಿಗೆ ದಾನಕ್ಕನುಗುಣವಾಗಿ ಉತ್ತಮ ಮಧ್ಯಮ 
ಹಾಗೂ ಅಧಮ ಎಂಬ ಗುಣಗಳು ಉಂಟಾದುವು; ಬೇಡಿದ ಭೋಗಗಳನ್ನು ನೀಡಿದ 
ಅವಕ್ಕೆ ಅವರಿಗೆ ಕೊಟ್ಟೆ ಇವರಿಗೆ ಕೊಟ್ಟೆ ಎಂಬ ಬುದ್ಧಿ ಹುಟ್ಟಿತು; ಹೀಗೆ ಮೊದಲು 
ಕೊಟ್ಟು ಆನಂತರ ಹಿಂದೆ ಮುಂದೆ ನೋಡಿದ ಕಲ್ಪವೃಕ್ಷಗಳು ಇತರ ರಾಜರುಗಳಿಗೆ 
ಸಮಾನವಾಗಿಬಿಟ್ಟವು. 


[ವಿಶೇಷ ವಿಚಾರ: ಪಾರ್ಥಿವ ಎಂದರೆ ರಾಜ ಮತ್ತು ಮರ ಎಂಬೆರಡೂ 
ಅರ್ಥಗಳಿವೆ; ದಾನ ಕೊಟ್ಟ ರಾಜರುಗಳ ಮನಸ್ಸಿನಲ್ಲಿ ಹೆಮ್ಮೆ ಮೂಡಿದಂತೆ 
ಕಲ್ಪವೃಕ್ಷಗಳಲ್ಲಿಯೂ ಆಯಿತೆಂಬುದು ಕವಿಯ ಆಶಯ. ಮೊದಮೊದಲು ಬೇಡಿದ್ದನ್ನು 
ಕೊಡುತ್ತಿದ್ದ ಕಲ್ಲವೃಕ್ಷಗಳು ಬರಬರುತ್ತ ಕೊಡುವ ಶಕ್ತಿಯನ್ನು ಕಳೆದುಕೊಂಡುದನ್ನು ಕವಿ 
ಹೀಗೆ ಸೂಚಿಸುತ್ತಿದ್ದಾನೆ - ನೋಡಿ: ಮುಂದಿನ ಎರಡು ಪದ್ಯಗಳು.] 


ಮರಗಳೆ ಮುನ್ನಿತ್ತಿನಿಸಂ 

ಮರವಟ್ಟುವು ಪೆಟ್ಟುವೆರ್ಚಿ ಕುದಿದಿತ್ತೊಡಮೀ 
ಧರಣಿತಳಕ್ಕವಿವೇಕಿಯ 

ಮರವಾನಸನಿತ್ತ ಚಾಗಮೇನಿರ್ದಪುದೇ ೨ 


ಪದವಿಭಾಗ-ಅನ್ವಯ-ಅರ್ಥ: ಮರಗಳೆ ಇನಿಸ೦ ಮುನ್ನಿತ್ತು ಮರವಟ್ಟುವು - 
ಈ ಕಲ್ಪವೃಕ್ಷಗಳು ಇಷ್ಟೆಲ್ಲವನ್ನೂ ಮೊದಲು ನೀಡಿ ಜಡವಾದುವು; ಪೆಟ್ಟುವೆರ್ಜಿ ಕುದಿದು 
ಈ ಧರಣಿತಳಕ್ಕೆ ಇತ್ತೊಡ೦ = ಬೀಗುತ್ತ ಕುದಿಯುತ್ತ ಈ ಭೂಮಿಗೆ ಕೊಟ್ಟರೂ, 
ಅವಿವೇಕಿಯ ಮರವಾನಸನ್‌ +೬ ಇತ್ತ ಚಾಗ೦ * ಏನ್‌ ೬ ಇರ್ದಪುದೇ ಇ 
ಅವಿವೇಕಿಯಾದ ಮರದ ಬೊಂಬೆಯು ಕೊಡುವ ದಾನವು ಉಳಿಯುತ್ತದೆಯೇ? 


ಗದ್ಯಾನುಸರಣ: ಈ ಕಲ್ಪವೃಕ್ಷಗಳು ಇಷ್ಟೆಲ್ಲವನ್ನೂ ಮೊದಲು ನೀಡಿ ಆನಂತರ 
ಜಡವಾದುವು; ಬೀಗುತ್ತ ಕುದಿಯುತ್ತ ಈ ಭೂಮಿಗೆ ಕೊಟ್ಟರೂ ಅದಕ್ಕೆ ಅವಿವೇಕಿಯಾದ 
ಮರದ ಬೊಂಬೆಯು ಕೊಡುವ ದಾನವು ಸಮಾನವಾದೀತೇ? 


ವ| ಅದಂ ಕಂಡು ಬೆರ್ಚಿ ಬೆಗಡುಗೊಂಡ ಭೋಗಭೂಮಿಜರಂ 
ಅಗ್ರಿಮಕುಲಧರಂ ಪ್ರತಿಶ್ರುತಿಯೆಂಬಂ ಸಂತಯಿಸಿದಂ. ಆನ೦ತರಮ್‌ ಜನಂಗಳ್ಗೆ 


ಸನ್ಮತಿವಿಕಾಸಮಂ ಮಾಡಿದ ಸನ್ಮತಿಯುಂ, ಮೃಗಸಂಕುಳಂ ಕೋಟ್ಕಸಗಿದೊಡೆ 
ಆರ್ಯಜನಕ್ಕೆ ಅವನಳವಡಿಸುವ ಬಗೆಯಂ ಪೇಟ್ಟಿ ಕ್ಲೇಮಂಕರನುಂ, ಪಾಪಸತ್ವಂಗಳ್‌ 
ಕಾಡೆ ಲಕುಟ ಯಷ್ಟ್ಯಾದಿ ರಕ್ಷಾವಿಧಿಯನ್‌ ಉಪದೇಶಂಗೆಯ್ದ ಕ್ಷೇಮಂಧರನುಂ, 
ಭೂಮಿಜರೊಂದೊರ್ವರ೦ ಪಳಂಚಲೆವೆಡೆಯೊಳ್‌ ಸೀಮೆಗಳ ತೊಡರನುಡಗಿಸಿದ 
ಸೀಮಂಕರನುಂ, ಮರ್ಯಾದಾವಿಪ್ರಪತ್ತಿಯಿಂದಂ ಊಳ್ಟ ಆರ್ಯಜನಕ್ಕೆ 
ಅಘಾಟಶುದ್ಧಿಯಂ ಮಾಡಿದ ಸೀಮಂಧರನುಂ, ಬನಕ೦ ಪೊಲಕಂ ನಡೆಯಲ್ಕಾರದೆ 
ಮಲುಗುವ ಆರ್ಯರಂ ಕಂಡು ಕರಿ ಹರಿ ವಾಹನಂಗಳಂ ಪಡೆದ ವಿಮಲವಾಹನನುಂ, 
ಸುತಮುಖ ಆಳೋಕನಮತಿವಿಸ್ಮಯಮಾಗೆ ಮಲುಗುವ ಆರ್ಯಜನಕ್ಕೆ ಅತಿವಿದಿತಂ 
ಮಾಡಿ ತಿಳಿಸಿದ ಚಕ್ಷುಷ್ಠನುಂ, ಪೆಸರಿಲ್ಲದಾರ್ಯರ್ಗೆ ಪೆಸರಿಟ್ಟ ಯಶಸ್ವಿಯುಂ, 
ಚಂದನಂ ತೋಣಿ ಕೂಸುಗಳನ್‌ ಆಡಿಸುವಾಟಮಂ ತೋಚಿದ ಅಭಿಚಂದನುಂ, 
ಮಂಜಿನ ಮಟ ಯೊಳ್‌ ಮಸುಳ್ಹ ಕಂಜಪ್ರಿಯ ಕುಮುದಬಂಧುಗಳಂ ಕಂಡಂಜಿರ್ದರಂ 
ಅ೦ಜಲಿ೦ ಎಂದು ನಿಜೆಸಿದ ಚಂದ್ರಾಭನುಂ [ಎಂಬ ಪನ್ನೊಂದು ಮಂದಿ ಕುಲಧರರ್‌ 
ಭೋಗಭೂಮಿಯೊಳ್‌ ಅವತರಿಸಿದರ್‌]. 


ಆತನ ಕಡೆಯೊಳ್‌ ಅಸಂಖ್ಯೇಯ ವರ್ಷಾನಂತರ ವಿರಾಮದೊಳ್‌ 
ಪನ್ನೆರಡನೆಯ ಕುಲಧರಂ ಪುಟ್ಟಿದಂದು 


ಅರ್ಥ: ಅದಂ ಕಂಡು ಹೆದರಿಕೆಯಿಂದ ಗಾಬರಿಗೊಂಡ ಭೋಗಭೂಮಿಯ 
ಜನರನ್ನು ಮೊದಲ ಕುಲಧರನಾದ ಪ್ರಶಿಶ್ರುತಿಯೆನ್ನುವವನು ಸಮಾಧಾನಪಡಿಸಿದ. 
ಆನಂತರ ಜನಗಳಿಗೆ ಬುದ್ಧಿಯ ವಿಕಾಸಕ್ಕೆ ಕಾರಣನಾದ ಸನ್ಮತಿ, ಮೃಗಗಳು ಹಿಂಸೆ 
ಮಾಡಲು ತೊಡಗಿದಾಗ ಅವುಗಳನ್ನು ನಿಯಂತ್ರಿಸುವ ಬಗೆಯನ್ನು ಆರ್ಯಜನ 
ತಿಳಿಸಿಕೊಟ್ಟ ಕ್ಷೇಮಂಕರ, ಹಿಂಸಕ ಪ್ರಾಣಿಗಳು ಕಾಡಲು (ಲಕುಟ ಯಷ್ಟಿ + 
ಆದಿ)ದೊಣ್ಣೆ ಕೋಲು ಮುಂತಾದವುಗಳಿಂದ ರಕ್ಷಿಸಿಕೊಳ್ಳುವುದನ್ನು ಉಪದೇಶ ಮಾಡಿದ 
ಕ್ಷೇಮಂಧರ, ಭೂಮಿಯ ಮೇಲಿನ ಜನರು ಆಹಾರಕ್ಕಾಗಿ ಓಡಾಡುವಾಗ ಸೀಮೆಗಳ 
ತೊಡರನು ಉಡಗಿಸಿದ ಸೀಮಂಕರ, ತಮ್ಮ ತಮ್ಮ ಪ್ರದೇಶಗಳ ಮೇರೆಯ ಬಗ್ಗೆ 
ವಿವಾದದಿಂದ ಜಗಳ ಕಾಯುವ ಆರ್ಯಜನಕ್ಕೆ ಎಲ್ಲೆಗಳನ್ನು ನಿರ್ಧರಿಸಿದ ಸೀಮಂದರ, 
ಕಾಡಿಗೂ ಜಮೀನಿಗೂ ನಡೆಯಲಾರದೆ ಕಷ್ಟಪಡುತ್ತಿದ್ದವರಿಗೆ ಆನೆ ಕುದುರೆಗಳನ್ನೇ 
ವಾಹನಗಳನ್ನಾಗಿ ಮಾಡಿಕೊಳ್ಳುವಂತೆ ಹೇಳಿಕೊಟ್ಟ ವಿಮಲವಾಹನ, ಮಕ್ಕಳ 
ಮುಖವನ್ನೇ ನೋಡಲಾಗದಷ್ಟು ಬೇಗ ತೀರಿಕೊಳ್ಳುವ ಕಾರಣದಿಂದ ಮರುಗುತ್ತಿದ್ದ 
ಆರ್ಯಜನಕ್ಕೆ ಆ ಕುರಿತು ವಿಶದಪಡಿಸಿದ ಚಕ್ಕುಷ್ಕ ವೈಯಕ್ತಿಕ ಹೆಸರುಗಳಿಲ್ಲದೆ 
ಗುರುತಿಸಲು ಕಷ್ಟಪಡುತ್ತಿದ್ದವರಿಗೆ ಹೆಸರುಗಳನ್ನಿತ್ತ ಯಶಸ್ವಿ ಚಂದನ ಕಡೆ ತೋರಿಸಿ 
ಕೂಸುಗಳನ್ನು ಆಟವಾಡಿಸುವ ರೀತಿಯನ್ನು ಹೇಳಿಕೊಟ್ಟ ಅಭಿಚಂದ್ರ, ದಟ್ಟವಾದ 
ಮಂಜಿನಿಂದ ಮಸುಕಾಗುತ್ತಿದ್ದ ಸೂರ್ಯ ಚಂದರನ್ನು ಕಂಡು ಹೆದರಿದವರಿಗೆ 
“ಅ೦ಜಬೇಡಿ' ಎಂದು ಸಮಾಧಾನಪಡಿಸಿದ ಚಂದ್ರಾಭ [ಎಂಬ ಹನ್ನೊಂದು ಮಂದಿ 
ಕುಲಧರರು ಭೋಗಭೂಮಿಯಲ್ಲಿ ಕ್ರಮವಾಗಿ ಹುಟ್ಟಿದರು]. 


ಹನ್ನೊಂದನೆಯವನ ನಂತರ ಅಸಂಖ್ಯ ವರ್ಷಗಳ ಬಳಿಕ ಹನ್ನೆರಡನೆಯ 
ಕುಲಧರ ಹುಟ್ಟದಾಗ 


ತುಣುಗಿದ ಮುಗಿಲಾ ಮುಗಿಲಿಂ 

ದೆಅಗುವ ಮಲ ಕದಡಿ ಬರ್ಪ ತೊಳ" ಬೆಟ್ಟು ತೆವರ್‌ 
ಮೊಅಡುಪಜಲಧಿಗಳೆನೆ ಜನ 

ಮಣಜೆಯಣಿಯೆ ದಲುದ್ಧಬಿದ್ದಮಾಯ್ತವನಿತಳಂ ೩ 


ಪದವಿಭಾಗ-ಅನ್ವಯ-ಅರ್ಥ: ತುಣುಗಿದ ಮುಗಿಲ್‌ ೬ ಆ ಮುಗಿಲಿಂದೆ + 
ಎಅಗುವ ಮಟ” ವ (ಆಗಸವನ್ನೆಲ್ಲ) ಕವಿದ ಮೋಡ, ಆ ಮೋಡದಿಂದ ಬಿದ್ದ ಮಳೆ, 
ಕದಡಿ ಬರ್ಪ ತೊಅ* = ಒಟ್ಟಾಗಿ ಹರಿಯುವ ಪ್ರವಾಹವು, ಬೆಟ್ಟು ತೆವರ್‌ ಮೊಆಡು 
+ ಉಪಜಲಧಿಗಳ್‌ + ಎನೆ ಇ ಬೆಟ್ಟಗಳು ದಿಬ್ಬಗಳು ಮತ್ತು ದಿಣ್ಣೆಗಳ ನಡುವೆ ಸಣ್ಣ 
ಸಮುದಗಳಂತೆ ತುಂಬಿಕೊಂಡು, ಜನಂ ೪೬ ಅಜೆ. +೬ ಅಜೆಯೆ ಅವನಿತಳಂ 
ಉದ್ದಬಿದ್ದಮಾಯ್ತು ದಲ್‌ ೬ ಜನರು ನೋಡನೋಡುತ್ತಿದ್ದಂತೆ ಭೂತಳವೆಲ್ಲ ನೀರಿನಿಂದ 
ತುಂಬಿಕೊಂಡಿತಲ್ಲ! 


ಗದ್ಯಾನುಸರಣ: ಆಗಸವನ್ನೆಲ್ಲ ಕವಿದ ಮೋಡದಿಂದ ಮಳೆ ಬಿದ್ದು ಒಗ್ಗೂಡಿ 
ಹರಿಯುವ ಪ್ರವಾಹವು ಬೆಟ್ಟಗುಡ್ಡಗಳು ಮತ್ತು ದಿಣ್ಣೆಗಳ ನಡುವೆ ಸಣ್ಣ ಸಮುದಗಳಂತೆ 
ತುಂಬಿಕೊಂಡು ಜನರು ನೋಡನೋಡುತ್ತಿದ್ದಂತೆಯೇ ಭೂತಳವೆಲ್ಲ ನೀರಿನಿಂದ 
ತುಂಬಿಕೊಂಡುಬಿಟ್ಟಿತು! 


ವ| ಅಂತು ಕರ್ಮಭೂಮಿಸ್ಥಿತಿಯೊಳ್‌ ಉಪನದಿ ಉಪಸಮುದ್ರಂ 
ಉಪಪರ್ವತಂಗಳ್‌ ಅತಿಪ್ರಕಟಮಾಗೆ ಸೋಪಾನಪದ್ದತಿಗಳೊಳ್‌ 
ಗಿರಿದುರ್ಗಾರೋಹಣಮುಮಂ ದ್ರೋಣಿಯಾನಪಾತ್ರಾದಿಗಳೊಳ್‌ 
ಜಲದುರ್ಗೋತ್ತರಣಮುಮನುಪದೇಶಂಗೆಯ್ದು, 


ಪದವಿಭಾಗ-ಅನ್ವಯ-ಅರ್ಥ: ಅಂತು ಕರ್ಮಭೂಮಿಸ್ಥಿತಿಯೊಳ್‌ = ಹೀಗೆ 
ಜಗತ್ತು ಕರ್ಮಭೂಮಿಯಾಗಿ ಮಾರ್ಪಟ್ಟಾಗ, ಉಪನದಿ ೬ ಉಪಸಮುದಂ + 
ಉಪಪರ್ವತಂಗಳ್‌ + ಅತಿಪ್ರಕಟಮಾಗೆ - ಉಪನದಿಗಳೂ ಉಪಸಮುದ್ರಗಳೂ ಸಣ್ಣ 
ಬೆಟ್ಟಗಳೂ ಎದ್ದು ಕಾಣಿಸಿದಾಗ, ಸೋಪಾನಪದ್ಧತಿಗಳೂಳ್‌ ಗಿರಿದುರ್ಗ + 
ಆರೋಹಣಮುಮಂ = ಮೆಟ್ಟಿಲುಗಳ ಮೂಲಕ ಬೆಟ್ಟಗುಡ್ಡಗಳನ್ನು ಹತ್ತುವುದನ್ನೂ 
ದ್ರೋಣಿಯಾನಪಾತ್ರ + ಆದಿಗಳೊಳ್‌ - ದೋಣಿ ತೆಪ್ಪ ಮುಂತಾದವುಗ'ಳ ಮೂಲಕ, 
ಜಲದುರ್ಗ + ಉತ್ತರಣಮುಮನ್‌ + ಉಪದೇಶಂಗೆಯ್ದು ಎ ಜಲಾಶಯಗಳನ್ನು 
ದಾಟುವ ಕ್ರಮವನ್ನೂ ಹೇಳಿಕೊಟ್ಟು, 


ಗದ್ಯಾನುಸರಣ: ಹೀಗೆ ಜಗತ್ತು ಕರ್ಮಭೂಮಿಯಾಗಿ ಮಾರ್ಪಟ್ಟಾಗ 
ಉಪನದಿಗಳೂ ಉಪಸಮುದ್ರಗಳೂ ಸಣ್ಣ ಬೆಟ್ಟಗಳೂ ಎದ್ದು ಕಾಣಿಸಿಕೊ೦ಡವು; ಆಗ 
ಮೆಟ್ಟಿಲುಗಳ ಮೂಲಕ ಬೆಟ್ಟಗುಡ್ಡಗಳನ್ನು ಹತ್ತುವುದನ್ನೂ ದೋಣಿ ತೆಪ್ಪ 
ಮುಂತಾದವುಗ'ಳ ಮೂಲಕ ಜಲಾಶಯಗಳನ್ನು ದಾಟುವ ಕ್ರಮವನ್ನೂ ಅವನು 
ಹೇಳಿಕೊಟ್ಟ. 


ಇದು ಕರ್ಮಭೂಮಿಯಂದಂ 


ಪೊದಳ್ಳು ತೋಳಣಿದುದು ಭೋಗಭೂಮಿಸ್ಥಿತಿ ಕುಂ 
ದಿದುದೆಂದು ಪೇಟ್ಬು ಮನು ಜಸ 
ಮೊದವೆ ಮರುದ್ದೇವನೆಂಬ ಪೆಸರಂ ಪಡೆದಂ ೪ 


ಪದವಿಭಾಗ-ಅನ್ವಯ-ಅರ್ಥ: ಇದು ಕರ್ಮಭೂಮಿ + ಅಂದಂ ಪೊದಳ್ಟು 
ತೋಟಣೆದುದು - ಇದು ಕರ್ಮಭೂಮಿಯ ರೀತಿ, ಅದು ಎದ್ದು ಕಾಣಿಸುತ್ತಿದೆ; 
ಭೋಗಭೂಮಿಸ್ಥಿತಿ ಕುಂದಿದುದು * ಎಂದು ಪೇಟ್ಬು = ಭೋಗಭೂಮಿಯ ಮಹಿಮೆ 
ಕುಂದಿದೆ ಎಂದು ವಿವರಿಸಿ, ಮನು ಮರುದ್ದೇವನೆಂಬ ಪೆಸರಂ ಜಸ೦ + ಒದವೆ 
ಪಡೆದಂ ಎ ಮನುವು ಮರುದ್ದೇವ ಎಂಬ ಹೆಸರನ್ನು ಜಗತ್ತೇ ಅರಿಯುವಂತೆ ಪಡೆದು 
ಪ್ರಸಿದ್ಧನಾದ. 


ಗದ್ಯಾನುಸರಣ: ಇದು ಕರ್ಮಭೂಮಿಯ ರೀತಿ, ಅದು ಈಗ ಎದ್ದು 
ಕಾಣಿಸುತ್ತಿದೆ; ಭೋಗಭೂಮಿಯ ಮಹಿಮೆ ಕುಂದಿಹೋಗಿದೆ ಎಂದು ವಿವರಿಸಿ ಈ 
ಮನುವು ಮರುದ್ದೇವ ಎಂಬ ಹೆಸರನ್ನು ಜಗತ್ತೇ ಅರಿಯುವಂತೆ ಪಡೆದು ಪ್ರಸಿದ್ಧನಾದ. 


ವ) ಆತನ ಕಡೆಯೊಳುಚಿತಮನ್ವಂತರವ್ಯತಿಕ್ರಮದೊಳ್‌, ಪದಿಮೂಜನೆಯ 
ಕುಲಧರಂ ಪುಟ್ಟ, 


ಅರ್ಥ: ಆತನ ಕಡೆಯೊಳ್‌ + ಉಚಿತಮನ್ವಂತರವ್ಯತಿಕ್ತಮದೊಳ್‌ ಎ ಆತನ 
ನಂತರ ಸೂಕ್ತವಾಗಿ ಮನ್ವಂತರ ಬದಲಾವಣೆಗೊಂಡು, ಪದಿಮೂಅನೆಯ ಕುಲಧರಂ 
ಪುಟ್ಟಿ - ಹದಿಮೂರನೆಯ ಕುಲಧರನು ಜನ್ಮತಾಳಿ, 


ಪಸರಿಸೆ ಜರಾಯುಪಟಲಂ 
ಪಸುಗೂಸುಗಳೊಡಲೊಳವನಗಲ್ಲುವ ಮತಿಯಂ 
ವಸುಮತಿಗಜೆಖ ಮಹಾತ್ಮಂ 


ಪ್ರಸೇನಜಿನ್ನಾಮಧೇಯಮಂ ಪ್ರಕಟಿಸಿದಂ ೫ 
ಪದವಿಭಾಗ-ಅನ್ವಯ-ಅರ್ಥ: ಒಡಲೊಳ್‌ ಪಸುಗೂಸುಗಳ 
ಜರಾಯುಪಟಲಂ ಪಸರಿಸೆ - ತಾಯ ಗರ್ಭದಲ್ಲಿ ಹಸುಗೂಸುಗಳ ಸುತ್ತ 


ಗರ್ಭಕೋಶದ ಪೊರೆ ಆವರಿಸಲು, ಅವನ್‌ + ಅಗಲುವ ಮತಿಯಂ ವಸುಮತಿಗೆ + 
ಅಣಿಪಿ - ಅವುಗಳನ್ನು ನಿವಾರಿಸುವ ಕ್ರಮವನ್ನು ತಿಳಿಸಿದ, ಮಹಾತ್ಮಂ - ಮಹಾತ್ಮನು, 
ಪ್ರಸೇನಜಿತ್‌ + ನಾಮಧೇಯಮಂ ಪ್ರಕಟಿಸಿದಂ ಎ ಪ್ರಸೇನಜಿತು ಎಂಬ ಹೆಸರನ್ನು 
ಪಡೆದ. 


ಗದ್ಯಾನುಸರಣ: ತಾಯ ಗರ್ಭದಲ್ಲಿ ಹಸುಗೂಸುಗಳ ಸುತ್ತ ಗರ್ಭಕೋಶದ 
ಪೊರೆ ಆವರಿಸಿರುವುದನ್ನು ನಿವಾರಿಸುವ ಕ್ರಮವನ್ನು ತಿಳಿಸಿದ ಮಹಾತ್ಮನು ಪ್ರಸೇನಜಿತು 
ಎಂಬ ಹೆಸರನ್ನು ಪಡೆದ. 


ವ। ಆತನಿಂ ಬಟೆಯಮಸಂಖ್ಯೇಯವರ್ಷಪ್ರಮಿತ ಮನ್ವಂತರಾತಿಕ್ರಮದೊಳ್‌ 
ಪದಿನಾಲ್ಕನೆಯ ಮನು ಪುಟ್ಟಿದಂದು, 


ಅರ್ಥ: ಆತನಿಂ ಬಟೆಯಂ + ಅಸಂಖ್ಯೇಯವರ್ಷಪ್ರಮಿತಮನ್ವಂತರ + 
ಅತಿಕ್ರಮದೊಳ್‌ ಪದಿನಾಲ್ಕನೆಯ ಮನು ಪುಟ್ಟಿದಂದು ಎ ಆತನ ನಂತರ ಲೆಕ್ಕವಿರದಷ್ಟು 
ವರ್ಷಗಳ ಮನ್ವಂತರವು ಕಳೆದ ಬಳಿಕ ಹದಿನಾಲ್ಕನೆಯ ಮನುವು ಹುಟ್ಟಿದ; 

ಮನುಗಳೊಳೀತನೆ ಪದಿನಾ 

ಲ್ಕನೆಯಾತಂ ತಪ್ಪದಪ್ಪನೆನಿಸಿಯುಮಂತಾ 

ಮನುಗಳೊಳೀತನೇಂ ಮೊದಲಿಗೆ 

ನೆನಿಸಿದನೇಂ ನಾಭಿಯೋ ಗುಣಗಣದಾ ೬ 


ಪದವಿಭಾಗ-ಅನ್ವಯ-ಅರ್ಥ: ಮನುಗಳೊಳ್‌ + ಈತನೆ 
ಪದಿನಾಲ್ಕನೆಯಾತಂ ತಪ್ಪದು + ಅಪ್ಪನ್‌ + ಎನಿಸಿಯು೦ = ಮನುಗಳಲ್ಲಿ ಈತ 
ಹದಿನಾಲ್ಕನೆಯವನು, ಸರಿಯೆ, ಹೀಗಿದ್ದರೂ, ಅಂತು ೬ ಆ ಮನುಗಳೊಳ್‌ + 
ಈತನೇ೦ ಮೊದಲಿಗೆನ್‌ + ಎನಿಸಿದ೦ - ಆ ಮನುಗಳಲ್ಲಿ ಈತನೇ ಮೊದಲಿಗ 
ಎನ್ನಿಸಿಕೊ೦ಡ, ಏಂ ಗುಣಗಣದಾ ನಾಭಿಯೋ = ಈತ ಗುಣಸಮೂಹಗಳ 
ಕೇ೦ದ್ರವಾಗಿದ್ದನಲ್ಲ! 


ಗದ್ಯಾನುಸರಣ: ಮನುಗಳಲ್ಲಿ ಈತ ಹದಿನಾಲ್ಕನೆಯವನು ಎಂಬುದು ನಿಜ, 
ಆದರೆ ಆ ಮನುಗಳಲ್ಲಿ ಈತನೇ ಮೊದಲಿಗ ಎನ್ನಿಸಿಕೊಂಡ - ಹೀಗೆ ಈತ 
ಗುಣಸಮೂಹಗಳ ಕೇಂದ್ರವಾಗಿದ್ದ. 


ವ। ಆ ನಾಭಿರಾಜನ ಕಾಲದೊಳ್‌ ಪಯೋಧರಕಾಲಸ್ಟರೂಪಂ ಚಿತ್ರರೂಪದಿಂ 
ನಭೋಭಾಗಮಂ ಪರ್ವಿದಾಗಳ್‌, 


ಅರ್ಥ: ಆ ನಾಭಿರಾಜನ ಕಾಲದೊಳ್‌ ಪಯೋಧರಕಾಲಸ್ಟರೂಪಂ 
ಚಿತ್ರರೂಪದಿಂ ನಭೋಭಾಗಮಂ೦ ಪರ್ವಿದಾಗಳ್‌ - ಆ ನಾಭಿರಾಜನ ಕಾಲದಲ್ಲಿ 
ಮಳೆಗಾಲದ ಸ್ವರೂಪವು ಚಿತ್ರವಿಚಿತ್ರವಾಗಿ ಆಕಾಶವನ್ನೆಲ್ಲ ಹಬ್ಬಿತು. 


ನವಮೇಘದ್ದನಿ ಪುಷ್ಕರಧ್ವನಿ ತರತ್ತಾರಾಳಿ ಪುಷ್ಟೋಪಹಾ 

ರವಿಳಾಸಂ ರುಚಿರಾಂಬುದಂ ಯವನಿಕಾವಿನ್ಯಾಸಮಾದಲ್ಲಿ ಚಿ 

ತ್ರವಿಧಂ ಬಂದವಸರ್ಪಿಣೀನಟನ ಪೇಟಕ್ಬೊಂದಂದಿಂದೆತ್ತಮಾ 

ಡೆ ವಿಯದ್ರಂಗದೊಳಂದದೇಂ ನಲಿದುದೋ ವಿದ್ಯುನ್ನಟೀನರ್ತನಂ ಆ 


ಪದವಿಭಾಗ-ಅನ್ವಯ-ಅರ್ಥ: ನವಮೇಘದ್ದನಿ ಪುಷ್ಕರಧ್ವನಿ - ಹೊಸತು 
ಮೋಡಗಳ ಗುಡುಗೇ ಡಮರುಗದ್ದನಿ, ತರತ್‌ +೬ ತಾರಾ +೬ ಆಳಿ 
ಪುಷ್ಲೋಪಹಾರವಿಳಾಸಂ ಎ ಹೊಳೆಯುವ ನಕ್ಷತ್ರಸಾಲೇ ಹೂವಿನ ಹಾರ, ರುಚಿರ + 
ಅಂಬುದಂ ಯವನಿಕಾವಿನ್ಯಾಸಂ = ಸೊಬಗಿನ ಮೋಡವೇ ತೆರೆಯ ರೀತಿ, ಆದಲ್ಲಿ ಇ 
ಹೀಗಾಗಿ, ಚಿತ್ರವಿದಂ ಬಂದ +೬ ಅವಸರ್ಪಿಣೀನಟನ ಇ ಆಕರ್ಷಕವಾಗಿ ಬಂದ 
ಅವಸರ್ಪಿಣಿಕಾಲವೆಂಬ ನರ್ತಕನ, ಪೇಟ್ಬ * ಒಂದು + ಅಂದದಿಂದೆ - ಒಂದು 
ರೀತಿಯಿಂದ, ಅಂದು +೬ ವಿಯತ್‌ +೬ ರಂಗದೊಳ್‌ + ಎತ್ತಂ ೬ ಆಡೆ ಇ ಆಗ 


ಆಗಸರಂಗದಲ್ಲಿ ಎಲ್ಲೆಲ್ಲೂ ಕುಣಿಯಲು, ವಿದ್ಯುತ್‌ + ನಟೀನರ್ತನಂ ಅದೇಂ 
ನಲಿದುದೋ = ಮಿಂಚೆಂಬ ನಟಿಯ ನರ್ತನವು ಅದೆಷ್ಟು ಸೊಗಸಿತೋ! 


ಗದ್ಯಾನುಸರಣ: ಹೊಸತು ಮೋಡಗಳ ಗುಡುಗೇ ಡಮರುಗದ್ವನಿ, 
ಹೊಳೆಯುವ ನಕ್ಷತ್ರಸಾಲೇ ಹೂವಿನ ಹಾರ, ಸೊಬಗಿನ ಮೋಡವೇ ತೆರೆಯ 
ರೀತಿಯಾಗಲು ಆಕರ್ಷಕ ವೇಷದಿಂದ ಬಂದ ಅವಸರ್ಪಿಣಿಕಾಲವು ನರ್ತಕನ 
ರೀತಿಯಲ್ಲಿ ಆಗಸರಂಗದಲ್ಲೆಡೆ ಕುಣಿಯಲು - ಮಿಂಚೆಂಬ ನಟಿಯ ನರ್ತನವು 
ಕಣ್ತುಂಬಿ ಸೊಗಸಿತು! 


[ವಿಶೇಷ ವಿಚಾರ: ಹಿಂದೆ ಇಲ್ಲದಿದ್ದ ಪ್ರಾಕೃತಿಕ ಬದಲಾವಣೆಗಳು 
ಆಗತೊಡಗಿದವು; ಹಿಂದೆ ಹೇಳಿದವುಗಳ ಜೊತೆಯಲ್ಲಿ ಖತುವ್ಯತ್ಕಾಸಗಳುಂಟಾಗಿ 
ಮಳೆಗಾಲ ಬಂದ ಚಿತ್ರಣ ಇಲ್ಲಿದೆ; ಧರ್ಮ ಸತ್ಯ ನ್ಯಾಯ ಆಯುಸ್ಸು ಬಲ ಸುಖ 
ಮುಂತಾದವು ಹೆಚ್ಚಿರುವ ಉತ್ಸರ್ಪಿಣೀಕಾಲ ಹೋಗಿ ಆ ಗುಣಗಳು ಬಬರುತ್ತ 
ಕಡಿಮೆಯಾಗುವ ಅವಸರ್ಪಿಣಿಕಾಲ ಬಂದಿದೆ; ಭೋಗಭೂಮಿ ಕರ್ಮಭೂಮಿಯಾಗಿ 
ಬದಲಾಗಿದೆ; ಹೀಗಾಗಿ ಮನುಷ್ಯ ತನ್ನ ದುಡಿಮೆಯಿಂದ ಬಾಳಬೇಕಾದ ಕಾಲ 
ಉಂಟಾಗಿದೆ. ಪಂಪ ಈ ಪದ್ಯದಲ್ಲಿ ಮಳೆಗಾಲದ ಆರ್ಭಟಸಹಿತವಾದ' ದೃಶ್ಯವನ್ನು 
ವಿರಾಟ್‌ ನೃತ್ಯಕ್ಕೆ ಹೋಲಿಸಿ ಮಹಾದೃಶ್ಯವೊ೦ದನ್ನು ಕಣ್ಮುಂದೆ ತರುತ್ತಾನೆ. ಮಿಂಚನ್ನು 


ಜೇ 
ನರ್ತಕಿಗೆ ಹೋಲಿಸಿರುವ ಚೆಲುವನ್ನು ಪರಿಭಾವಿಸಿ.] 


ವ। ಅಂತು ಕೊಂಡ ಪದವಟ?ಗಳೊಳ್‌ ಕಳಮ ಷಷ್ಟಿಕಾ ವ್ರೀಹಿ ಯವನಾಳ 
ಗೋಧೂಮ ಕಂಗು ಶ್ಯಾಮಕ ಕೋದ್ರವ ನೀವಾರ ತಿಳ ಅತಸಿ ಮಸೂರಿಕಾ ಕುಳಿತ್ನ 
ಮುದ್ದ ಮಾಷ ರಾಜಮಾಷ ಆಢಕೀ ನಿಷ್ಟಾವ ಚಣಕ ಕುಸುಂಭ ಕಾರ್ಪಾಸ ಸರ್ಷಪ 
ಜೀರಕ ಧಾನ್ಯಕಾದಿ ವವಿಧಧಾನ್ಯಭೇದಂಗಳ್‌ ದ ಕಲ್ಪವೃಕ್ಷಪರಿಕ್ಷಯದೊಳ್‌ — 
ಪ್ರಜಾಜೀವನೋಪಾಯಹೇತುಗಳ್‌ ಅಕೃಷ್ಟಪಚ್ಯಂಗಳಾಗಿ, ಬೆಳೆದೆಣಗಿರೆಯುಂ, ಅವಂ 
ಪುಲ್ಗಳೆಂದೇ ಬಗೆದು ಅಳುರ್ವ ಪಸಿವನಾಮೇಗೊಂಡೇನ್‌ ಗಳ ಗೆಯ್ದೆಮೆಂದು ಜನಂ 
ನಾಭಿಯಲ್ಲಿಗೆ ವಂದರ್‌. ನಾಭಿರಾಜಂ 


ಪದವಿಭಾಗ-ಅನ್ವಯ-ಅರ್ಥ: ಅಂತು = ಹೀಗೆ, ಕೊಂಡ ಪದವಟ*ಗಳೊಳ್‌ 
= ಬಿದ್ದ ಹದವಾದ ಮಳೆಯ ಕಾರಣದಿಂದ, ಕಳಮ ಇ ಬತ್ತ ಷಷ್ಟಿಕಾವ್ರೀಹಿ ಎ 
ಅರುವತ್ತು ದಿನಗಳಲ್ಲಿ ಬೆಳೆ ಬರುವ ಬತ್ತ ಯವನಾಳ - ಜೋಳ, ಗೋಧೂಮ -ಇ 
ಗೋದಿ, ಕಂಗು - ನವಣೆ, ಶ್ಯಾಮಕ = ಸಾವೆ, ಕೋದ್ರವ - ಹಾರಕ, ನೀವಾರ - 
ಬರಗು, ತಿಳ ಎ ಎಳ್ಳು, ಅತಸಿ - ಅಗಸೆ, ಮಸೂರಿಕಾ - ಕಡಲೆ ಕಾಳು, ಕುಳಿತ್ಸ = 
ಹ ಹೆಸರು, ಮಾಷ ಇ ಉದ್ದು, ರಾಜಮಾಷ ಎ ಅಲಸಂದೆ, ಆಢಕೀ 
= ತೊಗರಿ, ನಿಷಾವ - ಅವರೆ, ಚಣಕ ಇ ಕಡಲೆ, ಕುಸುಂಭ = ಕುಸುಬೆ, ಕಾರ್ಪಾಸ 
= ಹತ್ತಿ, ಸರ್ಷಪ ಇ ಸಾಸಿವೆ, ಜೀರಕ ಇ ಜೀರಿಗೆ, ಧಾನ್ಯಕಾ = ಕೊತ್ತಂಬರಿ, ಆದಿ 


ವಿವಿಧಧಾನ್ಯಭೇದಂಗಳುಂ = ಮುಂತಾದ ವಿವಿಧ ಆಹಾರಧಾನ್ಯಗಳು, 
ಕಲ್ಪವೃಕ್ಷಪರಿಕ್ಷಯದೊಳ್‌ = ಕಲ್ಪವೃಕ್ಷಗಳು ಕ್ಷೀಣಿಸಿದ ಸಂದರ್ಭದಲ್ಲಿ, 
ಪ್ರಜಾಜೀವನೋಪಾಯಹೇತುಗಳ್‌ = ಜನರು ಜೀವಿಸಲು ಕಾರಣಗಳಾದ, 


ಅಕೃಷ್ಣಪಚ್ಯಂಗಳಾಗಿ = ತಾವಾಗಿ ಬೆಳೆದವುಗಳಾಗಿ, ಬೆಳೆದು ೬ ಎಲಗಿರೆಯು೦ ಇ. 
ಬೆಳೆದು ಒರಗಿದ್ದರೂ ಕೂಡ, ಅವಂ ಪುಲ್ಲಳೆಂದೆ ಬಗೆದು ೫ ಅವುಗಳನ್ನು 
ಹುಲ್ಲುಗಳೆಂದು ತಿಳಿದು, ಅಳುರ್ವ ಪಸಿವನ್‌ + ಆಂ ೬ ಏಗೊಂಡು + ಏಂ ಗಳ. 
ಗೆಯ್ದೆವು ಎಂದು = ಪೀಡಿಸುವ ಹಸಿವನ್ನು ಏನನ್ನು ತಿಂದು ಹೇಗೆ ಬದುಕೋಣ 
ಎಂದು, ಪಶ್ಚಿಮಕುಳಧರನ್‌ + ಎನೆ ನೆಗಟ್ಟ ನಾಭಿಯಲ್ಲಿಗೆ ಬಂದರ್‌ = ಕೊನೆಯ 
ಮನು ಎಂದು ಪ್ರಸಿದ್ಧನಾದ ನಾಭಿರಾಜನ ಬಳಿ ಬಂದರು. 


ಗದ್ಯಾನುಸರಣ: ಹೀಗೆ, ಕಲ್ಪವೃಕ್ಷಗಳು ಕ್ಷೀಣಿಸಿದ ಸಂದರ್ಭದಲ್ಲಿ ಬಿದ್ದ 
ಹದವಾದ ಮಳೆಯ ಕಾರಣದಿಂದ ಬತ್ತ "ಅರುವತ್ತು" ದಿನಗಳಲ್ಲಿ ಬೆಳೆ ಬರುವ ಬತ್ತ 
ಜೋಳ, ಗೋದಿ, ನವಣೆ, ಸಾವೆ, ಹಾರಕ, ಬರಗು, ಎಳ್ಳು, ಅಗಸೆ, ಕಡಲೆ ಕಾಳು, 
ಹುರುಳಿ, ಹೆಸರು, ಉದ್ದು, ರಾಜಮಾಷ, ಅಲಸಂದೆ, ತೊಗರಿ, ಅವರೆ, 'ಕಡಲೆ, ಕುಸುಬೆ, 
ಹತ್ತಿ, ಸಾಸಿವೆ, ಜೀರಿಗೆ, ಕೊತ್ತಂಬರಿ ಮುಂತಾದ ಜನರು ಜೀವಿಸಲು ಕಾರಣಗಳಾದ 
ವಿವಿಧ ಆಹಾರಧಾನ್ಯಗಳು ತಾವಾಗಿ ತಾವು ಬೆಳೆದವು. ಬೆಳೆದು ಒರಗಿದ್ದರೂ ಕೂಡ 
ಅವುಗಳನ್ನು ಹುಲ್ಲುಗಳೆಂದು ತಿಳಿದ ಜನರು, "ಏನನ್ನು ತಿಂದು ಈ ಪೀಡಿಸುವ 
ಹಸಿವನ್ನು ನೀಗಿಕೊಳ್ಳೋಣ' ಎಂದು ಕೊನೆಯ ಮನು ಎಂದು ಪ್ರಸಿದ್ಧನಾದ 
ನಾಭಿರಾಜನ ಬಳಿ ಬಂದರು. 


[ವಿಶೇಷ ವಿಚಾರ: ಎಲ್‌. ಬಸವರಾಜು ಅವರ ಆವೃತ್ತಿಯಲ್ಲಿ "ಜೀರಕ'ದ 
ಬದಲು "ಮರೀಚ' ಇದೆ.] 


ಬಗೆಯಲ್ಲೇಡ ಸುಧಾಮಹೀರುಹದೊಳಾದೌದಾರ್ಯಮಂ ವೀರ್ಯಮೀ 
ಯುಗದೊಳ್‌ ತತ್ತರುಗಿಲ್ಲ ಪಕ್ವಫಲನಮ್ರಾಮ್ರದಿಭೂಜ೦ಗಳೀ 
ಯುಗದೊಳ್‌ ಕಲ್ಲಕುಜಂಗಳಿಂತಿವಳ ಪಣ್‌ ಭೋಜ್ಯಂಗಳಾರೋಗ್ಯಹೇ 


ತುಗಳೀ ಪಣಳೆ ಭೋಜ್ಯಮೆಂದು ಎಳಸದ್ಭಾಗ್ಯೀದಯಂ ತೋಟಿದಂ ೮ 
ಪದವಿಭಾಗ-ಅನ್ವಯ-ಅರ್ಥ: ಸುಧಾಮಹೀರುಹದೊಳ್‌ ೪೯ ಆದ + 
ಔದಾರ್ಯಮಂ ಬಗೆಯಲ್ಲೇಡ = ಕಲ್ಪವೃಕ್ಷಗಳಲ್ಲಿ ಹಿಂದಿನ ಔದಾರ್ಯವನ್ನು 


ನಿರೀಕ್ಷಿಸಬೇಡಿ; ಈ ಯುಗದೊಳ್‌ ತತ್‌ + ತರುಗೆ ವೀರ್ಯಂ ಇಲ್ಲ - ಈ 
ಯುಗದಲ್ಲಿ ಆ ಮರಕ್ಕೆ ಅಂತಹ ಸಾಮರ್ಥ್ಯ ಇಲ್ಲ; ಪಕ್ಪಫಲನಮ್ರ + ಆಮ್ರ + 
ಆದಿಭೂಜಂಗಳ್‌ ಈ * ಯುಗದೊಳ್‌ ಕಲ್ಪಕುಜಂಗಳ್‌ = ಮಾಗಿದ ಹಣ್ಣುಗಳಿಂದ 
ಬಾಗಿದ ಮಾವು ಮುಂತಾದ ಮರಗಳೇ ಈ ಯುಗದಲ್ಲಿ ಕಲ್ಪವೃಕ್ಷಗಳು; ಇಂತು + 
ಇವಜ ಪಣ್‌ ಭೋಜ್ಯಂಗಳ್‌ + ಆರೋಗ್ಯಹೇತುಗಳ್‌ = ಹೀಗೆ ಇವುಗಳ ಹಣ್ಣುಗಳು 
ತಿನ್ನಬಹುದಾದವು ಮತ್ತು ಆರೋಗ್ಯಕ್ಕೆ ಕಾರಣವಾದವು; ಈ ಪಣ್ಣಳೆ ಭೋಜ್ಯಂ = ಈ 
ಹಣ್ಣುಗಳು ತಿನ್ನಬಹುದಾದವು, ಎಂದು ವಿಳಸತ್‌ + ಭಾಗ್ಯ + ಉದಯಂ ತೋಟಣಿದಂ 
= ಶ್ರೇಷ್ಠ ಭಾಗ್ಯೋದಯನಾದ ಅವುಗಳನ್ನು ತೋರಿಸಿಕೊಟ್ಟ 


ಗದ್ಯಾನುಸರಣ: “ಕಲ್ಪವೃಕ್ಷಗಳಲ್ಲಿ ಹಿಂದಿನ ಔದಾರ್ಯವನ್ನು ನಿರೀಕ್ಷಿಸ ಬೇಡಿ; 
ಆ ಮರಕ್ಕೆ ಈ ಯುಗದಲ್ಲಿ ಆಂತಹ ಸಾಮರ್ಥ್ಯ ಇಲ್ಲ; ಮಾಗಿದ ಹಣ್ಣುಗಳಿಂದ 
ಕೂಡಿದ ಮಾವು ಮುಂತಾದ ಮರಗಳೇ ಈ ಯುಗದಲ್ಲಿ ಕಲ್ಪವೃಕ್ಷಗಳು; ಇವುಗಳ 
ಹಣ್ಣುಗಳು ತಿನ್ನಬಹುದಾದವು ಮತ್ತು ಆರೋಗ್ಯಕ್ಕೆ ಕಾರಣವಾದವು; ಈ ಹಣ್ಣುಗಳು 
ತಿನ್ನಲು ಯೋಗ್ಯವಾದವು' ಎಂದು ಭಾಗ್ಯೋದಯನಾದ ಆತನು ಅವುಗಳನ್ನು 
ತೋರಿಸಿಕೊಟ್ಟ 


[ವಿಶೇಷ ವಿಚಾರ: ಪಂಪನಿಗೆ ಮಾವು ತುಂಬ ಇಷ್ಟವೆಂಬುದು ಆಗಾಗ್ಗೆ 
ಅದರ ಬಗ್ಗೆ ಪ್ರಸ್ತಾಪಿಸುವ ರೀತಿಯಿಂದ ತಿಳಿಯಬಹುದು; ಪಂಪಭಾರತದಲ್ಲಿ ಕಾವ್ಯ 
ಹೊಸತಾಗುವುದು ಮಾರ್ಗದಲ್ಲಿ ದೇಸಿ ಸೇರಿದಾಗ ಎಂಬುದನ್ನು ವಿವರಿಸಲು 
ಆರಿಸಿಕೊಳ್ಳುವುದು ವಸಂತಕಾಲದ ಮಾವಿನ ಮರವನ್ನು] 


ವಃ ತೋಣೆ ಫಳಪಾಕಾಂತಂಗಳಪ್ಪೌಷಧಿಗಳಂ ಸ್ತಂಬಕರ್ಯಾದಿ ನಾನಾವಿಧ 
ಧಾನ್ಯಂಗಳಂ ಪದನಣಿದುಡುಗುವ ಕಣಂ ಮಾಡುವೊಕ್ಕುವಡಕುವ 
ಬಯ್ತಿಡುವಕ್ಕಿಮಾಡುವ ವಿವಿಧಭಾಜಣನಗಳೊಳಡುವ ಫೃತಲವಣತೈಲಕ್ಷೀರದಧಿ 
ವ್ಯಂಜನಗಳ೦ಗಳೊಳ್‌ ಸಂಸ್ಕಾರಂ ಮಾಡುವಳವಿಯಣೆದುಮ್ಬುವುಪಾಯಮಂ 
ಪುಂಡ್ರೇಕ್ಷುದಂಡಂಗಳಂ ಕಡಿಕಡಿದು ಯಂತ್ರಪೀಡನೆಯಿಂ ರಸಂಗೊಳ್ಳ 
ತೆಅನುಮನಜೆಯೆ ಪೇಟ್ಬು, 


ಪದವಿಭಾಗ-ಅನ್ವಯ-ಅರ್ಥ: ತೋಟೆ - ಹಾಗೆ ತೋರಿಸಿ, ಫಳಪಾಕ + 
ಅಂತಂಗಳಪ್ಪ + ಔಷ ಧಿಗಳಂ = ಫಸಲು ಬಿಟ್ಟ ಸಸ್ಯಗಳನ್ನೂ, ಸ್ಮಂಬಕರಿ + ಆದಿ 
ನಾನಾವಿಧ 'ಧಾನ್ಯಂಗಳಂ = ಬತ್ತವೇ ಮುಂತಾದ ಹಲವು ಧಾನ್ಯಗಳನ್ನು ಪದನ್‌ + 
ಅಟೆದು - ಹದ "ಅದು. ಉಡುಗುವ ಇ ಶುದ್ಧಿ ಮಾಡುವ, ಕಣ೦ ಮಾಡುವ - ಕಣ 
ಮಾಡುವ, ಒಕ್ಕುವ + ಅಡಕುವ ಎ ಕಾಲನ್ನು ಬೇರ್ಪಡಿಸಿ ರಾಸಿ ಮಾಡುವ, 
ಬಯ್ದಿಡುವ = ಕಾಪಾಡುವ, ಅಕ್ಕಿಮಾಡುವ = ಅಕ್ಕಿ ಮಾಡುವ, 
ವಿವಿಧಭಾಜನಂಗಳೊಳ್‌ +೬ ಅಡುವ ಇ ವಿವಿಧ ಪಾತ್ರೆಗಳಲ್ಲಿ ಬೇಯಿಸುವ, 
ಫೃತಲವಣತ್ಯೈಲಕ್ಷೀರದಧಿವ್ಯಂಜನಗಳಂಗಳೂಳ್‌ = ತುಪ್ಪ ಉಪ್ಪು ಹಾಲು ಮೊಸರು 
ಮುಂತಾದ ಪ್ರರಿಜನಗಳೊಡನೆ. ಸಂಸ್ಕಾರ೦ ಮಾಡುವ ಪರಿಷ್ಕರಿಸುವ, ಅಳವಿ + 
ಅಣೆದು + ಉಮ್ಮುವ + ಗಫಾರ = ಸಾಮರ್ಥ್ಯಕ್ಕೆ ತಕ್ಕಂತೆ ಊಟಮಾಡುವ 
ಬಗೆಯನ್ನೂ, ಪುಂಡ್ರ + ಇಕ್ಷುದಂಡ೦ಗಳ೦ = ಪಟ್ಟೆ ಕಬ್ಬು ಜಲ್ಲೆಗಳನ್ನು ಕಡಿಕಡಿದು ಇ 
ತುಂಡು ತುಂಡು ಮಾಡಿ, ಯಂತ್ರಪೀಡನೆಯಿಂ ರಸಂ + ಕೊಳ್ಳ ತೆಅನುಮನ್‌ ೫ 
ಗಾಣದಲ್ಲಿ ಹಿಂಡಿ ರಸವನ್ನು ಪಡೆಯುವ ವಿಧಾನವನ್ನು, ಅಜೆಯೆ ಪೇಟ್ಟು ಇ 
ತಿಳಿಸಿಕೊಟ್ಟು, 

ಗದ್ಯಾನುಸರಣ: ಹಾಗೆ ತೋರಿಸಿ, ಫಸಲು ಬಿಟ್ಟ ಸಸ್ಯಗಳನ್ನೂ, ಬತ್ತವೇ 
ಮುಂತಾದ ಹಲವು ಧಾನ್ಯಗಳನ್ನು, ಪದನ್‌ + ಅಟೆದು - ಹದ ತಿಳಿದು ಶುದ್ಧಿ 
ಮಾಡುವ, ಕಣ ಮಾಡುವ, ಕಾಲನ್ನು ಬೇರ್ಪಡಿಸಿ ರಾಸಿ ಮಾಡುವ, ಕಾಪಾಡುವ, ಅಕ್ಕಿ 
ಮಾಡುವ, ವಿವಿಧ ಪಾತ್ರೆಗಳಲ್ಲಿ ಬೇಯಿಸುವ, ತುಪ್ಪ ಉಪ್ಪು ಹಾಲು ಮೊಸರು 


ಮುಂತಾದ ವ್ಯಂಜನಗಳೊಡನೆ ಪರಿಷ್ಕರಿಸುವ, ಹಾಗೂ ಸಾಮರ್ಥ್ಯಕ್ಕೆ ತಕ್ಕಂತೆ 
ಊಟಮಾಡುವುದನ್ನು ಹೇಳಿಕೊಟ್ಟ; ಅಲ್ಲದೆ, ಪಟ್ಟೆ ಕಬ್ಬು ಜಲ್ಲೆಗಳನ್ನು ತುಂಡು ತುಂಡು 
ಮಾಡಿ ಗಾಣದಲ್ಲಿ ಹಿಂಡಿ ರಸವನ್ನು ಪಡೆಯುವ ವಿಧಾನವನ್ನೂ ತಿಳಿಸಿಕೊಟ್ಟ 


ಚ್ಯುತಿಯಾಗೆ ಭೋಗಭೂಮಿ 
ತ್ರಿ ಕಲ್ಪಮಹೀರುಹವ್ಯಪಾಯದೊಳೆಂತುಂ 
ಕ್ಲಿತಿಪತಿ ಕಲ್ಲಮಹೀಜ 


ಸ್ಥಿತಿಯಿಂ ತಾನಿಂತು ಜನಮನೇಂ ನಿಟಿಸಿದನೋ ೯ 
ಪದವಿಭಾಗ-ಅನ್ವಯ-ಅರ್ಥ: ಕಲ್ಪಮಹೀರುಹವ್ಯಪಾಯದೊಳ್‌ 
ಭೋಗಭೂಮಿಸ್ಥಿತಿ ಚ್ಯುತಿಯಾಗೆ ದ ಕಲ್ಪವೃಕ್ಷಗಳು ಇಲ್ಲದ ಸ್ಥಿತಿಯಲ್ಲಿ 


ಭೋಗಭೂಮಿಯು ಇಲ್ಲವಾಗಲು, ಎಂತುಂ ಕ್ಲಿತಿಪತಿ ಕಲ್ಪಮಹೀಜಸ್ಥಿತಿಯಿಂ 
ಜನಮನೇಂ ನಿಚೆಸಿದನೋ ಇ ಆದರೂ ನಾಭಿರಾಜನು ಕಲ್ಪವೃಕ್ತಸ್ವರೂಪದ ಮರಗಳಿಂದ 
ಜನರನ್ನು ಅದೆಂತು ಕಾಪಾಡಿದ! 


ಗದ್ಯಾನುಸರಣ: ಕಲ್ಲವೃಕ್ಷಗಳು ಇಲ್ಲದ ಸ್ಥಿತಿಯಲ್ಲಿ ಭೋಗಭೂಮಿಯು 
ಇಲ್ಲವಾಯಿತು; ಆದರೂ ನಾಭಿರಾಜನು ಕಲ್ಪವೃಕ್ಷಸ್ವರೂಪದ ಮರಗಳಿಂದ ಜನರನ್ನು 
ಅದೆಂತು ಕಾಪಾಡಿದ! 


[ವಿಶೇಷ ವಿಚಾರ: ಪೂರ್ವಪುರಾಣದಲ್ಲಿ ಆರಂಭದಲ್ಲಿಯೇ ಕಾಲದ ಮತ್ತು 
ಮನುಗಳ ಈ ವಿವರಗಳು ಬಂದಿವೆ; ಮೊದಲ ತೀರ್ಥಂಕರನ ಜನ್ಮಪೂರ್ವದಲ್ಲಿ 
ಇವುಗಳನ್ನು ಹೇಳುವುದು ಹೆಚ್ಚು ಉಚಿತವೆಂದು ಪಂಪ ಭಾವಿಸಿರಬೇಕು. ವೈದಿಕ 
ಪುರಾಣಗಳ ಪ್ರಕಾರ ಬ್ರಹ್ಮನ ಒಂದು ಹಗಲಿನಲ್ಲಿ ದೇವಲೋಕವನ್ನು ಹದಿನಾಲ್ಕು 
ಮಂದಿ ಇಂದ್ರರೂ, ಭೂಲೋಕವನ್ನು ಹದಿನಾಲ್ಕು ಮಂದಿ ಮನುಗಳೂ ಆಳುತ್ತಾರೆ. 
ಇದನ್ನೇ ಜೈನಪುರಾಣದ ಇಂದ್ರ-ಮನುಗಳ ಕಲ್ಪನೆಯು ಮೇಲುನೋಟಕ್ಕೆ 
ಹೋಲಿದರೂ ವಿವರಗಳಲ್ಲಿ ವ್ಯತ್ಯಾಸವಿದೆ. ವೈದಿಕದ ಪ್ರಕಾರ, ಇ೦ದ್ರರೂ ಮನುಗಳಂತೆ 
ಒಬ್ಬರಾದ ಮೇಲೆ ಒಬ್ಬರು ಬರುವವರು; ಆದ'ರೆ ಇಲ್ಲಿ ಅವರು ಸಮಕಾಲೀನರು, 
ಹದಿನಾಲ್ಕು ಕಲ್ಪಗಳ ಒಡೆಯರು; ಮನುಗಳು ಮಾತ್ರ ಇಲ್ಲಿಯೂ 
ಕಾಲಾನುಕ್ರಮದಲ್ಲಿಯೇ ಬರುತ್ತಾರೆ. ಆದರೆ ಭೋಗಭೂಮಿಸ್ಥಿತಿ ಚ್ಯುತಿಗೊ೦ಡ ಮೇಲೆ 
ಪೃಥ್ವಿಯಲ್ಲಿ ಆದ ಬದಲಾವಣೆಗಳಿಗೆ ಮನುಸಂಕುಲವು ಹೊಂದಿಕೊಂಡ ಬಗೆಯನ್ನು, 
ಅಲೆಮಾರಿ ಭಯಗಸ್ತ ನೆಲೆಯಿಂದ ಕೃಷಿಸಮಾಜ ಸ್ಥಾಪಿತವಾದ ನೆಲೆಯವರೆಗಿನ 
ಬೆಳವಣಿಗೆಯನ್ನು, ಮನುಗಳ ಮೂಲಕ ಇಲ್ಲಿ ವರ್ಣಿಸಿರುವುದು ಹೆಚ್ಚು ತಾರ್ಕಿಕವಾಗಿದೆ. 
ಇದು ಆಧುನಿಕ ಸಾಮಾಜಿಕ ಮಾನವಶಾಸ್ತ್ರದ ವಿವರಗಳನ್ನು ಹೋಲುತ್ತದೆ. 
ಮನುಸಂಕುಲವನ್ನು ಈ ರೀತಿ ಕ್ರಮಬದ್ಧವಾಗಿ ಮಾರ್ಗದರ್ಶನ 'ಮಾಡಿದ್ದರಿಂದಾಗಿ 
ಮನುಗಳನ್ನು ಕುಲಧರರೆಂದು ಕರೆದಿರುವುದೂ ಹೆಚ್ಚು ಉಚಿತವಾಗಿದೆ. ಆದರೆ ಇಲ್ಲಿ 
ಸಸ್ಯಾಹಾರಿಗಳನ್ನು ಮಾತ್ರ ಪರಿಗಣಿಸಲಾಗಿದೆ; ಮಾಂಸಾಹಾರಿಗಳ ಪ್ರಸ್ತಾಪವೇ ಇಲ್ಲ. 


ಆಗ ಜಗತ್ತಿನಲ್ಲಿದ್ದವರೆಲ್ಲ ಜೈನರೇ ಎಂಬ ನಂಬಿಕೆ ಈ ಪುರಾಣದ್ದಿರಹುದು.] 


ವಃ. ಕುಳಧರನೆನಿಪ ನಾಭಿರಾಜಂಗೆ ಸತಿ ಮರುದೇವಿಯೆಂಬಳ್‌. 
ಅನ್ಯೋನ್ಯಪ್ರೇಮವಾಗಿ ನಿಳಿಂಪದಂಪತಿಯನೆ ಪೋಲ್ವ ತತ್‌ ದಂಪತಿಯಿಂದಂ 
ಪವಿತ್ರೀಭೂತಮಪ್ಪ ಭೂತಳೋದ್ದೇಶದೊಳ್‌ ಉತ್ಪತ್ಸ ಸಮಾನ ಭಾವೀ ತೀರ್ಥಕರ ಪುಣ್ಯ 
ದೂತಾಹೂತಂ ಪುರುಹೂತಂ ಬಂದು 


ಪದವಿಭಾಗ-ಅನ್ವಯ-ಅರ್ಥ: ಕುಳಧರಂ ಎನಿಪ ಎ. ಕುಲಶ್ರೇಷ್ಠ ಎನಿಸಿದ 


ನಾಭಿರಾಜನಿಗೆ, ಸತಿ ಮರುದೇವಿಯೆಂಬಳ್‌ = ಹೆಂಡತಿಯು ಮರುದೇವಿ 
ಎನ್ನುವವಳು. ಅನ್ಯೋನ್ಯಪ್ರೇಮವಾಗಿ ನಿಳಿಂಪದಂಪತಿಯನೆ  ಪೋಲ್ವ ತತ್‌ 
ದಂಪತಿಯಿ೦ದ೦ - ಪರಸ್ಪರ ಪ್ರೇಮದಿಂದ ದೇವದಂಪತಿಗಳಂತೆ ಇದ್ದ ಅವರಿಂದ, 
ಪವಿತ್ರೀಭೂತ೦ +೬ ಅಪ್ಪ ಭೂತಳೋದ್ದೇಶದೊಳ್‌ ವ ಪವಿತ್ರವಾದ ಅವರ 


ಭೂಮಿಯಲ್ಲಿ, ಉತ್ಪತ್ಸಮಾನಭಾವಿತೀರ್ಥಕರಪುಣ್ಯದೂತ + ಆಹೂತ೦ ೬ ಮುಂದೆ 
ಜನಿಸಲಿರುವ ತೀರ್ಥಂಕರನ ಪುಣ್ಯದ ದೂತನಿಂದ ಆಹ್ವಾನಿಸಲ್ಪಟ್ಟು, ಪುರುಹೂತಂ 
ಬಂದು ಇ ದೇವೇಂದನು ಬಂದು, 


ಗದ್ಯಾನುಸರಣ: ಕುಲಶ್ರೇಷ್ಠ ಎನಿಸಿದ ನಾಭಿರಾಜನಿಗೆ ಹೆಂಡತಿಯು 
ಮರುದೇವಿ ಎನ್ನುವವಳು. ಹೀಗೆ ಈ ಗಂಡಹೆಂಡಿರು ಪರಸ್ಪ'ರ ಪ್ರೇಮದಿಂದ ಕೂಡಿದ 
ಮನೋಸಂಪ ಕಿನಿಂದ ದೇವದಂಪತಿಗಳನ್ನು ಹೋಲತ್ತಿದ್ದರು; ಪವಿತ್ರವಾದ ಅವರ ಈ 
ಭೂಮಿಯಲ್ಲಿ ಮುಂದೆ ಜನಿಸಲಿರುವ ತೀರ್ಥಂಕರನ ಪುಣ್ಯದ ದೂತನಿಂದ 
ಆಹ್ವಾನಿಸಲ್ಪಟ್ಟು ದೇವೇ೦ದ್ರನು ಬ೦ದ. 


ಕೆದಟೆ ಮನುಷ್ಯದಂಪತಿಗಳಿರ್ದುವನೊಂದೆಡೆಯೊಳ್‌ ತೆರಳ್ಳಿ ನಾ 

ಕದ ಫಣಿಲೋಕದಂದದ ಪೊಟಲ್ಲಳನೀ ಪೊಟಲೊಂದು ರಮ್ಯಹ 
ರ್ಮ್ಯದ ಬೆಲೆಗಂಬರಂ ನೆ'ಯದಂಬಿನಮುಜ್ಜ ಪಂಚರತ್ವಭಾ 
ಸ್ಪದಸದನಂಗಳಿಂ ನೆಆ*ದುದಂ ಸಮೆದಂ ಪುರಮಂ ಪುರಂದರಂ ೧೦ 


ಪದವಿಭಾಗ-ಅನ್ವಯ-ಅರ್ಥ: ಕೆದಜೆ ಮನುಷ್ಯದಂಪತಿಗಳಿರ್ದುವನ್‌ + 
ಒಂದೆಡೆಯೊಳ್‌ ತೆರಳ್ಳಿ = ಚೆದುರಿಹೋಗಿದ್ದ ಮನುಷ್ಯ ದಂಪತಿಗಳಿದ್ದ (ಮನೆಗಳನ್ನು) 
ಒಂದೆಡೆ ಸೇರಿಸಿ, ನಾಕದ ಫಣೆಲೋಕದ + ಅಂದದ ಪೊಟಲ್ಲಳನ್‌ ವ ದೇವಲೋಕ 
ನಾಗಲೋಕಗಳ ಸುಂದರವಾದ ನಗರಗಳೂ, ಈ ಪೊಲಲ + ಒಂದು ರಮ್ಯಹರ್ಮ್ಯದ 
ಬೆಲೆಗಂಬರಂ ನೆಅ*ಯದು + ಎ೦ಂಬಿನಂ - ಈ ನಗರದ ಒಂದು ಚೆಲುವಾದ ಸೌಧದ 
ಬೆಲೆಗೆ ಬಾರದು ಎನ್ನುವಂತೆ, ಉಜ್ಜಳಪ೦ಚರತ್ನಭಾಸ್ಪದಸದನ೦ಗಳಿಂ ನೆಆ*ದುದಂ 
ಪುರಮಂ = ಶೋಭಯಮಾನವಾದ ಪಂಚರತ್ನಗಳಿಂದ ಹೊಳೆಯುವ ಮನೆಗಳಿಂದ 
ಕೂಡಿದ ನಗರವನ್ನು ಪುರಂದರಂ ಸಮೆದ೦ ೫ ಇಂದ್ರನು ನಿರ್ಮಿಸಿದ. 


ಗದ್ಯಾನುಸರಣ: ಮನುಷ್ಯ ದಂಪತಿಗಳ ಚೆದುರಿಹೋಗಿದ್ದ ಮನೆಗಳನ್ನೆಲ್ಲ 
ಒಂದೆಡೆ ಸೇರಿಸಿ, ದೇವಲೋಕ ನಾಗಲೋಕಗಳ ಸುಂದರವಾದ ನಗರಗಳೂ ಈ 


ನಗರದ ಒಂದು ಚೆಲುವಾದ ಸೌಧದ ಬೆಲೆಗೆ. ಬಾರದು ಎನ್ನುವಂತೆ, 
ಶೋಭಯಮಾನವಾದ ಪಂಚರತ್ನಗಳಿಂದ ಹೊಳೆಯುವ ಮನೆಗಳಿದ ಕೂಡಿದ ಒಂದು 
ನಗರವನ್ನು ಇಂದ್ರನು ನಿರ್ಮಿಸಿದ. 


[ವಿಶೇಷ ವಿಚಾರ: ಇಲ್ಲಿನ "ಫಣಿಲೋಕದಂದದ ಪೊಲಲ್ಗಳನೀ' ಪಾಠದ 
ಬದಲು "ಫಣಿಲೋಕದ ಅಂಕದ ಪೊಲಲ್ಗಳನೀ' ಹಾಗೂ 'ಬೆಲೆಗಂಬರಂ' ಬದಲು 
“ಬೆಲೆಗಂ ಬರಲ್‌' - ಎಲ್‌. ಬಸವರಾಜು ಅವರ ಆವೃ ತ್ತಿಯ ಪಾಠಗಳು.] 


ವ। ಅಂತು ಸಮೆದ ಪುರವರಕೆ - ಅರಾತಿನಿಕರಕ್ಕೆ ಅಯೋಧ್ಯೆಯಪ್ಪುದಜೆಂದೆ 


ಅಯೋಧ್ಯೆಯು ಅನೇಕ ನಿಕೇತನಸ ಸಹಿತಮಪ್ಪುದಚೆಂ " ಸಾಕೇತಮುಂ, ವಿನೀತ 
ನಾವಂ ವಿನೀತೆಯುಂ, ಭವಿಷ್ಯತ್‌ ಸುಕೌಶಲವಿಷಯ 
ಸಾಹಚರ್ಯದಿ೦ ಸುಕೌಶಲೆಯುಂ - ಎಂಬ ಪೆಸರ್ಗಳನಿಟ್ಟು ನಾಭಿರಾಜಂಗೆ 


ಜ್ಯಾಭಿಷೇಕಂ ಗೆಯ್ದು ಮರುದೇವಿ ಮಹಾದೇವಿವೆರಸು ಪಟ್ಟಮಂ ಕಟ್ಟಿ 
ಸಕಳಜನುಮನ್‌ ಆಜ್ಞಾಕರಣದೊಳ್‌ ನಿಯೋಜಿಸಿ, ದಿವಿಜಕುಜಜನಿತ ವಸನ ಪ್ರಸವ 
ವಿಲೇಪನಾಭರಣಂಗಳಿಂ೦ ಪೂಜಿಸಿ 


ಪದವಿಭಾಗ-ಅನ್ವಯ-ಅರ್ಥ: ಅಂತು ಸಮೆದ ಪುರವರಕೆ - ಹಾಗೆ 
ನಿರ್ಮಿಸಿದ ಶ್ರೇಷ್ಠ ನಗರಕ್ಕೆ, ಅರಾತಿನಿಕರಕ್ಕೆ + ಅಯೋಧ್ಯೆ + ಅಪ್ಪುದಚೆಂದೆ + 
ಅಯೋಧ್ಯೆಯುಂ = ಶತ್ರುಸಮುದಾಯಕ್ಕೆ ಗೆಲ್ಲಲಸಾಧ್ಯವಾದುದರಿಂದ 


ಅಯೋಧ್ಯೆಯೆಂದೂ, ಅನೇಕನಿಕೇತನಸಹಿತಂ + ಅಪುದಣಿಂ ಸ ಖಾದಿ = ನಾನಾ 
ಸೌಧಗಳನ್ನೊಳಗೊಂಡುದರಿಂದ ಸಾಕೇತವೆಂದೂ, ವಿನೀತಜನ +೬ ಸಂಕೀರ್ಣಂ + 
ಅಪುದಣೆಂ ವಿನೀತೆಯುಂ ೫. ಸೌಜನ್ಯಭರಿತ ಜನರಿಂದ ಕೂಡಿದ್ದುದರಿಂದ 
ವಿನೀತೆಯೆಂದೂ, ಭವಿಷ್ಯತ್‌ + ಕೌಶಲವಿಷಯಸಾಹಚರ್ಯದಿಂ ಸುಕೌಶಲೆಯುಂ + 
ಎಂಬ ಪೆಸರ್ಗಳನ್‌ + ಇಟ್ಟು - ಮುಂದೆ ಅಧಿಕ ಕೌಶಲಗಳನ್ನು ಹೊಂದುವುದರಿಂದ 
ಸುಕೌಶಲೆಯೆಂದೂ ಹೆಸರುಗಳನ್ನಿಟ್ಟು, ನಾಭಿರಾಜಂಗೆ ರಾಜ್ಯಾಭಿಷೇಕಂಗೆಯ್ದು = 
ನಾಭಿರಾಜನಿಗೆ ರಾಜ್ಯಾಭಿಷೇಕವನ್ನು ಮಾಡಿ, ಮರುದೇವಿ ಮಹಾದೇವಿವೆರಸು 
ಪಟ್ಟಮಂ ಕಟ್ಟಿ - ಪಟ್ಟದ ರಾಣಿಯಾದ ಮರುದೇವಿಯ ಜೊತೆಗೆ ಪಟ್ಟವನ್ನು ಕಟ್ಟಿ, 
ಸಕಳಜನಮುಮನ್‌ + ಆಜ್ಞಾಕರಣದೊಳ್‌ ನಿಯೋಜಿಸಿ - ಎಲ್ಲ ಜನರನ್ನೂ 
ನಾಭಿರಾಜನ ಆಜ್ಞೆಗಳನ್ನು ಪಾಲಿಸುವಂತೆ ನಿಯಮಿಸಿ, 
ದಿವಿಜಕುಜಜನಿತವಸನಪ್ರಸವವಿಲೇಪನ + ಆಭರಣ೦ಗಳಿ೦ ಪೂಜಿಸಿ ಎ ಕಲ್ಪತರುಗಳಿತ್ತ 
ಹೂಗಳು ಸುಗಂಧ ಹಾಗೂ ಆಭರಣಗಳಿಂದ ಪೂಜೆ ಮಾಡಿ, 


ಗದ್ಯಾನುಸರಣ: ಹಾಗೆ ನಿರ್ಮಿಸಿದ ಶ್ರೇಷ್ಠ ನಗರಕ್ಕೆ ಇಂದ್ರನು, 
ಶತ್ರುಸಮುದಾಯಕ್ಕೆ ಗೆಲ್ಲಲಸಾಧ್ಯವಾದುದರಿಂದ ಅಯೋಧ್ಯೆಯೆಂದೂ, ನಾನಾ 
ಸೌಧಗಳನ್ನೊಳಗೊಂಡುದರಿಂದ ಸಾಕೇತವೆಂದೂ, ಸೌಜನ್ಯಭರಿತ ಜನರಿಂದ 
ಕೂಡಿದ್ದುದರಿಂದ ವಿನೀತೆಯೆಂದೂ, ಮುಂದೆ ಅಧಿಕ ಕೌಶಲಗಳನ್ನು 
ಹೊಂದುವುದರಿಂದ ಸುಕೌಶಲೆಯೆಂದೂ ಹೆಸರುಗಳನ್ನಿಟ್ಟ; ಆ ಬಳಿಕ ನಾಭಿರಾಜನಿಗೆ 
ಜ್ಯಾಭಿಷೇಕವನ್ನು ಮಾಡಿ, ಪಟ್ಟದ ರಾಣಿಯಾದ ಮರುದೇವಿಯ ಜೊತೆಗೆ 


ಸಾಮ್ರಾಜ್ಯಪಟ್ಟವನ್ನು ಕಟ್ಟದ; ಎಲ್ಲ ಜನರನ್ನೂ ನಾಭಿರಾಜನ ಆಜ್ಞೆಗಳನ್ನು ಪಾಲಿಸುವಂತೆ 
ನಿಯಮಿಸಿದ; ಆನ೦ತರ ಕಲ್ಪತರುಗಳಿತ್ತ ಹೂಗಳು ಸುಗಂಧ ಆಭರಣಗಳಿಂದ ಪೂಜೆ 
ಮಾಡಿದ; 


ಸುರರಾಜಂ ತಾನೆ ರಾಜ್ಯಾಭಿಷವಣವಿಧಿಯಂ ಮಾಡಿದಂ ಸ್ಪರ್ಗದಿಂದಂ 

ಪುರುದೇವಂ ಬಂದಪಂ ನಂದನನೆನಗೆನಿಸಲ್ಕಾನೆ ಸಂಸಾರಸೌಖ್ಯಾ 

ಕರನಾಗಿರ್ದಪ್ಪೆನೆಂಬುತ್ಸವದೊಳೆ ಸುಖದಿಂದಿರ್ದನೊಪ್ಪಿರ್ದಯೋಧ್ಯಾ 

ಪುರದೊಳ್‌ ಶ್ರೀನಾಭಿರಾಜ೦ ಸುಕವಿಜನೋಮಾನಸೋತ್ತಂಸಹಂಸಂ೦ 
೧೧ 


ಪದವಿಭಾಗ-ಅನ್ವಯ-ಅರ್ಥ: ಸುರರಾಜಂ ತಾನೆ ರಾಜ್ಯಾಭಿಷವಣವಿಧಿಯಂ 
ಮಾಡಿದಂ = ದೇವೇಂದ್ರ ತಾನೇ ರಾಜ್ಯಾಭಿಷೇಕವನ್ನು ಮಾಡಿದ್ದಾನೆ; ಎನಗೆ 
ನಂದನನ್‌ + ಎನಿಸಲ್ಕೆ ಪುರುದೇವಂ ಸ್ಪರ್ಗದಿಂದಂ ಬಂದಪಂ = ನನಗೆ 
ಮಗನಾಗಲು ಪುರುದೇವನು ಸ್ಪರ್ಗದಿಂದ ಬರಲಿದ್ದಾನೆ; ಆನೆ ಸಂಸಾರಸೌಖ್ಯ + 
ಆಕರನಾಗಿರ್ದಪೆನ್‌ * ಎಂಬ +೬ ಉತ್ಸವದೊಳೆ - ನಾನು ಸಂಸಾರ ಸುಖದ 
ನೆಲೆಯಾಗಿಬಿಟ್ಟೆ ಎ೦ಬ ಉತ್ಸಾಹದಿಂದ, ಸುಕವಿಜನೋಮಾನಸೋತ್ತಂಸಹಂಸಂ 
ಶ್ರೀನಾಭಿರಾಜಂ ಒಪ್ಪಿರ್ದ ಅಯೋಧ್ಯಾಪುರದೊಳ್‌ ಸುಖದಿಂದೆ ಇರ್ದನ್‌ ಇ. 
ಸುಕವಿಗಳ ಮನಸ್ಸುಗಳೆಂಬ ಸರೋವರದಲ್ಲಿ ವಿಹರಿಸುವ ಹಂಸನಾದ ನಾಭಿರಾಜನು 
ಅಯೋಧ್ಯೆಯಲ್ಲಿ ಸುಖವಾಗಿದ್ದ 


ಗದ್ಯಾನುಸರಣ: "ದೇವೇಂದ್ರ ತಾನೇ ನನಗೆ ರಾಜ್ಯಾಭಿಷೇಕವನ್ನು 
ಮಾಡಿದ್ದಾನೆ; ನನಗೆ ಮಗನಾಗಲು ಪುರುದೇವನು ಸ್ವರ್ಗದಿಂದ ಬರಲಿದ್ದಾನೆ; ಹೀಗಾಗಿ 
ನಾನು ಸಂಸಾರಸುಖದ ನೆಲೆಯಾಗಿಬಿಟ್ಟೆ' ಎಂಬ ಉತ್ಸಾಹದಿಂದ ಸುಕವಿಗಳ 
ಮನಸ್ಸುಗಳೆಂಬ ಸರೋವರದಲ್ಲಿ ವಿಹರಿಸುವ ಹಂಸನಾದ ನಾಭಿರಾಜನು 
ಅಯೋಧ್ಯೆಯಲ್ಲಿ ಸುಖವಾಗಿದ್ದ. 


ವ। ಆ ಪ್ರಸ್ತಾವದೊಳ್‌, 
ಅರ್ಥ: ಆ ಪ್ರಸ್ತಾವದೊಳ್‌ ಇ ಆ ಸಂದರ್ಭದಲ್ಲಿ, 


ಲಯಮಂ ಕರ್ಮತಮಸ್ತಮಕ್ಕೆ ಜಯಮಂ ಧರ್ಮಕ್ಕೆ ಪೀನಂ ಪರಾ 
ಜಯಮಂ ದೋಷಗಣಕ್ಕೆ ಲಕ್ಕೆತೆಅದಿಂ ಮುಂ ಮಾಡಿ ಸರ್ವಾರ್ಥಸಿ 
ದ್ಧಿಯನೀಯಲ್ಕೆ ವಿನೇಯಸಂತತಿಗಭಿಪ್ರಾಯಾರ್ಥಸರ್ವಾರ್ಥಸಿ 
ದ್ವಿಯಿನುದ್ಧೂತತಮಂ ಬರಲ್ಕೆ ಬಗೆದಂ ಸಂಸಾರಸಾರೋದಯಂ ೧೨ 


ಪದವಿಭಾಗ-ಅನ್ವಯ-ಅರ್ಥ: ಕರ್ಮತಮಃ + ತಮಕ್ಕೆ ಲಯಮಂ = 


ಕರ್ಮವೆಂಬ ಕತ್ತಲರಾಶಿಗೆ ವಿನಾಶವನ್ನೂ, ಧರ್ಮಕ್ಕೆ ಜಯಮಂ೦ = ಧರ್ಮಕ್ಕೆ 
ಗೆಲುವನ್ನೂ ದೋಷಗಣಕ್ಕೆ ಪೀನಂ ಪರಾಜಯಮಂ೦ ಇ ದೋಷಸಮೂಹಕ್ಕೆ ಭಾರಿ 
ಸೋಲನ್ಮೂ ಲಕ್ಕೆತೆಅದಿಂ ಮುಂ ಮಾಡಿ ಇ ಅಸಂಖ್ಯ ಬಗೆಯಿಂದ ಮೊದಲು 


ಉಂಟುಮಾಡಿ, ವಿನೇಯಸಂತತಿಗೆ ಎ ವಿನಯವಂತ ಜನಸಮೂಹಕ್ಕೆ, ಸರ್ವ + 


ಅರ್ಥಸಿದ್ಧಿಯನ್‌ + ಈಯಲ್ಕೆ = ಎಲ್ಲ ಅಭೀಷ್ಟಗಳನ್ನೂ ನೀಡಲು, ಅಭಿಪ್ರಾಯಾರ್ಥ 
= ಉದ್ದೇಶದಿಂದ, ಸರ್ವಾರ್ಥಸಿದ್ಧಿಯಿನ್‌ = ಪಂಚಾಣೂತ್ತರ ವಿಮಾನಗಳಲ್ಲಿ 
ತುತ್ತತುದಿಯ ವಿಮಾನವಾದ ಸರ್ವಾರ್ಥಸಿದ್ಧಿಯಿಂದ, ಉದ್ದೂತತಮಂ 
ಸಂಸಾರಸಾರೋದಯಂ ಇ. ಕತ್ತಲನ್ನು ಅಥವಾ ಅಜ್ಞಾನವನ್ನು ದೂರಮಾಡುವ 


ಸಂಸಾರಸಾರೋದಯನಾದ ಆದಿದೇವನು, ಬರಲ್ಕೆ ಬಗೆದಂ ಇ ಬರಲು ನಿರ್ಧರಿಸಿದ. 


ಗದ್ಯಾನುಸರಣ: ಕರ್ಮವೆಂಬ ಕತ್ತಲರಾಶಿಗೆ ವಿನಾಶವನ್ನೂ, ಧರ್ಮಕ್ಕೆ 

ಗೆಲುವನ್ನೂ ದೋಷಸಮೂಹಕ್ಕೆ ಭಾರಿ ಸೋಲನ್ಮೂ ಅಸಂಖ್ಯ ಬಗೆಯಿಂದ ಮೊದಲು 
ಉಂಟುಮಾಡಿ, ಆನಂತರ ವಿನಯವಂತ ಜನಸಮೂಹಕ್ಕೆ ಎಲ್ಲ ಅಭೀಷ್ಟಗಳನ್ನೂ 
ನೆರವೇರಿಸುವ ಉದ್ದೇಶದಿಂದ ಕೂಡಿ ಪಂಚಾಣೂತ್ತರ ವಿಮಾನಗಳಲ್ಲಿ ತುತ್ತತುದಿಯ 
ವಿಮಾನವಾದ ಸರ್ವಾರ್ಥಸಿದ್ಧಿಯಿಂದ ಕತ್ತಲನ್ನು ಅಥವಾ ಅಜ್ಞಾನವನ್ನು 
ದೂರಮಾಡುವ ಸಂಸಾರಸಾರೋದಯನಾದ ಆದಿದೇವನು ಬರಲು ನಿರ್ಧರಿಸಿದ. 

ಯುಗಮಂ ನಿಪ್ಪೊಸತಪ್ಪಿನಂ ಕೃತಯುಗಂಮಾಡಲ್‌ ಸುರೇಂದ್ರಾಳಿಗಾ 

ವಗಮುತ್ಸಾಹಮನುಂಟುಮಾಡಲೆಡೆಗೊಟ್ಟೀ ಧರ್ಮಮಂ ನೀಂ ಜಲ 

ಕೃಗೆ ಮಾಡಲ್ಲಗೆದರ್ಪ್ಷುದೆಂದು ನಯದಿಂ ಸಾಕೇತಮುತ್ಯೇತುಬಾ 

ಹುಗಳಿಂದಂ ಕರೆವಂತದೇನೆಸೆದುದೋ ಸರ್ವಾರ್ಥಸಿದ್ಧೀಶನಂ ೧೩ 


ಪದವಿಭಾಗ-ಅನ್ವಯ-ಅರ್ಥ: ಯುಗಮಂ೦ ನಿಪ್ಲೊಸತು +೬ ಅಷಪ್ಪಿನಂ 
ಕೃತಯುಗ೦ ಮಾಡಲ್‌ = ಯುಗವನ್ನು ಹೊಚ್ಚ ಹೊಸತಾದ ಕೃತಯುಗವನ್ನಾಗಿ 
ಮಾಡಲು, ಸುರೇಂದ್ರ + ಆಳಿಗೆ + ಆವಗ೦ + ಉತ್ಸಾಹಮನ್‌ + ಉಂಟುಮಾಡಲ್‌ 
+ ಎಡೆಗೊಟ್ಟ + ಈ ಧರ್ಮಮಂ = ದೇವೇಂದಸಮುದಾಯಕ್ಕೆ ಸದಾ ಉತ್ಸಾಹವನ್ನು 
ನೀಡಲು ಅವಕಾಶವಿತ್ತ ಈ ಧರ್ಮವನ್ನು ಜಲಕ್ಕಗೆ ಮಾಡಲ್‌ ನೀಂ ಬಗೆದರ್ಷುದು ಇ 
ಪರಿಶುದ್ಧವನ್ನಾಗಿಸಲು ನೀನು ಕೃಪೆಮಾಡು, ಎಂದು ಸರ್ವಾರ್ಥಸಿದ್ದೀಶನಂ ನಯದಿಂ 
ಸಾಕೇತ೦ ೬ ಉತ್‌ * ಕೇತು ೬ ಬಾಹುಗಳಿಂದಂ ಕರೆವಂತೆ * ಅದೇನ್‌ + 
ಎಸೆದು ದೋ = ಎಂದು ವಿನಯದಿಂದ ಸರ್ವಾರ್ಥಸಿದ್ಧಿಯೊಡೆಯನನ್ನು ಸಾಕೇತವು 
ಎತ್ತರದ ಬಾವುಟಗಳೆಂಬ ತನ್ನ ಜಾಚಿದ ತೋಳುಗಳಿಂದ ಕರೆಯುವಂತೆ ವಿರಾಜಿಸಿತು. 


ಗದ್ಯಾನುಸರಣ: "ಯುಗವನ್ನು ಹೊಚ್ಚ ಹೊಸತಾದ ಕೃತಯುಗವನ್ನಾಗಿ 
ಮಾಡಲು ಮತ್ತು ದೇವೇಂದ್ರಸಮುದಾಯಕ್ಕೆ ಸದಾ ಉತ್ಸಾಹವನ್ನು ನೀಡಲು 
ಅವಕಾಶವಿತ್ತ ಈ ಧರ್ಮವನ್ನು ಪರಿಶುದ್ಧವನ್ನಾಗಿಸಲು ನೀನು ಕೃಪೆಮಾಡು' ಎಂದು 
ವಿನಯದಿಂದ ಸರ್ವಾರ್ಥಸಿದ್ಧಿಯೊಡೆಯನನ್ನು ಸಾಕೇತವು ಎತ್ತರದ ಬಾವುಟಗಳೆಂಬ 
ತನ್ನ ಚಾಚಿದ ತೋಳುಗಳಿಂದ ಕರೆಯುವಂತೆ ವಿರಾಜಿಸಿತು. 


ವಃ. ಅನ್ನೆಗಮ ಅಮರಪತಿ ಪರಮನ ಚರಮಗರ್ಭಾವತರಣಮನ್‌ 
ಅವಧಿಯಿ೦ದಂ ಅಚೆದು ಅಖುದಿಂಗಳುಂಟೆನೆ ಮುನ್ನಮೆ, 


ಪದವಿಭಾಗ-ಅನ್ವಯ-ಅರ್ಥ: ಅನ್ನೆಗಂ + ಅಮರಪತಿ - ಅಷ್ಟರಲ್ಲಿ 
ದೇವೇಂದ್ರನು, ಪರಮನ ಚರಮಗರ್ಭ 4+ ಅವತರಣಮನ್‌ = ಪುರುದೇವನು ಕೊಟ್ಟ 
ಕೊನೆಯ ಬಾರಿಗೆ ತಾಯಗರ್ಭವನ್ನು ಪ್ರವೇಶಿಸುವುದನ್ನು, ಅವಧಿಯಿಂದಂ + ಅಚಜೆದು 
ವ ಅವಧಿಜ್ಞಾನದಿಂದ ತಿಳಿದು, ಅಜುದಿ೦ಗಳ್‌ + ಉಂಟೆನೆ ಮುನ್ನಮೆ = ಇನ್ನು ಆರು 
ತಿಂಗಳಿದೆ ಎನ್ನುವಾಗಲೇ, 


ಗದ್ಯಾನುಸರಣ: ಅಷ್ಟರಲ್ಲಿ ದೇವೇಂದನು, ಪುರುದೇವನು ಕೊಟ್ಟ ಕೊನೆಯ 
ಬಾರಿಗೆ ತಾಯ ಗರ್ಭವನ್ನು ಪ್ರವೇಶಿಸುವುದನ್ನು ಅವಧಿಜ್ಞಾನದಿಂದ ತಿಳಿದ; ಅದಕ್ಕೆ 
ಇನ್ನು ಆರು ತಿಂಗಳಿದೆ ಎನ್ನುವಾಗ, 


ಸುರಿವುದು ತಡೆಯದಯೋಧ್ಯಾ 

ಪುರದೊಳ್‌ ನೀನಿಂದೆ ತೊಡಗಿ ವಸುಧಾರೆಯನಾ 

ದರದಿನೆನೆ ಸಹಜಭಕ್ತಿಯ 

ಭರದಿಂ ಸುರಪತಿಯ ಬೆಸದಿನೊಸೆದಂ ಧನದಂ ೧೪ 


ಪದವಿಭಾಗ-ಅನ್ವಯ-ಅರ್ಥ: ತಡೆಯದೆ ನೀನ್‌ ೬ ಇಂದೆ ತೊಡಗಿ 
ಅಯೋಧ್ಯಾಪುರದೊಳ್‌ ವಸುಧಾರೆಯನ್‌ ಆದರದಿನ್‌ ಸುರಿವುದು ಎನೆ ಎ 
ತಡಮಾಡದೆ ನೀನು ಇವತ್ತಿನಿಂದಲೇ ಆರಂಭಿಸಿ ಅಯೋಧ್ಯೆಯಲ್ಲಿ ಚಿನ್ನದ ಮಳೆಯನ್ನು 
ಭಕ್ತಿಯಿಂದ ಸುರಿಸು ಎನ್ನಲು, ಸುರಪತಿಯ ಬೆಸದಿನ್‌ ಸಹಜಭಕ್ತಿಯ ಭರದಿಂ ಧನದಂ 
ಒಸೆದ೦ = ದೇವೆಂದನ ಆಜ್ಞೆಯನ್ನು ಕುಬೇರನು ತನ್ನ ಸಹಜಭಕ್ತಿಯ ತೀವ್ರತೆಯಿಂದ 
ಕೈಗೊಂಡ. 


ಗದ್ಯಾನುಸರಣ: "ತಡಮಾಡದೆ ನೀನು ಇವತ್ತಿನಿಂದಲೇ ಆರಂಭಿಸಿ 
ಅಯೋಧ್ಯೆಯಲ್ಲಿ ಚಿನ್ನದ ಮಳೆಯನ್ನು ಭಕ್ತಿಯಿಂದ ಸುರಿಸು' ಎಂದು ದೇವೇಂದ್ರನು 
ಆಜ್ಞಾಪಿಸಿದ; ಅದನ್ನು ಕುಬೇರನು ತನ್ನ ಭಕ್ತಿಭಾವದಿಂದ ಕೈಗೊಂಡ. 


ವ। ಮತ್ತಂ ಎತ್ತಾನುಂ ತೆಣದ ಬೆಸಂಗಳಂ ಬೆಸಸುವುದುಂ, ಅಮರ ಕಾಮಿನೀ 
ಮಹತ್ತರಿಕೆಯರ್‌ ಜಿನಜನನಿಯ ಮನಮನಟೆದೋಲಗಿಸುವಲ್ಲಿ 


ಪದವಿಭಾಗ-ಅನ್ವಯ-ಅರ್ಥ: ಮತ್ತಂ ಎತ್ತಾನುಂ ತೆಣದ ಬೆಸಂಗಳ೦ಂ 
ಎಂಥೆಂಥದೋ ಬಗೆಯ ಕಾರ್ಯಗಳಿಗೆ, ಬೆಸಸುವುದು೦ - ಹೇಳಲು, ಅಮರಕಾಮಿನೀ 
ಮಹತ್ತರಿಕೆಯರ್‌ - ದೇವಲೋಕದ ಸೇವಕಿಯರು, ಜಿನಜನನಿಯ ಮನಮನ್‌ + 
ಅಟೆದು * ಓಲಗಿಸುವಲ್ಲಿ ಎ ಜಿನಮಾತೆಯ ಮನಸ್ಸನ್ನು ಅರ್ಥಮಾಡಿಕೊಂಡು 
ಸೇವೆಗೈಯುತ್ತಿರಲು, 


ತಾತ್ಪರ್ಯ: ಅಲ್ಲದೆ, ದೇವತಾಸ್ತೀಯರನ್ನು ಎಂಥೆಂಥದೋ ಬಗೆಯ 
ಕಾರ್ಯಗಳಿಗೆ ನಿಯೋಜಿಸಿದ; ದೇವಲೋಕದ ಸೇವಕಿಯರು ಜಿನಮಾತೆಯ 
ಮನಸ್ಸನ್ನು ಅರ್ಥಮಾಡಿಕೊಂಡು ಸೇವೆಗೈಯುತ್ತಿದ್ದರು. 


ಮನಮೊಲ್ಲಿಂದ್ರನಿವಾಸಸಂಭವಶುಚಿದ್ರವ್ಯಂಗಳಿಂ ಗರ್ಭಶೋ 


ಧನಮಂ ದೇವಿಯರಿರ್ದು ಮಾಡೆ ಪೆಜದಿನ್ನೇನೆಂಬುದಾ ಕಾಂತೆಗಂ 
ದು ನಯಂ ಬೇಳ” ಬೆಡಂಗು ಬೇಳ? ಪೊಳೆವಂಘಚ್ಛಾಯೆಯುಂ ಬೇಜ* ತೊ 
ಟ್ಪನೆ ಮೆಯ್ದೋಅಕ ವಿಶುದ್ಧಮಪ್ಪ ಪಳಿಕಿಂ ಪೆಣ್ಮಾಡಿದಂತೊಪ್ಪಿದಳ್‌ ೧೫ 


ಪದವಿಭಾಗ-ಅನ್ವಯ-ಅರ್ಥ: ದೇವಿಯರ್‌ +೬ ಇರ್ದು ಇ ದೇವತಾಸ್ತ್ರೀಯರೇ 


ಸ್ವತಃ, ಮನಂ + ಒಲ್ಬು = ಮನಃಪೂವ ಕವಾಗಿ. 
ಇಂದ್ರನಿವಾಸಸ೦ಭವಶುಚಿದ್ರವ್ಯಂಗಳಿಂ ತ ಇಂದನ ಅರಮನೆಯಲ್ಲಿ ಮಾಡಿದ ಶುಚಿಕರ 
ವಸ್ತುಗಳಿಂದ, ಗರ್ಭಶೋಧನಮಂ ಮಾಡೆ ಇ ಮರುದೇವಿಯ ಗರ್ಭವನ್ನು 


ಶುಚಿಗೊಳಿಸುವ ಕೆಲಸವನ್ನು ಮಾಡಿದರೆಂದ ಮೇಲೆ, ಪೆಅತು + ಇನ್ನೇನೆಂಬುದು ೫ 
ಬೇರೆ ಇನ್ನೇನು ಹೇಳಬೇಕು? ಅಂದು ಆ ಕಾಂತೆಗೆ ಬೇ? ನಯಂ ಬೇಅ' ಬೆಡಂಗು 
ಬೇ ಪೊಳೆವಂಗಚ್ಛಾಯೆಯುಂ = ಆಗ ಆಕೆಗೆ ವಿಶೇಷ ರೀತಿಯ ನಯ ಬೆಡಗು 
ದೇಹಕಾಂತಿ ಇವುಗಳು” ತೊಟ್ಟನೆ ಮೆಯ್ದೋಣ* ಎ ಹೊಸತಾಗಿ ಮೈದೋರಿದುವು; 
ವಿಶುದ್ಧಮಪ್ಪ ಪಳಿಕಿಂ ಪೆಣ್ಮಾಡಿದಂತೆ + ಒಪ್ಪಿದಳ್‌ ಎ ಪರಿಶುದ್ಧ ಸ್ಫಟಿಕದಿ೦ದ 
ನಿರ್ಮಿಸಿದ "ಹೆಣ್ಣಿನಂತೆ ಅವಳು *೦ಗೊಳಿಸಿದಳು. 


ಗದ್ಯಾನುಸರಣ: ದೇವತಾಸ್ತ್ರೀಯರೇ ಸ್ವತಃ ಮನಃಪೂರ್ವಕವಾಗಿ ಇಂದ್ರನ 
ಅರಮನೆಯಲ್ಲಿ” ಮಾಡಿದ ಶುಚಿಕರ ವಸ್ತುಗಳಿಂದ ಮರುದೇವಿಯ ಗರ್ಭವನ್ನು 
ಶುಚಿಗೊಳಿಸುವ ಕೆಲಸ ವನ್ನು ಮಾಡಿದರೆಂದ ಮೇಲೆ ಬೇರೆ ಹೇಳುವುದೇನಿದೆ? ಆ 
ಆಕೆಗೆ ವಿಶೇಷ ರೀತಿಯ ನಯ ಬೆಡಗು ದೇಹಕಾಂತಿ ಇವುಗಳು, ಹೊಸತಾಗಿ 
ಕಾಣಿಸಿಕೊಂಡವು; ಪರಿಶುದ್ಧ ಸ್ಪಟಿಕದಿಂದ ನಿರ್ಮಿಸಿದ ಹೆಣ್ಣಿನಂತೆ ಅವಳು 
ಕಂಗೊಳಿಸಿದಳು. 


ವ: ಮತ್ತಂ ಅಮರಾಧೀಶ ಶಾಸನದೊಳೆ ನಾಭಿರಾಜ 
ರಾಜಮಂದಿರಾಂಗಣದೊಳ್‌ ಧನದಂ ಪಂಚರತ್ನ; ಮಯವೃಷ್ಟಿಯಂ ಪ್ರತಿದಿನಂ ಮಾಡೆ; 


ಅನ್ವಯ: ಮತ್ತಂ - ಜೊತೆಗೆ, ಅಮರಾಧೀಶ ಶಾಸನದೊಳೆ - ದೇವೇಂದ್ರನ 
ಆಜ್ಞೆಯ ಪ್ರಕಾರ, ನಾಭಿರಾಜ ರಾಜಮಂದಿರ + ಅಂಗಣದೊಳ್‌ = ನಾಭಿರಾಜನ 
ಅರಮನೆಯ ಆವರಣದಲ್ಲಿ, ಧನದಂ = ಕುಬೇರನು, ಪಂಚರತ್ನಮಯವೃಷ್ಟಿಯಂ KN 
ಪಂಚರತ್ನಗಳನ್ನೊಳಗೊಂಡ ಮಳೆಯನ್ನು ಪ್ರತಿದಿನಂ ಮಾಡೆ 5 ಪ್ರತಿನಿತ್ಯವೂ 
ಸುರಿಸಲು, 


ಅರ್ಥ: ಜೊತೆಗೆ, ದೇವೇಂದ್ರನ ಆಜ್ಞೆಯಂತೆ ಕುಬೇರನು ನಾಭಿರಾಜನ 
ಅರಮನೆಯ ಆವರಣದಲ್ಲಿ, ಪ್ರತಿನಿತ್ಯವೂ ಪಂಚರತ್ನಗಳನ್ನೊಳಗೊಂಡ ಮಳೆಯನ್ನು 
ಸುರಿಸಿದ. 


ಧರೆ ರತ್ನಗರ್ಭಮಾದುದು 

ಸುರರೆಲ್ಲಂ ಹರ್ಷಗರ್ಭರಾದರ್‌ ಪಿರಿದ 

ಚ್ಚರಿಯೆನೆ ಹಿರಣ್ಯಗರ್ಭನ 
ನಿರುಪಮಗರ್ಭಾವತರಣಮಂಗಳವಿಧಿಯೊಳ್‌ ೧೬ 


ಪದವಿಭಾಗ-ಅನ್ವಯ-ಅರ್ಥ: ಹಿರಣ್ಯಗರ್ಭನ ನಿರುಪಮಗರ್ಭ + 
ರ೯ವತರಣಮಂಗಳವಿಧಿಯೊಳ್‌ ಷೂ ಆದಿಬ್ರಹ್ಮನು ತಾಯ ಗರ್ಭವನ್ನು ಹೊಗುವ 
ಹೋಲಿಕೆಯಿಲ್ಲದ ಮಂಗಳ ವಿಧಿಯ ಸಂದರ್ಭದಲ್ಲಿ, ಪಿರಿದು + ಅಚ್ಚರಿಯೆನೆ = 
ಮಹಾ ಆಶ್ಚರ್ಯಕರವಾಗಿ, ಧರೆ ರತ್ನಗರ್ಭಂ + ಆದುದು - ಭೂಮಿಯ ಬಸಿರಲ್ಲಿ 
ರತ್ನಗಳು ಸೇರಿದುವು, ಸುರರ್‌ + ಎಲ್ಲಂ ಹರ್ಷಗರ್ಭರಾದರ್‌ - ದೇವತೆಗಳೆಲ್ಲ 
ಮನದಲ್ಲಿ ಸಂತಸವು ತುಂಬಿತು. 


ಗದ್ಯಾನುಸರಣ: ಆದಿಬ್ರಹ್ಮನು ತಾಯ ಗರ್ಭವನ್ನು ಹೊಗುವ 
ಹೋಲಿಕೆಯಿಲ್ಲದ ಮಂಗಳ ವಿಧಿಯ ಸಂದರ್ಭದಲ್ಲಿ, ಮಹಾ ಆಶ್ಚರ್ಯಕರವಾಗಿ, 
ಭೂಮಿಯ ಬಸಿರಲ್ಲಿ ರತ್ನಗಳು ಸೇರಿದುವು, ದೇವತೆಗಳೆಲ್ಲ ಮನದಲ್ಲಿ ಸಂತಸವು 
ತುಂಬಿತು. 


ವ। ಮತ್ತೊಂದು ದಿವಸಮಾ ಮರುದೇವಿಮಹಾದೇವಿ ಚತುರ್ಥಸ್ನಾದೊಳ್‌ 
ಕಲ್ಪದ್ರುಮದುಕೂಲವಸನೆಯಾಗಿ, 


ಪದವಿಭಾಗ-ಅನ್ವಯ-ಅರ್ಥ: ಮತ್ತೊಂದು ದಿವಸಂ ಎ ಇನ್ನೊಂದು ದಿನ, 


ಆ ಮರುದೇವಿಮಹಾದೇವಿ ಚತುರ್ಥಸ್ನಾದೊಳ್‌ ಈ ಮರುದೇವಿಯು 
ಚತುರ್ಥಸ್ನಾಮಾಡಿ, ಕಲ್ಪದ್ರುಮದುಕೂಲವಸನೆಯು೦ ೫ ಕಲ್ಲವೃಕ್ಷವು ನೀಡಿದ 
ರೇಷ್ಮೆವಸ್ವವನ್ನುಟ್ಟು, 


ಗದ್ಯಾನುಸರಣ: ಇನ್ನೊಂದು ದಿನ ಮರುದೇವಿಯು ಚತುರ್ಥಸ್ನಾಮಾಡಿ 
ಕಲ್ಪವೃಕ್ಷವು ನೀಡಿದ ರೇಷ್ಮೆವಸ್ತವನ್ನುಟ್ಟಳು, 


ಶ್ರೀಗೆ ಕುಳಸದನಮೆನೆ ತೊಳಪ ಮಣಿಭವನದೊಳ್‌ 
ರಾಗರಸಮೊದವೆ ಸರಸಿರುಹಸಮವದನದೊಳ್‌ ॥ 
ಪೊಳೆವ ಪಚ್ಚದೊಳೆ ಸೊಗಯಿಸುವ ಮೃದುತಲ್ಪದೊಳ್‌ 
ಲಲಿತಗಂಗಾನದೀಲಹರಿಕಾತಲ್ಪದೊಳ್‌ ॥ 


ಪದವಿಭಾಗ-ಅನ್ವಯ-ಅರ್ಥ: ಶ್ರೀಗೆ ಕುಳಸದನಮೆನೆ ತೊಳಪ 
ಮಣಿಭವನದೊಳ್‌ - ಸಂಪತ್ತಿನ ತವರುಮನೆಯೋ ಎನ್ನುವಂತೆ ಕಾಂತಿಯುಕ್ತವಾದ 
ಮಣಿಖಚಿತ ಅರಮನೆಯಲ್ಲಿ, ರಾಗರಸ೦ +೬ ಒದವೆ ಸರಸಿರುಹಸಮವದನದೊಳ್‌ -ಇ 
ಪ್ರೀತಿಯ ರಸವುಂಟಾಗಲು ಕಮಲದಂತಹ ಮುಖದಲ್ಲಿ, ಪೊಳೆವ ಪಚ್ಚದೊಳೆ 
ಸೊಗಯಿಸುವ ಮೃದುತಲ್ಪದೊಳ್‌ ಹೊಳೆಯುವ ಮರಕತದ ಸೊಗಸುವ 
ಮಿದುವಾದ ಹಾಸಿಗೆಯಲ್ಲಿ, ಲಲಿತಗಂಗಾನದೀಲಹರಿಕಾತಲ್ಪದೊಳ್‌ ಎ ಕೋಮಲವಾದ 
ಗಂಗಾನದಿಯ ಅಲೆಗಳಂತಹ ಹಾಸಿಗೆಯಲ್ಲಿ (ಮರುದೇವಿಯು ಮಲಗಿದ್ದಳು) 


ಗದ್ಯಾನುಸರಣ: ಆಕೆಯ ಅರಮನೆ ಸಂಪತ್ತಿನ ತವರುಮನೆಯೋ ಎನ್ನುವಂತೆ 
ಮಣಿಖಚಿತವಾಗಿ ಕಾ೦ತಿಯುಕ್ತವಾಗಿತ್ತು: ಹೊಳೆಯುವ ಸೊಗಸಾದ ಮಿದುವಾದ 
ಮರಕತದಂತಿದ್ದ ಗಂಗಾನದಿಯ ಅಲೆಗಳಂತಹ ಕೋಮಲವಾದ ಹಾಸಿಗೆಯಲ್ಲಿ 


ಮರುದೇವಿಯು ಮಲಗಿದ್ದಳು; ಅವಳ ಕಮಲದಂತಹ ಮುಖದಲ್ಲಿ ಪ್ರೀತಿಯ 
ರಸವೊಸರುತ್ತಿತ್ತು. 


ದೇವಿ ಮರುದೇವಿ ವಿಶದೀಕೃತಾಶಾಂತದೊಳ್‌ 
ಭಾವಿ ಜಿನಜನನಿ ಸತಿ ಪವಡಿಸಿ ನಿಶಾಂತದೊಳ್‌ 
ಚಂಡಗಜಗಮನೆ ಪರಿಖಂಡಿತಾಘಾಳಿಯಂ 
ಕಂಡಳೀರೆ೦ಟುಮೊಳ್ಗನಸಸಿನೆವೋಳಿಯಂ ॥ 


ಪದವಿಭಾಗ-ಅನ್ವಯ-ಅರ್ಥ: ದೇವಿ ಮರುದೇವಿ ವಿಶದೀಕೃತ + 
ಆಶಾಂತದೊಳ್‌ ಡು ಮಹಾರಾಣಿಯಾದ ಮರುದೇವಿಯು ದಿಕ್ಕುಗಳೆಲ್ಲ 
ಸ್ವಚ್ಛವಾಗಿರುವಾಗ, ಭಾವಿ ಜಿನಜನನಿ ಸತಿ ಪವಡಿಸಿ - ಮುಂದೆ ಜಿನನ 
ಕಾಯಾಗಲಿರುವ ದೇವಿಯು ಮಲಗಿರಲು, ನಿಶಾ ೯ ಅ೦ತದೊಳ್‌ ಇ ಬೆಳಗಿನ 
ಜಾವದಲ್ಲಿ, ಚಂಡಗಜಗಮನೆ ಇ ಆ ಮದಗಜಗಮನೆಯು, ಪರಿಖಂಡಿತ + 
ಅಫಾಳಿಯಂ ಈರೆಂಟು೦ +೬ ಒಳ್ಳನಸಿನ +೬ ಎಸೆವ +೬ ಓಳಿಯಂ ಕಂಡಳ್‌ ವ 
ಪಾಪಸಮೂಹವನ್ನು ನಾಶಮಾಡುವಂತಹ ಹದಿನಾರು ಒಳ್ಳೆಯ ಕನಸುಗಳ ಸೊಗಸಾದ 
ಸಾಲನ್ನು ಕಂಡಳು; 


ಗದ್ಯಾನುಸರಣ: ದೇವಕನ್ನಿಕೆಯರು ಕ್ರಮವಾಗಿ ಹೆಜ್ಜೆ ಹಾಕುತ್ತ 
ನರ್ತಿಸುತ್ತಿದ್ದರು; ದೇವವಿಲಾಸಿನಿಯರು ಇಂಪಾಗಿ ಹಾಡುವ ಧ್ವನಿಯು ಅವಳನ್ನು 
ಮೆಚ್ಚಿಸಿತು; ದಿಕ್ಕುಗಳೆಲ್ಲ ಸ್ವಚ್ಛವಾಗಿರುವಾಗ ಮುಂದೆ ಜಿನನ ತಾಯಾಗಲಿರುವ 
ದೇವಿಯು ನಿದಿಸಿದಳು; ಬೆಳಗಿನ ಜಾವದಲ್ಲಿ, ಪಾಪಸಮೂಹವನ್ನು 
ನಾಶಮಾಡುವಂತಹ ಹದಿನಾರು ಒಳ್ಳೆಯ ಕನಸುಗಳ ಸೊಗಸಾದ ಸಾಲನ್ನು ಆ 
ಮದಗಜಗಮನೆಯು ಕಂಡಳು; 


ಶರದಮಳಜಳದನಿಭಧವಳಗಜರಾಜನಂ । 
ಕುಮುದದಳಧವಳರುಚಿರವೃಷನಾಥನಂ 
ಲೋಲಲಾಂಗೂಲಮದಸಿಂಧುರಾರಾತಿಯಂ 
ದರದಳಿತಕರಕಳಿತಸರಸಿರುನಿಳಯೆಯಂ ॥ 


ಪದವಿಭಾಗ-ಅನ್ವಯ-ಅರ್ಥ: ಶರತ್‌ + ಅಮಳ ಜಳದನಿಭ ಧವಳ 
ಗಜರಾಜನ೦ - ಮಾಗಿ ಕಾಲದ ಬಿಳಿಯ ಮೋಡದ ಹಾಗೆ ಬೆಳ್ಳಗಿರುವ ಆನೆಯನ್ನೂ, 
ಕುಮುದದಳಧವಳರುಚಿರ ವೃಷನಾಥನ೦ ಇ ನೈದಿಲೆಯ ಹೂವಿನಂತೆ ಬೆಳ್ಳಗೆ 
ಕಾಮಯಿಯುಕ್ತವಾದ ಎತ್ತನ್ನೂ ಲೋಲಲಾಂಗೂಲಮದಸಿಂಧುರಾರಾತಿಯ೦ ಇ. 
ಡೊಂಕಾದ ಬಾಲವಿರುವ ಮದ್ದಾನೆಯ ಶತ್ರುವಾದ ಸಿ೦ಹವನ್ಮೂ, ದರದಳಿತಕರಕಳಿತ 
ಸರಸಿರುನಿಳಯೆಯಂ = ಅರಳಿರುವ ಕಮಲವನ್ನು ಕೈಯಲ್ಲಿ ಹಿಡಿದ (ಲಕ್ಷ್ಮಿಯನ್ನು) 
ಕಂಡಳು. 

ಗದ್ಯಾನುಸರಣ: ಮಾಗಿ ಕಾಲದ ಬಿಳಿಯ ಮೋಡದ ಹಾಗೆ ಬೆಳ್ಳಗಿರುವ 


ಆನೆಯನ್ನೂ, * ನೈದಿಲೆಯ ಹೂವಿನಂತೆ ಬೆಳ್ಳಗೆ ಕಾಮಯಿಯುಕ್ತವಾದ ಎತ್ತನ್ನೂ 


ಡೊಂಕಾದ ಬಾಲವಿರುವ ಮದ್ದಾನೆಯ ಶತ್ರುವಾದ ಸಿಂಹವನ್ನೂ ಅರಳಿರುವ 
ಕಮಲವನ್ನು ಕೈಯಲ್ಲಿ ಹಿಡಿದ (ಲಕ್ಷ್ಮಿಯನ್ನು) ಕಂಡಳು. 


ವಿಕಚನವಮಾಳಿಕಾಕುಸುಮನವಮಾಳೆಯಂ 
ವಿಮಳತರಗಗನತಳಶಿಳಕಹಿಮಕಿರಣನಂ। 
ಉದಯಗಿರಿಶಿಖರಗತತರುಣಮಾರ್ತಂಡನಂ 
ಮಿಳಿರ್ವ ಜಳದೊಳಗೆ ಪೊಳೆವೆರಡುವೆಳವಾಳೆಯಂ ॥ 


ಪದವಿಭಾಗ-ಅನ್ವಯ-ಅರ್ಥ: ವಿಕಚನವಮಾಳಿಕಾಕುಸುಮನವಮಾಳೆಯಂ೦ ಇ. 
ಅರಳಿದ ಹೊಸ ಮಾಲಿಕಾಕುಸುಮಮಾಲೆಯನ್ನೂ, 
ವಿಮಳತರಗಗನತಳತಿಳಕಹಿಮಕಿರಣನ೦ = ನಿರಭ್ರವಾದ ಆಕಾಶದ ತಿಲಕವೆನ್ನಿಸುವ 
ಚೆಂದ್ರನನ್ನೂ ಉದಯಗಿರಿಶಿಖರಗತತರುಣಮಾರ್ತಂಡನ೦ ೬ ಮೂಡಲ ಬೆಟ್ಟದ 
ತುದಿಯಲ್ಲಿ ಉದಯಿಸುವ ಸೂರ್ಯನನ್ನೂ ಮಿಳಿರ್ವ ಜಳದೊಳಗೆ ಪೊಳೆವ + 
ಎರಡು + ಎಳವಾಳಯಂ = ಅಲೆಗಳುಳ್ಳ ನೀರಿನಲ್ಲಿ ಹೊಳೆಯುವ ಎರಡು ಎಳೆಯ 
ಮೀನುಗಳಣ್ನೂ (ಕಂಡಳು). 


ಗದ್ಯಾನುಸರಣ: ಅರಳಿದ ಹೊಸ ಮಾಲಿಕಾಕುಸುಮಮಾಲೆಯನ್ನೂ, 
ಮೋಡಗಳಿಲ್ಲದ ಆಕಾಶದ ತಿಲಕವೆನ್ನಿಸುವ ಚಂದನನ್ನೂ ಮೂಡಲ ಬೆಟ್ಟದ 
ತುದಿಯಲ್ಲಿ ಉದಯಿಸುವ ಸೂರ್ಯನನ್ನೂ, ಅಲೆಗಳುಳ್ಳ ನೀರಿನಲ್ಲಿ ಹೊಳೆಯುವ 
ಎರಡು ಎಳೆಯ ಮೀನುಗಳಣ್ನೂ ಕಂಡಳು. 


ಜಳಜದಳನಯನಯುಗೆ ಪೊಣರ್ದ ಮಣಿಕುಂಭಮಂ 
ಜಳಜಕುಳನಿಭೃತಜಳಪದ್ಮಿನೀನಿಳಯಮಂ । 
ಕರಿಮಕರಕರದಳಿತವೀಚಿವಾರಾಶಿಯಂ 
ಮಂದರೋತ್ತುಂಗಕಂಠೀರವಾಸಂದಿಯಂ ॥ 


ಪದವಿಭಾಗ-ಅನ್ವಯ-ಅರ್ಥ: ಜಳಜದಳನಯನಯುಗೆ ಇ ತಾವರೆಯ 
ಎಸಳಿನಂಹ ಜೋಡಿ ಕಣ್ಣುಗಳ (ಮರುದೇವಿಯು), ಪೊಣರ್ದ ಮಣಿಕುಂಭಮ೦ ೫ 
ಜೋಡಿ ಮಣಿಖಚಿತ ಕಳಸಗಳನ್ನೂ, ಜಳಜಕುಳನಿಭೃತಜಳಪದ್ಮಿನೀನಿಳಯಮಂ = 
ಕಮಲಗಳಿಂದ ತುಂಬಿದ ಸರೋವರವನ್ನೂ ಕರಿಮಕರಕರದಳಿತವೀಚಿವಾರಾಶಿಯಂ 
= ನೀರಾನೆ ಮೊಸಳೆಗಳಿಂದ ಸೀಳಲ್ಪಟ್ಟ ಅಲೆಗಳ ಸಮುದವನ್ನೂ ಮಂದರ + 
ಉತ್ತುಂಗಕಂಠೀರವ 4+ ಆಸಂದಿಯಂ ಮಂದರ ಪರ್ವತದಂತೆ ಎತ್ತರವಾದ 
ಸಿಂಹಪೀಠವನ್ನೂ (ಕಂಡಳು). 


ಗದ್ಯಾನುಸರಣ: ಅರಳಿದ ತಾವರೆಯ ಪರಾಗದಿಂದ ಕೆಂಪಾದ ತಾವರೆಯ 
ಎಸಳಿನಂಹ ಜೋಡಿ ಕಣ್ಣುಗಳ ಮರುದೇವಿಯು ಮಣಿಖಚಿತ ಜೋಡಿ ಕಳಸಗಳನ್ನೂ, 
ಕಮಲಗಳಿಂದ ತುಂಬಿದ ಸರೋವರವನ್ನೂ ನೀರಾನೆ ಮೊಸಳಗಳಿಂದ ಸೀಳಲ್ಪಟ್ಟ 
ಅಲೆಗಳ ಸಮುದವನ್ನೂ ಮಂದರ ಪರ್ವತದಂತೆ ಎತ್ತರವಾದ ಸಿಂಹಪೀಠವನ್ನೂ 
ಕನಸಿನಲ್ಲಿ ಕಂಡಳು. 


ಸ್ಥೂಳಮಣಿಖಚಿತಸುರಪರಿವೃಢವಿಮಾನಮಂ 
ಕ್ವಣಿತಮಣಿಕಿಂಕಿಣೀನಿನದಫಣಿಗೇಹಮಂ 
ಸುರುಚಿರಾಂಶೂಲ್ಲಸದ್ರತ್ನಸಂಘಾತಮಂ 
ಸತತಗತಿಪಥಮನಡರ್ವುಜ್ಞ್ಯಳಜ್ಞಾಳೆಯಂ ॥ 


ಪದವಿಭಾಗ-ಅನ್ವಯ-ಅರ್ಥ: ಸ್ಥೂಳಮಣಿಖಚಿತಸುರಪರಿವೃಢವಿಮಾನಮಂ 
ವ ತೋರ ಮಣಿಗಳಿಂದ ಕೂಡಿದ ದೇವೇಂದ್ರನ ವಿಮಾನವನ್ನೂ, 
ಕ್ವಣಿತಮಣಿಕಿಂಕಿಣೇನಿನದಫಣಿಗೇಹಮ೦ = ಧ್ವನಿಸುವ ಮಣಿಕಿಂಕಿಣಿಗಳ ಧ್ವನಿಯಿಂದ 
ಕೂಡಿದ ಹುತ್ತವನ್ನೂ ಸುರುಚಿರ +೬ ಅಂಶೂಲ್ಲಸತ್‌ + ರತ್ನಸಂಘಾತಮಂ = 
ಮನೋಹರವಾದ ದೀಪ್ತಿಯನ್ನು ಸೂಸುವ ರತ್ನರಾಶಿಯನ್ನೂ ಸತತಗತಿಪಥಮನಡರ್ವ 
+ ಉಜ್ಜ್ಯಳೆಜ್ಞಾಳೆಯಂ = ನಿರಂತರವಾಗಿ ಆಕಾಶಪಥವನ್ನು ಆವರಿಸುವ ಪ್ರಜ್ವಲಿಸುವ 
ಬೆಂಕಿಯನ್ನೂ, (ಕನಸಲ್ಲಿ ಕಂಡಳು). 


ಗದ್ಯಾನುಸರಣ: ತೋರ ಮಣಿಗಳಿಂದ ಕೂಡಿದ ದೇವೇಂದ್ರನ 
ವಿಮಾನವನ್ನೂ, ಧ್ವನಿಸುವ ಮಣಿಕಿಂಕಿಣಿಗಳ ಧ್ವನಿಯಿಂದ ಕೂಡಿದ ಹುತ್ತವನ್ನೂ 
ಮನೋಹರವಾದ ದೀಪ್ತಿಯನ್ನು ಸೂಸುವ ರತ್ನರಾಶಿಯನ್ನೂ ನಿರಂತರವಾಗಿ 
ಆಕಾಶಪಥವನ್ನು ಆವರಿಸುವ ಪ್ರಜ್ವಲಿಸುವ ಬೆಂಕಿಯನ್ನೂ ಮರುದೇವಿ ತನ್ನ ಕನಸಲ್ಲಿ 
ಕಂಡಳು. 


ನಿಜವದನಮಂ ಪುಗುವ ವೃಷಭೇಂದ್ರನಂ 
ನೋಡಿ ಗಜಗಮನೆ ಕನಸೆಂದು ಬಗೆವನ್ನೆಗಂ 
ತೀಡೆ ಕಿವಿಗುಚಿತಮಂಗಳನಿನದಮನ್ನೆಗಂ ೧೭ 


ಪದವಿಭಾಗ-ಅನ್ವಯ-ಅರ್ಥ: ನಿಜವದನಮಂ ಪುಗುವ ವೃಷಭೇ೦ದ್ರನ೦ = 
ತನ್ನ ಮೊಗವನ್ನೇ ಹೊಗುತ್ತಿರುವ ಎತ್ತನ್ನೂ ನೋಡಿ ಗಜಗಮನೆ ಕನಸೆಂದು ಬಗೆವ + 
ಅನ್ನೆಗಂ ಎ ಕಂಡು ಅದೆಲ್ಲ ಕನಸೆಂದು ಆಕೆಯು ತಿಳಿಯಷ್ಟರಲ್ಲಿ, ಅನ್ನೆಗಂ 
ಕಿವಿಗುಚಿತಮಂಗಳನಿನದಂ ತೀಡೆ ಇ ಕಿವಿಗೆ ಹಿತಕರವಾಗಿ ಮಂಗಳದಧ್ದನಿಯು ಬೀಳಲು, 


ಗದ್ಯಾನುಸರಣ: ತನ್ನ ಮೊಗವನ್ನೇ ಹೊಗುತ್ತಿರುವ ಎತ್ತನ್ನೂ ಅದೆಲ್ಲ 
ಕನಸೆ೦ದು ಆಕೆಯು ತಿಳಿಯಷ್ಟರಲ್ಲಿ ಕಿವಿಗೆ ಹಿತಕರವಾಗಿ ಮಂಗಳದ್ದನಿಯು ಕೇಳಿಸಿತು; 


[ವಿಶೇಷ ವಿಚಾರ: ಮುಂದಿನ ಇಪ್ಪತ್ತಾರು ಸಾಲುಗಳ ರಳೆಯ ಭಾಗವು 
ಪ್ರಕ್ಷಿಪವೆಂದು ತೀರ್ಮಾನಿಸಿ ಬಸವರಾಜು ಅಡಿಟಿಪ್ಪಣಿಯಲ್ಲಿ ಕೊಡುತ್ತಾರೆ. ಅದಕ್ಕೆ 
ಅವರು ನೀಡುವ ಕಾರಣ ಇಂತಿದೆ: ಕೆಲವು ಪ್ರತಿಗಳಲ್ಲಿ ಈ ಭಾಗ ಇಲ್ಲ, "ಈ 
(ಬಿಟ್ಟಿರುವ) ವಿಷಯ ಮುಂದೆ ಪಾಠದಲ್ಲಿ ಬರುವ ಕಂದಗಳೆರಡರಲ್ಲಿ ಮೊದಲೇ 
ಉಕ್ತವಾಗಿರುವುದರಿಂದ ಮತ್ತು ಈ ಭಾಗವಿಲ್ಲದಿದ್ದರೂ ಕಥಾಸೂತಕ್ಕೆ 
ಭಂಗಬಾರದಿರುವುದರಿಂದ, ಆ ಅಧಿಕರಗಳೆಯ ಭಾಗವನ್ನು ಸೇರಿಸಿಕೊಂಡು ಓದಿದಾಗ 
ಮುಂದೆ ಬರುವ ಕಂದಪದ್ಯಗಳು ಅನನ್ವಯವಾಗುವುದರಿಂದ, ಈ ಅಧಿಕಭಾಗದಲ್ಲೇ 


ಎರಡು ಕಡೆ ಪ್ರಾಸಭಂಗವಿರುವುದರಿಂದ - ಈ ಮೇಲೆ ಹೇಳಿದ ಮುಂದಿನ ಪಾಠ 
ಪ್ರಕ್ಷಿಪ್ತ'' - ಆ ಭಾಗದ ಅಡಿಟಿಪ್ಪಣಿ..] 


ಕಂಡುಪ್ಪವಡಿಸಿ ಮಜ್ಜನ 

ಮಂಡನವಿಧಿಯಂ ಲತಾಂಗಿ ನಿರ್ವರ್ತಿಸಿ ಭೂ 
ಮಂಡಳಪತಿಗಟೆಪಿದೊಡೆರ್ದೆ 

ಗೊಂಡದಅ ಫಲಂಗಳನಿತುಮಂ ಮನು ತಿಳಿದಂ ೧೮ 


ಪದವಿಭಾಗ-ಅನ್ವಯ-ಅರ್ಥ: ಕಂಡು ಲತಾಂಗಿ ಉಪ್ಪವಡಿಸಿ 
ಮಜ್ಜನಮಂಡನವಿಧಿಯಂ ನಿರ್ವರ್ತಿಸಿ - ಕಂಡ ಮರುದೇವಿಯು ಮೇಲೆದ್ದು ಸ್ನಾನಾ 
ಅಲಂಕಾರಗಣ್ಣು ಮುಗಿಸಿ, ಭೂಮಂಡಳಪತಿಗೆ + ಅಚಜೆಪಿದೊಡೆ - ಮಹಾರಾಜನಿಗೆ 
ನಿರೂಪಿಸಲು, ಅದಅ ಫಲಂಗಳ್‌ + ಅನಿತುಮಂ ಮನು ಎರ್ದೆಗೊಂಡು ತಿಳಿದ೦ = 
ಅವುಗಳ ಫಲಗಳನ್ನು ತಿಳಿದು ಹದಿನಾಲ್ಕನೆಯ ಮನುವಾದ ನಾಭಿರಾಜನು 
ಸಂತಸದಿಂದ ಕೂಡಿದ. 


ಗದ್ಯಾನುಸರಣ: ಕನಸುಗಳನ್ನು ಕಂಡ ಮರುದೇವಿಯು ಮೇಲೆದ್ದು 
ಸ್ನಾನಾಲಂಕಾರಗಳನ್ನು ಮುಗಿಸಿ ಅವುಗಳನ್ನು ಮಹಾರಾಜನಿಗೆ ನಿರೂಪಿಸಿದಾಗ 
ಅವುಗಳ ಫಲಗಳನ್ನು ತಿಳಿದು ಹದಿನಾಲ್ಕನೆಯ ಮನುವಾದ ನಾಭಿರಾಜನು 
ಸಂತಸದಿಂದ ಕೂಡಿದ. 


ನಮಗೆ ತನೂಜಂ ದಿವದಿಂ 


ದಮೋಘಮವತರಿಸಿದಪ್ಪನಖಿಳವಿನೇಯ 

ಪ್ರಮದಕರಂ ದಿವಿಜೇಂದ್ರ 

ಪ್ರಮೋದಕರನೆನೆ ಗುಣಾಕರಂ ತೀರ್ಥಕರಂ ೧೯ 

ಪದವಿಭಾಗ-ಅನ್ವಯ-ಅರ್ಥ: ನಮಗೆ ತನೂಜ೦ = ನಮಗೆ ಮಗನಾಗಿ 
ಹುಟ್ಟಲು, ಅಖಿಳವಿನೇಯಪ್ರಮದಕರಂ = ಎಲ್ಲ ವಿನಯವಂತರಿಗೂ ಸಂತಸ 
ತರುವವನು, ದಿವಿಜೇಂದಪ್ರಮೋದಕರನ್‌ = ದೇವೇಂದನಿಗೆ 


ಮುದವುಂಟುಮಾಡುವವನು, ಎನೆ ಗುಣಾಕರಂ ತೀರ್ಥಕರ೦ ಇ ಎನಿಸಿದ ಗುಣಗಳ 
ನೆಲೆಯಾದ ತೀರ್ಥಂಕರನು, ದಿವದಿಂದೆ + ಅಮೋಘಂ + ಅವತರಿಸಿದಪ್ಪನ್‌ ಇ 
ದೇವಲೋಕದಿಂದ ಇಳಿದು ಬರುವನು. 


ಗದ್ಯಾನುಸರಣ: "ನಮಗೆ ಮಗನಾಗಿ ಹುಟ್ಟಲು ವಿನಯವಂತರಿಗೂ 
ದೇವೇಂದನಿಗೂ ಮುದವುಂಟುಮಾಡುವ ಗುಣಗಳ ನೆಲೆಯಾದ ತಶೀರ್ಥಂಕರನು 
ದೇವಲೋಕದಿಂದ ಇಳಿದು ಬರುತ್ತಾನೆ” 


ವಃ ಎಂದು ನಿರ್ವಚಿಸುವನ್ನೆಗಂ, ಸರ್ವಾರ್ಥಸಿದ್ಧೀಶ್ದರನ್‌ ಆ 
ಭುವನಾಂಬಿಕೆಯ ಗರ್ಭಸರೋವರಾಂಬುವಿನೊಳ್‌ ಚಂದಬಿಂಬದಂತೆ 


ಸಂಕ್ರಮಿಸಿದಾಗಳ್‌, ದೇವೇಂದ್ರಂ ಚತುರ್ನಿಕಾಯ ಅಮರರರ್ವೆರಸು 
ಪ್ರಥಮಕಲ್ಯಾಣಮಂ ನಿರ್ವರ್ತಿಸಿದಂ. ಗರ್ಭಂ ಬಳೆಯೆವಳೆಯೆ, 


ಪದವಿಭಾಗ-ಅನ್ವಯ-ಅರ್ಥ: ಎಂದು ನಿರ್ವಚಿಸುವನ್ನೆಗಂ ೬ ಎಂದು 
ಕನಸುಗಳಿಗೆ ಅರ್ಥ ಹೇಳುವ ಮುನ್ನವೇ, ಸರ್ವಾರ್ಥಸಿದ್ಧೀಶ್ವರನ್‌ = 
ಸರ್ವಾರ್ಥಸಿದ್ಧಿಯ ಒಡೆಯನು, ಆ ಭುವನಾಂಬಿಕೆಯ ಗರ್ಭಸರೋವರ + 
ಅಂಬುವಿನೊಳ್‌ ಇ ಆ ಜಗನ್ಮಾತೆಯ ಗರ್ಭ ಸರೋವರದಲ್ಲಿ, ಚಂದ್ರಬಿಂಬದಂತೆ 
ಸಂಕ್ರಮಿಸಿದಾಗಳ್‌ = ಚಂದಬಿಂಬದಂತೆ ಬಂದು ಸೇರಿಕೊಳ್ಳಲು, ದೇವೇಂದಂ 
ಚತುರ್ನಿಕಾಯ ಅಮರರರ್ವೆರಸು - ದೇವೇಂದ್ರನು ಭುವನ ವನ ಜ್ಯೋತಿ ಮತ್ತು 
ಕಲ್ಪಗಳೆಂಬ ನಾಲ್ಕು ಬಗೆಯ ದೇವತೆಗಳ ಸಮೇತ ಬಂದು, ಪ್ರಥಮಕಲ್ಯಾಣಮಂ 
ನಿರ್ವರ್ತಿಸಿದಂ ಇಷ ಪಂಚಕಲ್ಯಾಣಗಳಲ್ಲಿ ಮೊದಲನೆಯದಾದ ಗರ್ಭಾವತರಣ 
ಕಲ್ಯಾಣವನ್ನು ನೆರವೇರಿಸಿದ. ಗರ್ಭಂ ಬಳೆಯೆವಳೆಯೆ ಇ ಮರುದೇವಿಯ ಗರ್ಭವು 
ಬೆಳೆಯುತ್ತಿರಲು, 


ಗದ್ಯಾನುಸರಣ: ಹೀಗೆ೦ದು ಕನಸುಗಳಿಗೆ ಅರ್ಥ ಹೇಳುವ ಮುನ್ನವೇ, 
ಸರ್ವಾರ್ಥಸಿದ್ಧಿಯ ಒಡೆಯನಾದ ಆದಿಜಿನನು. ಆ ಜಗನ್ಮಾತೆಯ ಗರ್ಭ 
ಸರೋವರದಲ್ಲಿ ಚ೦ದ್ರಬಿಂಬದಂತೆ ಬಂದು ಸೇರಿಕೊಂಡ; ಆಗ ದೇವೇಂದ್ರನು ಭುವನ 
ವನ ಜ್ಯೋತಿ ಮತ್ತು ಕಲ್ಪಗಳೆಂಬ ನಾಲ್ಕು ಬಗೆಯ ದೇವತೆಗಳ ಸಮೇತ ಬಂದು 
ಪಂಚಕಲ್ಯಾಣಗಳಲ್ಲಿ ಮೊದಲನೆಯದಾದ ಗರ್ಭಾವತರಣ ಕಲ್ಯಾಣವನ್ನು ನೆರವೇರಿಸಿದ. 
ಆನಂತರ ಮರುದೇವಿಯ ಗರ್ಭವು ಬೆಳೆಯುತ್ತಿತ್ತು 


ಜ್ಲಾನಮಯಂ ತೇಜೋನಿಧಿ 
ತಾನಿರ್ದಂ ತಾಯ ಗರ್ಭದೊಳ್‌ ಪೀಡೆಯನಂ 
ತೇನು೦ ಮಾಡಿದನಿಲ್ಲ ಕೃ 


ಶಾನುವ ನೆಆಲುರದಂತೆವೊಲ್‌ ಕನ್ನಡಿಯಂ ೨೦ 
ಪದವಿಭಾಗ-ಅನ್ವಯ-ಅರ್ಥ: ಕೃಶಾನುವ ನೆಟಲ್‌ ಕನ್ನಡಿಯಂ 
ಉರದಂತೆವೊಲ್‌ ಇ ಬೆಂಕಿಯ ಪ್ರತಿಬಿಂಬವು ಕನ್ನಡಿಯನ್ನು ಸುಡದ ಹಾಗೆ, 


ಜ್ಞಾನಮಯಂ ತೇಜೋನಿಧಿ ತಾಯ ಗರ್ಭದೊಳ್‌ ತಾನಿರ್ದು೦ . ಜ್ಞಾನಸ್ವರೂಪನೂ 
ಬೆಳಗಿನಾಗರವೂ ಆದ ಜಿನಶಿಶುವು ತಾಯಿಯ ಬಸಿರಲ್ಲಿದ್ದರೂ, ಪೀಡೆಯನ್‌ + ಅಂತು 
+ ಏನು೦ ಮಾಡಿದನ್‌ + ಇಲ್ಲ ಇ ಸ್ವಲ್ಪವೂ ಕಷ್ಟವನ್ನು ಉಂಟುಮಾಡಲಿಲ್ಲ. 


ಗದ್ಯಾನುಸರಣ: ಬೆಂಕಿಯ ಪ್ರತಿಬಿಂಬವು ಕನ್ನಡಿಯನ್ನು ಸುಡದ ಹಾಗೆ, 
ಜ್ಞಾನಸ್ಪರೂಪನೂ ಬೆಳಗಿನಾಗರವೂ ಆದ ಜಿನಶಿಶುವು ತಾಯಿಯ ಬಸಿರಲ್ಲಿದ್ದರೂ 
ಸ್ವಲ್ಪವೂ ಕಷ್ಟವನ್ನು ಉ೦ಟುಮಾಡಲಿಲ್ಲ. 


ಪಳಿಕಿನ ಕೊಡದೊಳ್‌ ಸೊಡರ್ಗುಡಿ 
ಬೆಳಗುವವೊಲ್‌ ಶುದ್ಧಗರ್ಭಗೃಹದೊಳ್‌ ತೇಜೋ 
ನಿಳಯಂ ಬೆಳಗಿದನಚೆವಿನ 


ಬೆಳಗಿನ ಮೊಳೆ ಮೊಳೆತು ಬೆಳೆವುದೊಂದಚ್ಚರಿಯೇ ೨೧ 


ಪದವಿಭಾಗ-ಅನ್ವಯ-ಅರ್ಥ: ಪಳಿಕಿನ ಕೊಡದೊಳ್‌ ಸೊಡರ್ಗುಡಿ 
ಬೆಳಗುವವೊಲ್‌ ಎ. ಸ್ಫಚಿಕದ ಗಡಿಗೆಯಲ್ಲಿ ದೀಪದ ಕುಡಿಯು ಬೆಳಗುವಂತೆ, 
ಶುದ್ಧಗರ್ಭಗೃಹದೊಳ್‌ ತೇಜೋನಿಳಯಂ ಬೆಳಗಿದನ್‌ = ಮರುದೇವಿಯ ಪರಿಶುದ್ಧ 
ಬಸಿರಿನಲ್ಲಿ ತೇಜಸ್ಸಿನ ನೆಲೆಯಾದ ಶಿಶುವು ಬೆಳಗಿದ; ಅಣೆವಿನ ಬೆಳಗಿನ ಮೊಳೆ 
ಮೊಳೆತು. ಬೆಳೆವುದು + ಒಂದಚ್ಚರಿಯೇ 3. ಜ್ಞಾನದ ಬೀಜವು ಮೊಳಕೆಯೊಡೆದು 
ಬೆಳೆಯುವುದೇನು ಆಶ್ಚರ್ಯ? 


ಗದ್ಯಾನುಸರಣ: ಸ್ಪಟಿಕದ ಗಡಿಗೆಯಲ್ಲಿ ದೀಪದ ಕುಡಿಯು ಬೆಳಗುವಂತೆ 
ಮರುದೇವಿಯ ಪರಿಶುದ್ಧ ಬಸಿರಿನಲ್ಲಿ ತೇಜಸ್ಸಿನ ನೆಲೆಯಾದ ಶಿಶುವು ಬೆಳಗಿದ; ಜ್ಞಾನದ 
ಬೀಜವು ಮೊಳಕೆಯೊಡೆದು ಬೆಳೆಯುವುದೇನು ಆಶ್ಚರ್ಯ? 


ಬರೆ ಚೈತ್ರಂ ಕೃಷ್ಣಪಕ್ಷಂ ದೊರೆಕೊಳೆ ನವಮೀವಾಸರಂ ಪೊರೆ ಲೋಕೋ 
ತ್ತರಮಾಗಿರ್ದುತ್ತರಾಷಾಢದೊಳತಿಶುಭದಂ ಬ್ರಹ್ಮಯೋಗಂ ಮನಂಗೊಂ 

ಡಿರೆ ಭಾಸ್ವನ್ನಾಭಿರಾಜಾಂಗನೆ ವಿಶದಯಶೋಭಾಗಿಯಂ ಭವ್ಯಪದ್ಕಾ 
ಕರಬೋಧಾದಾಯಿಯಂ ತಿಗ್ಮಕರನುದಯದೊಳ್‌ ಪುತ್ರನಂ ಪೆತ್ತಳಾಗಳ್‌ ಹ 


ಪದವಿಭಾಗ-ಅನ್ವಯ-ಅರ್ಥ: ಚೈತ್ರಂ ಬರೆ - ಚೈತ್ರಮಾಸವು ಬರಲು, 
ಕೃಷ್ಣಪಕ್ಷಂ ದೊರೆಕೊಳೆ = ಕೃಷ್ಣಪಕ್ಷವೂ ಬಂದಿತು, ನವಮೀವಾಸರಂ ಪೊರ್ದೆ ಇ. 
ನವಮಿಯ ತಿಥಿಯು ಉಂಟಾಯಿತು, ಲೋಕೋತ್ತರಮಾಗಿರ್ದ + 
ಉತ್ತರಾಷಾಢದೊಳ್‌ ಇ ಅತ್ಯತಿಶಯವಾದ ಉತ್ತರಾಷಾಢ ನಕ್ಷತ್ರದಲ್ಲಿ, ಅತಿಶುಭದಂ 
ಬ್ರಹ್ಮಯೋಗಂ ಮನಂಗೊಂಡಿರೆ - ತುಂಬ ಮಂಗಳಕರವಾದ ಬ್ರಹ್ಮಯೋಗವು 
ಒದಗಿರಲು, ಆಗಳ್‌ - ಆ ಹೊತ್ತಿನಲ್ಲಿ, ಭಾಸ್ಪತ್‌ + ನಾಭಿರಾಜ * ಅಂಗನೆ ವ 
ತೇಜಃಪೂರ್ಣಳಾದ ನಾಭಿರಾಜನ ರಾಣಿಯು, ತಿಗಕರನ + ಉದಯದೊಳ್‌ ಇ. 
ಸೂರ್ಯ ಮೂಡಿದಾಗ, ವಿಶದಯಶೋಭಾಗಿಯಂ = ನಿರ್ಮಲ ಕೀರ್ತಿಗೆ 
ಭಾಜನನಾಗುವವನೂ, ಭವ್ಯಪದ್ಮಾಕರಬೋಧಾದಾಯಿಯಂ = ಭವ್ಯರೆಂಬ ಪದ್ಮಗಳ 
ಕೊಳಕ್ಕೆ ತಿಳಿವನ್ನುಂಟುಮಾಡುವವನೂ ಆದ, ಪುತ್ತನಂ ಪೆತ್ತಳ್‌ - ಮಗನನ್ನು ಹೆತ್ತಳು. 


ಗದ್ಯಾನುಸರಣ: ಚೈತ್ರಮಾಸದ ಕೃಷ್ಣಪಕ್ಷ ನವಮಿಯ ತಿಥಿಯಂದು 
ಅತ್ಯತಿಶಯವಾದ ಉತ್ತರಾಷಾಢ ನಕ್ಷತ್ರ ಹಾಗೂ ತುಂಬ ಮಂಗಳಕರವಾದ 
ಬ್ರಹ್ಮಯೋಗವು ಕೂಡಿಕೊಂಡುವು; ಆಗ ತೇಜಃಪೂರ್ಣಳಾದ ನಾಭಿರಾಜನ ರಾಣಿಯು 
ಸೂರ್ಯ ಮೂಡುವ ಹೊತ್ತಿನಲ್ಲಿ ನಿರ್ಮಲ ಕೀರ್ತಿಗೆ ಭಾಜನನಾಗುವವನೂ, 
ಭವ್ಯರೆ೦ಬ ಪದ್ಮಗಳ ಕೊಳಕ್ಕೆ ತಿಳಿವನ್ನುಂಟುಮಾಡುವವನೂ ಆದ ಮಗನನ್ನು ಹೆತ್ತಳು. 


ತ್ರಿದಶಾನೇಕಾನಕ೦ಗಳ್‌ ಮೊಳಗಿದುವು ಕರಾಸ್ಥಾಳನಂ ದೇವರಿಂದಾ 
ಗದೆ ಮುಂ ಕಲ್ಪದ್ರುಮಂಗಳ್‌ ಪೊಸತಲರ್ದಲರಂ ತಾಮೆ ಸಾಲ್ಪನ್ನೆಗಂ ಸೂ 
ಸಿದುವೇಕಾಯ್ತೀ' ಕಿರೀಟಕ್ಕವನತಿಯೆನೆ ದೇವೋತ್ಸ್ತಮಾಂಗಂಗಳುಂ ಬಾ 


ಗಿದುವಾ ತ್ರೈಲೋಕ್ಕನಾಥೋದಯಮನಃಚಿಪುವತಾ ತ್ರಿಳೋಕಕ್ಕಮಾಗಳ್‌ 
೨೩ 


ಪದವಿಭಾಗ-ಅನ್ವಯ-ಅರ್ಥ: ಆ ತ್ರೈಲೋಕ್ಕನಾಥ - ಉದಯಮನ್‌ ಆ 
ತ್ರಿಳೋಕಕ್ಕಂ ಅಜೆಪುವಂತೆ' ಎ ಆ ಮೂಲೋಕಗಳ ಒಡೆಯನ ಹುಟ್ಟನ್ನು 
ಮೂಲೋಕಗಳಿಗೂ ತಿಳಿಸುವಂತೆ, ಆಗಳ್‌ ಇ ಆಗ, ದೇವರಿಂದೆ ಕರ + ಆಸ್ಥಾಳನಂ 
ಆಗದೆ ಮುಂ = ದೇವತೆಗಳು ಕೈಯಿಂದ ಬಾರಿಸುವ ಮುಂಚೆಯೇ, ಅನೇಕ ತ್ರಿದಶ 
ಆನಕ೦ಗಳ್‌ ಮೊಳಗಿದುವು = ನಾನಾ ದೇವವಾದ್ಯಗಳು ಸದ್ದುಮಾಡಿದುವು, 
ಕಲ್ಪದ್ರುಮ೦ಗಳ್‌ ತಾಮೆ ಪೊಸತು + ಅಲರ್ದು + ಅಲರಂ ಸಾಲ್ವನ್ನೆಗಂ ಸೂಸಿದುವು 
= ಕಲ್ಪವೃಕ್ಷಗಳು ತಾವಾಗಿಯೇ ಹೊಸತಾಗಿ ಹೂಬಿಟ್ಟು ಸಾಕಗುವಂತೆ ಸುರಿಸಿದುವು, 
ಕಿರೀಟಕ್ಕೆ ಈ ಅವನತಿ ಏಕೆ ೬ ಆಯ್ತು ಎನೆ = ಕಿರೀಟಕ್ಕೆ ಈ ಅವನತಿಯು ಏಕೆ 
ಉಂಟಾಯಿತು ಎನ್ನುವಂತೆ, ದೇವ + ಉತ್ತಮಾಂಗಂಗಳುಂ ಬಾಗಿದುವು ಇ 
ದೇವತೆಗಳ ತಲೆಗಳು ತಾವಾಗಿ ಬಾಗಿದುವು, 


ಗದ್ಯಾನುಸರಣ: ಆ ಮೂಲೋಕದೊಡೆಯನ ಹುಟ್ಟನ್ನು ಮೂಲೋಕಗಳಿಗೂ 
ತಿಳಿಸುವಂತೆ, ಆಗ ದೇವತೆಗಳು ತಮ್ಮ ಕೈಗಳಿಂದ ಬಾರಿಸುವ ಮುಂಚೆಯೇ ನಾನಾ 
ದೇವವಾದ್ಯಗಳು ಸದ್ದುಮಾಡಿದುವು, ಕಲ್ಪವೃಕ್ಷಗಳು ತಾವಾಗಿಯೇ ಸಮೃದ್ಧವಾಗಿ 
ಹೊಸತಾದ ಹೂಬಿಟ್ಟು ಸುರಿಸಿದುವು, ಕಿರೀಟಕ್ಕೆ ಈ ಅವನತಿಯು ಏಕೆ ಉಂಟಾಯಿತು 
ಎನ್ನುವಂತೆ ದೇವತೆಗಳು ಅರಿವಿಲ್ಲದೆಯೇ ತಲೆಬಾಗಿಸಿದರು. 


ವಾಸವನಾಸನಕಂಪದಿ 

ನಾ ಸಮಯದೊಳವಧಿಯಂ ಪ್ರಯೋಗಿಸಿ ಬೋಧಾ 
ವಾಸಪ್ರಿಯನುದಯಮನಣಿ 

ದಾಸನದಿಂದೆರ್ದು ಮೂಜುಸೂಣ್‌ ಪೊಡೆವಟ್ಟಂ ೨೪ 


ಪದವಿಭಾಗ-ಅನ್ವಯ-ಅರ್ಥ: ಆ ಸಮಯದೊಳ್‌ ಆಸನಕಂಪದಿನ್‌ 
ವಾಸವನ್‌ ಎ ಆ ಹೊತ್ತಿನಲ್ಲಾದ ಆಸನಕಂಪದಿಂದ ದೇವೇಂದನು, ಅವಧಿಯಂ 


ಪ್ರಯೋಗಿಸಿ - ತನ್ನ ಅವಧಿಜ್ಞಾನದ ಬಲದಿಂದ, ಬೋಧಾವಾಸಪ್ರಿಯನ + 
ಉದಯಮನ್‌ + ಅಜೆದು = ಜ್ಞಾನದ ನೆಲೆವನೆಯಾದವನ ಹುಟ್ಟನ್ನು ತಿಳಿದು, 
ಆಸನದಿಂದೆ ೬ ಎರ್ದು ಮೂಳಖುಸೂಲ”್‌್‌ ಪೊಡೆವಟ್ಟಂ = ತನ್ನ ಪೀಠದಿಂದ 


ಮೇಲೆದ್ದು ಮೂರು ಬಾರಿ ನಮಸ್ಕರಿಸಿದ. 


ಗದ್ಯಾನುಸರಣ: ಆ ಹೊತ್ತಿನಲ್ಲಾದ ಆಸನಕಂಪದಿ೦ದ ದೇವೇಂದ್ರನು ತನ್ನ 
ಅವಧಿಜ್ಞಾನದ ಬಲದಿಂದ ಜ್ಞಾನದ ನೆಲೆವನೆಯಾದವನ ಹುಟ್ಟನ್ನು ತಿಳಿದ; ತಕ್ಷಣವೇ 
ತನ್ನ ಪೀಠದಿಂದ ಮೇಲೆದ್ದು ಮೂರು ಬಾರಿ ನಮಸ್ಕರಿಸಿದ. 


[ವಿಶೇಷ ವಿಚಾರ: ಆಸನಕಂಪ ಎಇ ತೀರ್ಥಂಕರನ ಜೀವಿತದ ವಿಶೇಷ 
ಪ್ರಸಂಗಗಳಲ್ಲಿ ಆಗುವ ದೇವೇಂದ್ರನ ಸಿಂಹಾಸನದ ಅಲುಗಾಟ] 


ವ। ಅಂತು ಪೊಡೆವಟ್ಟು ಜನ್ಮಾಭಿಷೇಕೋದ್ಯುಕ್ತಚಿತ್ತನಾದಾಗಳ್‌ 


ಪದವಿಭಾಗ-ಅನ್ವಯ-ಅರ್ಥ: ಅಂತು ಪೊಡೆವಟ್ಟು - ಹಾಗೆ ನಮಸ್ಕರಿಸಿ, 
ಜನ್ಮ + ಅಭಿಷೇಕ + ಉದ್ಯುಕ್ತಚಿತ್ತನಾದಾಗಳ್‌ = ತೀರ್ಥಂಕರನ ಜನನಕಲ್ಯಾಣವನ್ನು 
ಮಾಡುವ ಆಸಕ್ತಿಯನ್ನು ತಾಳಿ, 


ಗದ್ಯಾನುಸರಣ: ಹಾಗೆ ನಮಸ್ಕರಿಸಿದ ದೇವೇಂದ್ರನು ತೀರ್ಥಂಕರನ 
ಜನನಕಲ್ಯಾಣವನ್ನು ಆಚರಿಸುವುದರತ್ತ ತನ್ನ ಮನಸ್ಸನ್ನು ತೊಡಗಿಸಿದ; 


ನೆಗಟಸ್ಥಾ ದೇವೇಂದ್ರರೆಲ್ಲಂ ಬಳಸಿ ಬರೆ ಮದಶ್ರೀಯುತೈರಾವತಸ್ಕಂ 

ಧಗತಂ ನಾನಾತಪತ್ರಸ್ಥಗಿತದಶದಿಶಾಮಂಡಲಂ ದೇವತೂರ್ಯಾ 
ನಂದಗೇದೀವೀಗೀತಜೈನಸ್ತವಸಮುಪಹಿತಾತ್ಮೀಯಚಿತ್ತಂ ವಿಳಾಸಂ 

ಮಿಗೆ ಸೌಧರ್ಮೇಂದ್ರನಂದಾ ಶಚಿವೆರಸು ಮಹೋತ್ಸಾಹದಿಂ ಬಂದನಾಗಳ್‌ 
೨೫ 


ಪದವಿಭಾಗ-ಅನ್ವಯ-ಅರ್ಥ: ನೆಗಟ್ಬ + ಆ ದೇವೇಂದರ್‌ - ಎಲ್ಲಂ ಬಳಸಿ 
ಬರೆ ಎ ಕೀರ್ತಿವಂತ ದೇವೇಂದರುಗಳಲ್ಲ, ಸುತ್ತಲೂ ಬರುತ್ತಿರಲು, ಮದಶ್ರೀಯುತ + 
ಐರಾವತಸ್ಕಂಧಗತಂ = ಮದವೆಂಬ ಸಂಪತ್ತಿನಿಂದ ಕೂಡಿದ ಐರಾವತದ ಕುತ್ತಿಗೆಯ 
ಮೇಲೆ ಕುಳಿತು, ನಾನಾ + ಆತಪತ್ರಸ್ಥಗಿತದಶದಿಶಾಮಂಡಲಂ - ನಾನಾ ಕೊಡೆಗಳಿಂದ 
ಹತ್ತು ದಿಕ್ಕುಗಳನ್ನೂ ಮುಚ್ಚಿ, ದೇವತೂರ್ಯ + ಆನಂದಗೇದೀವೀಗೀತ 
ದೇವದುಂದುಭಿಗಳೊಡನೆ (ಮರು)ದೇವಿಯ ಬಗೆಗಿನ ಹಾಡು, ಜೈನಸ್ತವಸಮುಪಹಿತ + 
ಆತ್ಮೀಯಚಿತ್ತಂ - ಹಾಗೂ ಜಿನಸ್ತುತಿಗಳಲ್ಲಿ ತನ್ನ ಮನಸ್ಸನ್ನು ಇಟ್ಟು, ಸೌಧರ್ಮೇಂದನ್‌ 
+ ಅಂದು ೬ ಆ ಶಚಿವೆರಸು ೬ ಸೌಧರ್ಮೇಂದ್ರನು ತನ್ನ ಮಡದಿ ಶಚಿಯ 
ಜೊತೆಯಲ್ಲಿ ಮಹೋತ್ಸಾಹದಿ೦ ಆಗಳ್‌ ವಿಳಾಸ೦ ಮಿಗೆ ಬಂದನ್‌ ೬ ತುಂಬ 
ಸಂಭ್ರಮದಿಂದಲೂ ವೈಭವದಿಂದಲೂ ಬಂದ. 


ಗದ್ಯಾನುಸರಣ: ಕೀರ್ತಿವಂತ ದೇವೇಂದ್ರರುಗಳೆಲ್ಲ ಸುತ್ತಲೂ ಬರುತಿರಲು 
ಮದವೆಂಬ ಸಂಪತ್ತಿನಿಂದ ಕೂಡಿದ ಐರಾವತದ ಕುತ್ತಿಗೆಯ ಮೇಲೆ ಕುಳಿತು, ನಾನಾ 
ಕೊಡೆಗಳಿಂದ ಹತ್ತು ದಿಕ್ಕುಗಳನ್ನೂ ಮುಚ್ಚಿರಲು, ದೇವದುಂದುಭಿಗಳೊಡನೆ 
ಮರುದೇವಿಯ ಬಗೆಗಿನ ಹಾಡು ಹಾಗೂ ಜಿನಸ್ತುತಿಗಳಲ್ಲಿ ತನ್ನ ಮನಸ್ಸನ್ನು ಇಟ್ಟು, 
ಸೌಧರ್ಮೇಂದ್ರನು ತನ್ನ ಮಡದಿ ಶಚಿಯ ಜೊತೆಯಲ್ಲಿ ತುಂಬ ಸಂಭ್ರಮದಿಂದಲೂ 
ವೈಭವದಿಂದಲೂ ಬಂದ. 


ವ| ಅಂತು ಗಗನತಳದಿನ್‌ ಅವತರಿಸಿ ಸಾಕೇತಮಂ ಬಳಸಿ 
ದೇವನಿಕಾಯಮಿರೆ  ಸೌಧರ್ಮೇಂದ್ರಪ್ರಮುಖ ಚತುರ್ನಿಕಾಯಾಮರೇಂದ್ರವೃಂದಂ 
ನಾಭಿರಾಜರಾಜಗೇಹಾಂಗಣದೊಳ್‌ ಸಂದಣಿಸಿ ಬಂದಿರೆ, ಶುಚಿಶಚಿಮಹಾದೇವಿ 
ತಿರೋಹಿತಶರೀರೆಯಾಗಿ ಪ್ರಸೂತಿಗೃಹಮಂ ಪೊಕ್ಕು ತೇಜೋಧಿಕನಪ್ಪ ಬಾಳನನಲ್ಕರ್ತು 
ನೋಡುತ್ತುಮಿರ್ಬರು೦ ಮೂಮೆ ಬಲಗೊಂಡು 


ಪದವಿಭಾಗ-ಅನ್ವಯ-ಅರ್ಥ: ಅಂತು ಗಗನತಳದಿನ್‌ + ಅವತರಿಸಿ - ಹಾಗೆ 
ಆಕಾಶದಿಂದ ಇಳಿದು, ಸಾಕೇತಮ೦ ಬಳಸಿ = ಸಾಕೇತಪುರವನ್ನು ಸುತ್ತಿ ಬಂದು, 


ದೇವನಿಕಾಯಂ + ಇರೆ = ದೇವಸಮುದಾಯವು ನಿಂತಿರಲು, 
ಸೌಧರ್ಮೇಂದ್ರಪ್ರಮುಖಚತುರ್ನಿಕಾಯ + ಅಮರೇಂದ್ರವೃಂದಂ ಎ ಸೌಧಮೇಂದನು 
ಮುಖ್ಯವಾದ ನಾಲ್ಕೂ ಬಗೆಯ ದೇವೇಂದರುಗಳು, ನಾಭಿರಾಜರಾಜಗೇಹಾಂಗಣದೊಳ್‌ 
ಸಂದಣಿಸಿ ಬಂದಿರೆ - ನಾಭಿರಾಜನ ಅರಮನೆಯ ಅಂಗಳದಲ್ಲಿ ಒಟ್ಟಾಗಿ ಬರಲು, 
ಶುಚಿಶಚಿಮಹಾದೇವಿ ತಿರೋಹಿತಶರೀರೆಯಾಗಿ - ಪರಿಶುಭ್ರಳಾದ ಶಚಿದೇವಿಯು ತನ್ನ 
ಶರೀರವನ್ನು ಅದೃಶ್ಯವಾಗಿಸಿಕೊಂಡು, ಪ್ರಸೂತಿಗೃಹಮಂ ಪೊಕ್ಕು - ಬಾಣಂತಿ 
ಮನೆಯನ್ನು ಹೊಕ್ಕು, ತೇಜಃ + ಅಧಿಕನಪ್ಪ ಬಾಳನನ್‌ ಎ ಹೆಚ್ಚಿನ ಕಾಂತಿಯಿಂದ 
ಕೂಡಿದ ಆ ಮಗುವನ್ನು ಅಟ್ಕರ್ತು ನೋಡುತ್ತುಂ - ಪ್ರೀತಿಯಿಂದ ನೋಡುತ್ತ, 
ಇರ್ಬರುಂ ಮೂಮೆ ಬಲಗೊಂಡು = ಇಂದ್ರ-ಶಚಿಯರು ಮೂರು ಬಾರಿ 
ಬಲಗೊಂಡು 


ಗದ್ಯಾನುಸರಣ: ಹಾಗೆ ಆಕಾಶದಿಂದ ನೆಲದ ಮೇಲೆ ಇಳಿದರು; ನಾನಾ 
ಬಗೆಯ ಮಣಿಸೌಧಗಳ ತುದಿಯಲ್ಲಿ ಹಾರಾಡುತ್ತಿದ್ದ ಬಾವುಟಗಳ ಸಾಲಿನಿಂದ 
ಕಂಗೊಳಿಸುತ್ತಿದ್ದ ಸಾಕೇತಪುರವನ್ನು ಸುತ್ತಿ ದೇವಸಮುದಾಯವು ನಿಂತುಕೊಂಡಿತು; 
ಸೌಧಮೇಂದನು ಮುಖ್ಯವಾದ ನಾಲ್ಕೂ ಬಗೆಯ ದೇವೇಂದರುಗಳು ನಾಭಿರಾಜನ 
ಅರಮನೆಯ ಅಂಗಳದಲ್ಲಿ ಒಟ್ಟಾಗಿ ಬಂದರು; ಆಗ ಪರಿಶುಭ್ರಳಾದ ಶಚಿದೇವಿಯು 
ತನ್ನ ಶರೀರವನ್ನು ಮರೆಮಾಚಿಕೊ೦ಡಳು. ಆನಂತರ ಬಾಣಂತಿ ಮನೆಯನ್ನು ಹೊಕ್ಕು 
ಹೆಚ್ಚಿನ ಕಾಂತಿಯಿಂದ ಕೂಡಿದ ಆ ಮಗುವನ್ನು ಪ್ರೀತಿಯಿಂದ ನೋಡುತ್ತ ಇಂದ್ರ- 
ಶಚಿಯರು ಮೂರು ಬಾರಿ ಬಲಗೊಂಡು ಬಂದರು. 


ಎಅಗಿ ಜಗತ್ತಯಗುರುಗೆರ್ದೆ 

ಯೆಅಕದೆ ತೊಗಟ್ಟಖಿಳಭುವನಜನನಿಯನಾಗಳ್‌ 

ಮಲ ಯಿಸಿ ಮಾಯಾನಿದ್ರೆಯಿ 

ನುಜ* ಮಾಯಾಶಿಶುವನಿರಿಸಿ ಮುಂದಂಬಿಕೆಯಾ ೨೬ 


ಪದವಿಭಾಗ-ಅನ್ವಯ-ಅರ್ಥ: ಜಗತ್ತಯಗುರುಗೆ + ಎರ್ದೆಯ + ಎಣಕದೆ 
ಎಐಗಿ ಮೂಲೋಕಗಳ ಗುರುವಿಗೆ ಹೃದಯದಲ್ಲಿ ಅಕ್ಕರೆ ಉಕ್ಕಲು ನಮಸ್ಕರಿಸಿ, 
ಆಗಳ್‌ ಅಖಿಳಭುವನಜನನಿಯನ್‌ ಪೊಗಟ್ಟು = ಆಗ. ಜಗನ್ಮಾತೆಯನ್ನು ಸ್ತುತಿ ಮಾಡಿ, 
ಮಾಯಾನಿದ್ರೆಯಿನ್‌ ಉಣ ಮಂಅಕಯಿಸಿ . ಮಾಯಾನಿದ್ರೆಯಿಂದ ಪೂರ್ತಿ 
ಮೈಮರೆಯುವಂತೆ ಮಾಡಿ, ಅಂಬಿಕೆಯಾ ಮುಂದೆ ಮಾಯಾಶಿಶುವನ್‌ + ಇರಿಸಿ = 
ತಾಯಿಯ ಮಗ್ಗುಲಲ್ಲಿ ಮಯಾಶಿಶುವೊಂದನ್ನು ಇರಿಸಿ, 


ಗದ್ಯಾನುಸರಣ: ಹೃದಯದಲ್ಲಿ ಅಕ್ಕರೆ ಉಕ್ಕಲು ಮೂಲೋಕ ಗುರುವಿಗೆ 
ನಮಸ್ಕರಿಸಿದಳು; ಆಗ ಜಗನ್ಮಾತೆಯನ್ನು ಸ್ತುತಿ ಮಾಡಿ, ಮಾಯಾನಿದ್ರೆಯಿಂದ ಆಕೆ 
ಪೂರ್ತಿ ಮೈಮರೆಯುವಂತೆ ಮಾಡಿ ತಾಯಿಯ ಮಗ್ಗುಲಲ್ಲಿ ಮಯಾಶಿಶುವೊಂದನ್ನು 
ಇರಿಸಿದಳು. 


ಪಡೆಯಲ್ಕಾಗದ ನಿಧಿಯಂ 
ಬಡವಂ ಪಡೆದಂತೆ ಕಮಳದಳಕರತಳದಿಂ 


ಪಿಡಿದೆತ್ತಿಕೊಂಡ ಸಂತಸ 
ದೊಡಮೆಯನಾಂ ಪೊಗಟಲಣಿಯೆನಿಂದ್ರಾಂಗನೆಯಾ ಪಿಕ 


ಪದವಿಭಾಗ-ಅನ್ವಯ-ಅರ್ಥ: ಪಡೆಯಲ್ಕೆ * ಆಗದ ನಿಧಿಯಂ ಬಡವಂ 
ಪಡೆದಂತೆ - ಎಂದೂ ಪಡೆಯಲಾರದ ಸಂಪತ್ತನ್ನು ಬಡವನು ಪಡೆದಂತೆ, 
ಕಮಳದಳಕರತಳದಿ೦ ಸಂತಸದೊಡಮೆಯನ್‌ ಹಿಡಿದೆತ್ತಿಕೊಂಡ ಇಂದ್ರಾಂಗನೆಯನ್‌ ಇ 
ತನ್ನ ಕರಕಮಲಗಳಲ್ಲಿ ಆನಂದದ ಒಡವೆಯನ್ನು ಹಿಡಿದೆತ್ತಿಕೊಂಡ ಇಂದನ 
ಮಡದಿಯನ್ನು, ಆ೦ ಪೊಗಟಲ್‌ + ಅಜೆಯೆನ್‌ - ನಾನು ಹೊಗಳಲಸಮರ್ಥ. 


ಗದ್ಯಾನುಸರಣ: ಎಂದೂ ಪಡೆಯಲಾರದ ಸಂಪತ್ತನ್ನು ಬಡವನು ಪಡೆದಂತೆ, 
ತನ್ನ ಕರಕಮಲಗಳಲ್ಲಿ ಆನಂದದ ಒಡವೆಯನ್ನು ಇಂದ್ರನ ಮಡದಿ ಹಿಡಿದೆತ್ತಿಕೊ೦ಡಳು. 
ಆಕೆಯ ಆನಂದವನ್ನು ವರ್ಣಿಸಲು ನಾನು ಅಸಮರ್ಥ. 


ಮಂಗಳಮನೆ ಪಾಡುತ್ತುಂ 

ಮಂಗಳಧಾರಿಣಿಯರಾಗಿ ಮುಂದಂ ನಡೆವಾ 

ಶಾಂಗನೆಯರಿಂದೆ ದಿವಿಜೇಂ 

ದ್ರಾಂಗನೆ ಕರಮೆಸೆದು ಹಂಸಗತಿಯೊಳ್‌ ಬಂದಳ್‌ ೨೮ 


ಪದವಿಭಾಗ-ಅನ್ವಯ-ಅರ್ಥ: ಮಂಗಳಮನೆ ಪಾಡುತ್ತುಂ ಹ 
ಮಂಗಳಗೀತಗಳನ್ನು ಹಾಡುತ್ತ, ಮಂಗಳಧಾರಿಣಿಯರಾಗಿ ಮಂಗಳದವ್ಯಗಳನ್ನು 
ಹಿಡಿದು, ಮುಂದಂ ನಡೆವ ೪೬ ಆಶಾಂಗನೆಯರಿಂದೆ ೬ ಮುಂದೆ ಸಾಗುವ 
ದಿಗಂಗನೆಯರ ಜೊತೆಯಲ್ಲಿ, ದಿವಿಜೇಂದ್ರ + ಅಂಗನೆ ಕರಂ «೬ ಎಸೆದು 
ಹಂಸಗತಿಯೊಳ್‌ ಬಂದಳ್‌ = ಶಚಿದೇವಿಯು ಅತಿಶಯ ಶೋಭೆಯಿಂದ ಹಂಸದಂತೆ 
ನಡೆದು ಬಂದಳು. 


ಗದ್ಯಾನುಸರಣ: ಮ೦ಗಳಗೀತಗಳನ್ನು ಹಾಡುತ್ತ ಮಂಗಳದ್ರವ್ಯಗಳನ್ನು ಹಿಡಿದು 
ದಿಗಂಗನೆಯರು ಮುಂದೆ ಸಾಗುತ್ತಿರಲು ಶಚಿದೇವಿಯು ಅತಿಶಯ ಶೋಭೆಯಿಂದ 
ಹಂಸದಂತೆ ಅವರೊಡನೆ ನಡೆದು ಬಂದಳು. 


ವ। ಅಂತು ಬಂದು ಜಗತ್ತಿತಯಪತಿಯಂ ತ್ರಿದಶಪತಿಯ ನೀಡಿದ 
ಭುಜಯುಗಳಕ್ಕೆ ನೀಡಿದಾಗಳ್‌ ನಿಜಾಂಕಮನೇಣಿಸಿಕೊಂಡು, 


ಪದವಿಭಾಗ-ಅನ್ವಯ-ಅರ್ಥ: ಅಂತು ಬಂದು ಜಗತ್‌ + ತ್ರಿತಯಪತಿಯಂ 
= ಹಾಗೆ ಬಂದು ಮೂಲೋಕದೊಡೆಯನನ್ನು, ತ್ರಿದಶಪತಿಯ ನೀಡಿದ 
ದೇವೇಂದನು ಚಾಚಿದ, ಭುಜಯುಗಳಕ್ಕೆ ನೀಡಿದಾಗಳ್‌ ೬ ತೋಳುಗಳಿಗೆ ನೀಡಲು, 
ನಿಜ * ಅಂಕಮನ್‌ + ಏಣೆಸಿಕೊಂಡು - ತನ್ನ ತೊಡೆಯ ಮೇಲೆ ಇರಿಸಿಕೊಂಡು, 


ಗದ್ಯಾನುಸರಣ: ಹಾಗೆ ಬಂದ ಶಚಿಯು ಮೂಲೋಕದೊಡೆಯನನ್ನು 
ದೇವೇಂದ್ರನು ಚಾಚಿದ ತೋಳುಗಳಿಗೆ ನೀಡಿದಳು; ಆ ಮಗುವನ್ನು ಸೌಧರ್ಮೇಂದನು 
ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡ. 


ತ್ರಿಜಗನ್ನಾಥನ ಮಜ್ಜನಕ್ಕೆ ಮಣಿಪೀಠಾಕಾರದಂತಾಗಿ ವಿ 

ಶ್ವಜಗತ್ಪೂಜಿತಮಾಗಿ ಪೆಂಪುವಡೆದಾ ಹೇಮಾಚಳೇಂದ್ರಕ್ಕೆ ಕ 

ಲ್ಪಜರಂ ಪೋಗಲೆ ಸನ್ನೆಗೆಯ್ಯೆ ಭಗವಜ್ಜನ್ಮಾಭಿಷೇಕೋತ್ಸವ 

ಧ್ವಜಮಂ ಪೋಲ್ತುದು ರತ್ನರಂಜಿತಭುಜಾದಂಡ೦ ಸುರಾಧೀಶನಾ 
೨೯ 


ಪದವಿಭಾಗ-ಅನ್ವಯ-ಅರ್ಥ: ತ್ರಿಜಗನ್ನಾಥನ ಮಜ್ಜನಕ್ಕೆ = 
ಮೂಲೋಕದೊಡೆಯನ ಸ್ನಾನಕ್ಕೆ, ಮಣಿಪೀಠ 4+ ಆಕಾರದಂತಾಗಿ - ಮಣಿಪೀಠದ 
ಆಕಾರವನ್ನು ಪಡೆದು, ವಿಶ್ವಜಗತ್ತೂಜಿತಂ + ಆಗಿ ಪೆಂಪುವಡೆದ ೬ ಇಡೀ ವಿಶ್ವದ 
ಗೌರವಕ್ಕೆ ಪಾತ್ರವಾಗಿ ಹಿರಿಮೆವಡೆದ, ಆ ಹೇಮಾಚಳೇಂದಕ್ಕೆ ಪೋಗಲೆ ಕಲ್ಪಜರಂ 
ಸನ್ನೆಗೆಯ್ಯೆ = ಹಿಮವತ್ತರ್ವತಕ್ಕೆ ಹೋಗಲು ಕಲ್ಲಾಮರರಿಗೆ ಸಸ ಮಾಡಲು, ಸುರ + 
ಆಧೀಶನಾ ರತ್ನರಂಜತಭುಜಾದಂಡಂ KN ದೇವೇಂದನ "ರತ್ನಕಾ೦ತಿಯುಕ್ತವಾದ 
ತೋಳು, ಭಗವತ್‌ + ಜನ್ಮ + ಆಭಿಷೇಕ + ಉತ್ಸವ ಧ್ವಜಮಂ ಪೋಲ್ತುದು = 
ಭಗವಂತನ ಜನಕಲ್ಯಾಣ ಸಂಭ್ರಮಕ್ಕೆಂದು ಎತ್ತಿ ಹಿಡಿದ ಬಾವುಟದಂತೆ ತೋರಿತು. 


ಗದ್ಯಾನುಸರಣ: ಮೂಲೋಕದೊಡೆಯನ ಸ್ನಾನಕ್ಕೆಂದು ಮಣಿಪೀಠದ 
ಆಕಾರವನ್ನು ಪಡೆದು ಇಡೀ ವಿಶ್ವದ ಗೌರವಕ್ಕೆ ಪಾತ್ರವಾಗಿ ಹಿಮವತ್ತರ್ವವು 
ಹಿರಿಮೆವಡೆದಿತ್ತು ಅಲ್ಲಿಗೆ ಹೋಗಲು ಇಂದ್ರನು ಕಲ್ಪಾಮರರಿಗೆ ತೋಳೆತ್ತಿ ಸನ್ನೆ 
ಮಾಡಿದ; ಆಗ ದೇವೇಂದ್ರನ ರತ್ನಕಾಂತಿಯುಕ್ತವಾದ ಆ ತೋಳು ಭಗವಂತನ 
ಜನ್ಮಕಲ್ಯಾಣ ಸ೦ಭ್ರಮಕ್ಕೆಂದು ಎತ್ತಿ ಹಿಡಿದ ಬಾವುಟದಂತೆ ತೋರಿತು 


ವ। ಆಗಳ್‌ ಸೌಧರ್ಮೇಂದ್ರನೇಜೆದೈರಾವತಗಜೇ೦ದ್ರಕ್ಕೆ ನಿಜಗಜೇಂದ್ರಂಗಳಂ 
ಪಕ್ಕುಮಾಡಿ, 


ಅರ್ಥ: ಆಗಳ್‌ ಸೌಧರ್ಮೇಂದನ್‌ + ಏಜೆದೈರಾವತಗಜೇಂದ್ರಕ್ಕೆ 
ನಿಜಗಜೇಂದ್ರ೦ಂಗಳ೦ ಪಕ್ಕುಮಾಡಿ - ಆಗ ಸೌಧರ್ಮೇಂದ್ರನು ಹತ್ತಿದ ಐರಾವತವನ್ನು 
ತಮ್ಮ ಆನೆಗಳು ಅನುಸರಿಸುವಂತೆ ಕಲ್ಪಜರು ನೋಡಿಕೊಂಡರು. 


ಹಿಮಕರಬಿಂಬನಿಭಚ್ಛ 

ತ್ರಮನೀಶಾನೇಂದ್ರನೆತ್ತಿದಂ ತತ್ಕರವಿ 

ಭ್ರಮದಿಂ ಪದಪೊದವೆ ಸನ 

ತುಮಾರಮಾಹೇಂದರಿಕ್ಕಿದರ್‌ ಚಾಮರಮಂ ೩೦ 


ಪದವಿಭಾಗ-ಅನ್ವಯ-ಅರ್ಥ: ಈಶಾನೇಂದನ್‌ ಹಿಮಕರಬಿ೦ಬನಿಭಚ್ಛತ್ರಮನ್‌ 
ಎತ್ತಿದ೦ ಎ ಈಶಾನೇಂದನು ಚಂದಬಿಂಬಂದಂತಿದ್ದ ಬೆಳ್ಗೊಡೆಯನ್ನು ಮಗುವಿನ ಮೇಲೆ 
ಎತ್ತಿ ಹಿಡಿದ; ಸನತ್ಕುಮಾರಮಾಹೇ೦ದ್ರರ್‌ ತತ್‌ + ಕರವಿಭ್ರಮದಿಂ = ಸನತ್ಕುಮಾರ 
ಮಹೇಂದ್ರರು ತಮ್ಮ 'ಬೆಡಗುಗೈಗಳಿಂದ, ಪದಪು * ಒದವೆ ಚಾಮರಮಂ ಇಕ್ಕಿದರ್‌ = 
ಸೊಗಸಾಗಿ ಚಾಮರಗಳಿ೦ದ ಬೀಸಿದರು. 


ಗದ್ಯಾನುಸರಣ: ಈಶಾನೇ೦ದ್ರನು ಚಂದ್ರಬಿಂಬಂದಂತಿದ್ದ ಬೆಳ್ಳೊಡೆಯನ್ನು 
ಮಗುವಿನ ಮೇಲೆ ಎತ್ತಿ ಹಿಡಿದ; ಸನತ್ಕುಮಾರ ಮಹೇಂದ್ರರು ತಮ್ಮ ಬೆಡಗುಗೈಗಳಿಂದ 
ಚಾಮರಗಳಿ೦ದ ಮೆಲುವಾಗಿ ಬೀಸಿದರು. 


ನೆಗಟಕ್ಸಿರಾವತದಂತಿಗಾದುದು ಮೊಗಂ ಮೂವತ್ತೆರಟಕ್ನೋಲಕ್ಬೊಡಾ 
ಮೊಗಮೊಂದೊಂದಣಸೊಳೆಂಟು ಕೋಡವಜಸೊಳಂತೊಂದೊದಅಲಕೊಳ್‌ ಪೂಗೊಳಂ 
ನೆಗಟಕ್ಬೊಂದೊಂದೆಸೆದಿರ್ಕುಮಾ ಕೊಳಂಗಳಂತೊಂದೊಂದೊದಳಸೊಳ್‌ ಚಿತ್ರಪ 


ತ್ರಗಣಂ ಪದ್ಮಿನಿ ನಾಡೆ ಚೆಲ್ಹನೊಳಕೊಂಡೊಂದೊಂದೆ ಕಣ್ಗೊಪ್ಪುಗುಂ ೩೧ 
ಪದವಿಭಾಗ-ಅನ್ವಯ-ಅರ್ಥ: ನೆಗಟ್ಬ + ಐರಾವತದಂತಿಗೆ ಮೂವತ್ತೆರಟ್‌ 
ಮೊಗಂ ಆದುದು ೬. ಸುಪ್ರಸಿದ್ಧವಾದ ಐರಾವತ ಆನೆಗೆ ಮೂವತ್ತೆರಡು 


ಮುಖಗಳುಂಟಾದುವು; ನೋಟಸ್ಲೊಡೆ + ಆ ಮೊಗ೦ * ಒಂದೊಂ೦ಂದಜಸೊಳ್‌ + 
ಎಂಟು ಕೋಡು ೬ ನೋಡನೋಡುತ್ತಿರುವಂತೆಯೇ ಒಂದೊಂದು ಮುಖದಲ್ಲಿಯೂ 
ಎಂಟು ದಂತಗಳು, ಅಂತು ಅವಅಸೊಳ್‌ ಒಂದೊದಅಕೊಳ್‌ ಒಂದೊಂದು + 
ಪೂಗೊಳಂ ನೆಗಟ್ಟು ಎಸೆದಿರ್ಕುಂ ೬ ಹಾಗೆಯೇ ಅವುಗಳಲ್ಲಿ ಒಂದೊಂದರಲ್ಲಿಯೂ 
ಒಂದೊಂದು ಹೂವಿನ ಕೊಳವು ಶೋಭಿಸುತ್ತಿತ್ತು. ಅಂತು ಆ ಕೊಳಂಗಳ್‌ 
ಒಂದೊಂದೊದಳಸೊಳ್‌ - ಅಂತೆಯೇ ಆ ಒಂದೊಂದು ಕೊಳದಲ್ಲಿಯೂ, ನಾಡೆ 
ಚೆಲ್ಡನ್‌ + ಒಳಕೊಂಡು ಇ ಆಕರ್ಷಕ ಎಲೆಗಳ ಸಮೂಹವುಳ್ಳ, ಚಿತ್ರಪತ್ರಗಣಂ ಪದ್ಮಿನಿ 
ಒಂದೊಂದೆ ಕಣ್ಣೆ + ಒಪ್ಪುಗು೦ ವ ಒಂದೊಂದು ತಾವರೆ ಬಳ್ಳಿಯು ಶೋಭಿಸುತ್ತಿತ್ತು. 


ಗದ್ಯಾನುಸರಣ: ಸುಪ್ರಸಿದ್ಧವಾದ ಐರಾವತ ಆನೆಗೆ ಮೂವತ್ತೆರಡು 
ಮುಖಗಳುಂಟಾದುವು; ನೋಡನೋಡುತ್ತಿರುವಂತೆಯೇ ಒಂದೊಂದು 
ಮುಖದಲ್ಲಿಯೂ ಎಂಟು ದಂತಗಳು; ಹಾಗೆಯೇ ಪ್ರತಿಯೊಂದು ದಂತದಲ್ಲಿ 
ಒಂದೊಂದು ಹೂವಿನ ಕೊಳವು ಶೋಭಿಸುತ್ತಿತ್ತು ಅಂತೆಯೇ ಆ ಒಂದೊಂದು 
ಕೊಳದಲ್ಲಿಯೂ ಆಕರ್ಷಕ ಎಲೆಗಳ ಸಮೂಹವುಳ್ಳ ಒಂದೊಂದು ತಾವರೆ ಬಳ್ಳಿಯು 
ಶೋಭಿಸುತ್ತಿತ್ತು. 


ಪೊಸಪೂವಬ್ಬಿನಿಯೊಂದಣಸೊಳ್‌ ಸೊಗಯಿಕು೦ ಮೂವತ್ತೆರಟ್ಟೂವಿನೊಳ್‌ 
ಪೊಸಗಂಪಂ ಪುದಿದೊಪ್ಪಿ ತೋಳುವೆಸಳ್ಗಳ್ಳೂವತ್ತೆರಟಕ್ಷಿಲ್ಲನ 
ಪ್ಪೆಸಸೋರೊಂದಅ ಮೇಲೆ ಲೀಲೆ ಮಿಗೆ ಮೂವತ್ತಿರ್ವರೋರಂತೆ ನ 
ರ್ತಿಸೆ ದೇವಾಂಗನೆಯರ್‌ ಬೆಡಂಗನೊಳಕೊಂಡತ್ತಿಂದ್ರರುಂದ್ರದ್ದಿಪಂ 

೩೨ 


ಪದವಿಭಾಗ-ಅನ್ವಯ-ಅರ್ಥ: ಅಬ್ಬಿನಿಯೊಂದಜಸೊಳ್‌  ಮೂವತ್ತೆರಟ್‌ 
ಪೊಸಪೂವು ಸೊಗಯಿಕು೦ ಎ. ತಾವರೆಬಳ್ಳಿಯೊಂದೊಂದರಲ್ಲಿಯೂ ಮೂವತ್ತೆರಡು 
ಹೊಸಗೂಗಳು ಶೋಭಿಸುತ್ತವೆ; ಪೂವಿನೊಳ್‌ ಪೊಸಗಂಪಂ ಪುದಿದು ೬ ಒಪ್ಪಿ 
ತೋಜುವ 4+ ಎಸಳ್ಗಳ್‌ + ಮೂವತ್ತೆರಟಕ್‌ ೬ ಒಂದೊಂದು ಹೂವಿನಲ್ಲಿಯೂ 
ಹೊಸಗಂಪನ್ನು ತುಂಬಿಕೊಂಡು ಸೊಗಸುವ ಮೂವತ್ತೆರಡು ದಳಗಳು; ಚೆಲ್ಪನಪ್ಪ + 


ಎಸಳ್‌ 4 ಓರೊ೦ದಅ ಮೇಲೆ ಮೂವತ್ತಿರ್ವರ್‌ ದೇವಾಂಗನೆಯರ್‌ - ಸುಂದರವಾದ 
ಒಂದೊಂದು ದಳದ ಮೇಲೆಯೂ ಮೂವತ್ತೆರಡು ಮಂದಿ ದೇವತಾಸ್ತ್ರೀಯರು, ಓರಂತೆ 
ಲೀಲೆ ಮಿಗೆ ನರ್ತಿಸೆ - ಒಂದೇ ಸಮನೆ ಲೀಲಾವಿಲಾಸದಿಂದ ನ್‌ಹುಣಿಯುತ್ತಿರಲು, 
ಇಂದರುಂದದ್ದಿಪಂ ಬೆಡಂಗನ್‌ + ಒಳಕೊಂಡತ್ತು - ಇಂದ್ರನ ಮಹಾ ಆನೆಯು 
ಅದ್ಭುತತೆಯನ್ನು ಒಳಗೊಂಡಿತ್ತು. 


ಗದ್ಯಾನುಸರಣ: ಒಂದೊಂದು ತಾವರೆಬಳ್ಳಿಯಲ್ಲಿಯೂ ಮೂವತ್ತೆರಡು 
ಹೊಸಗೂಗಳು ಶೋಜಿಸುತ್ತವೆ; ಒಂದೊಂದು ಹೂವಿನಲ್ಲಿಯೂ ಹೊಸಗಲಿಪ ನ್ನು 
ತುಂಬಿಕೊಂಡು ಸೊಗಸುವ ಮೂವತ್ತೆರಡು ದಳಗಳು; ಸುಂದರವಾದ REE 
ದಳದ ಮೇಲೆಯೂ ಮೂವತ್ತೆರಡು ಮಂದಿ ದೇವತಾಸ್ತ್ರೀಯರು ಒಂದೇ ಸಮನೆ 
ಲೀಲಾವಿಲಾಸದಿಂದ ಕುಣಿಯುತ್ತಿದ್ದರು; ಹೀಗೆ ಇಂದ್ರನ ಮಹಾ ಆನೆಯು ಅದ್ಭುತವಾಗಿ 
ಕಾಣುತ್ತಿತ್ತು. 


ನಡೆ ನೋಡಲ್‌ ರೂಪು ಕೇಳಲ್‌ ನುಡಿ ಪುರದ ಜನಕ್ಕಾಯ್ತು ಮುನ್ನಂತೆ 
ಮೇಗ 
ಣ್ಲಡರ್ದಾಗಳ್‌ ಮೆಯ್ಯ ಕಾಣಲ್‌ ಕಳಕಳಮಿನಿಸಂ ಕೇಳಲಾಯ್ತಂತು ಮತ್ತಂ 
ನಡೆಗೊಂಡಾಗಳ್‌ ತನುವ್ಯಕ್ತಿಯನಚೆಯಣಂ ಬಾರದಾಯ್ತತ್ತಣಂ ಕಾ 
ಹ ಗೆಂಟಾದುದೆಂಬಂತಿರೆ ಗಗನತಳೋದ್ಗಾಮಿಯಾಯ್ತಿಂದ್ರಸೈನ್ಯಂ 


ಪದವಿಭಾಗ-ಅನ್ವಯ-ಅರ್ಥ: ಮುನ್ನೆ + ಅಂತೆ ನಡೆ ನೋಡಲ್‌ ರೂಪು - 
ಮೊದಲು ಹಾಗೆಯೇ ಚೆನ್ನಾಗಿಯೇ ಆಕಾರವನ್ನು ನೋಡಲೂ, ಕೇಳಲ್‌ ನುಡಿ ಪುರದ 
ಜನಕ್ಕೆ * ಆಯ್ತು - ಧ್ವನಿ ಕೇಳಲೂ ಊರ ಜನಕ್ಕೆ ಸಾಧ್ಯವಾಯಿತು, ಮೇಗಣ್ಣೆ + 
ಅಡರ್ದಾಗಳ್‌ ಮೆಯ್ಯ ಕಾಣಲ್‌ ಕಳಕಳ೦ + ಇನಿಸಂ ಕೇಳಲಾಯ್ತು ಎ ಮೇಲಕ್ಕೆ 
ಅಡರಿದಾಗ ಅವರ ದೇಹಗಳನ್ನು ನೋಡಲೂ ಧ್ವನಿಯನ್ನು ಕೇಲಲೂ ಸ್ವಲ್ಪವೇ 
ಸಾಧ್ಯವಾಯಿತು, ಅಂತು ಮತ್ತಂ ನಡೆಗೊಂಡಾಗಳ್‌ ೬ ಹಾಗೆಯೇ ಮತ್ತೂ 
ಮುಂದುವರಿದಾಗ, ತನುವ್ಯಕ್ತಿಯನಜೆಯಲ್‌ + ಅಣಂ ಬಾರದಾಯ್ತು ಇ. 
ವ್ಯಕ್ತಿದೇಹಗಳು ಸ್ವಲ್ಪವೂ ಕಾಣದಾದುವು, ಅತ್ತಣಂ ಕಾಣ್ಬಏಡೆಗಂ ಗೆಂಟಾದುದು = 
ಆನಂತರ ಕಾಣಲು ಕೂಡ ದೂರವಾಯಿತು, ಎಂಬಂತಿರೆ ಇಂದ್ರಸೈನ್ಯಂ ಗಗನತಳ + 
ಉದ್ಗಾಮಿಯಾಯ್ತು - ಎನ್ನುವ ರೀತಿಯಲ್ಲಿ ಇಂದ್ರನ ಸೈನ್ಯವು ಆಗಸತಳದಲ್ಲಿ ಪಯಣ 
ಬೆಳೆಸಿತು. 


ಗದ್ಯಾನುಸರಣ: ಇಂದ್ರನ ಸೈನ್ಯವು ಆಗಸತಳದಲ್ಲಿ ಪಯಣ ಬೆಳೆಸಿತು: 
ಮೊದಲು ಅವರ ರೂಪನ್ನು ಚೆನ್ನಾಗಿ ನೋಡಲೂ ನುಡಿಗಳನ್ನು ಸ್ಪಷ್ಟವಾಗಿ ಕೇಳಲೂ 
ಊರ ಜನಕ್ಕೆ ಸಾಧ್ಯವಾಯಿತು, ಅವರು ಮೇಲಕ್ಕೆ ಅಡರಿದಾಗ ಅವರ ದೇಹಗಳನ್ನು 
ನೋಡಲೂ ಧ್ವನಿಯನ್ನು ಕೇಳಲೂ ಸ್ವಲ್ಪವೇ ಸಾಧ್ಯವಾಯಿತು, ಮತ್ತೂ 
ಮುಂದುವರಿದಾಗ ವ್ಯಕ್ತಿದೇಹಗಳು ಸ್ವಲ್ಪವೂ ಕಾಣದಾದುವು, ಆನ೦ತರ ಕಾಣಲು ಕೂಡ 
ಸಾಧ್ಯವಾಗದಷ್ಟು ದೂರವಾಯಿತು. 


ವ| ಅಂತು ಪೋಗಿ ಮಂದರಾಚಳಮನೆಯ್ದಿ ಪಾಂಡುಕವನದ 
ಪೂರ್ವೋತ್ತರಾಶಾಮುಖನಿವಾಸಿಯಾಗಿ ಅಷ್ಟಮೀಚಂದ್ರಾಕೃತಿಯೊಳಮ್‌ ಅಷ್ಟಮಂಗಳ 
ಪರಿವೇಷ್ಠನದೊಳಂ ನೆಅಕದು, 


ಪದವಿಭಾಗ-ಅನ್ವಯ-ಅರ್ಥ: ಅಂತು ಹೋಗಿ - ಹಾಗೆ ಹೋಗಿ, ಮಂದರಾ 
+ ಆಚಳಮನ್‌ + ಏಯ್ದಿ ೨ ಮಂದರಪರ್ವತವನ್ನು ತಲುಪಿ, ಪಾಂಡುಕವನದ 
ಪೂರ್ವೋತ್ತರಾಶಾಮುಖನಿವಾಸಿಯಾಗಿ = ಪಾಂಡುಕವನದ ಈಶಾನ್ಯಕ್ಕೆದುರಾಗಿ, 
ಅಷ್ಟಮೀಚಂದ್ರಾಕೃತಿಯೊಳಮ್‌  ಶುಕ್ಷಪಕ್ಷದ ಎಂಟನೆಯ ದಿನ ಚಂದ್ರನಂತೆ, 
ಅಷ್ಟಮಂಗಳ ಪರಿವೇಷ್ಠ್ನನದೊಳಂ ನೆಣ*ದು ಎ ಛತ್ರ ಧ್ವಜ ಕುಶ ಚಾಮರ ಸುಪ್ರತಿಷ್ಠಕ 
ಭೃಂಗಾರ ದರ್ಪಣ ಮತ್ತು ವ್ಯಜನ ಎಂಬ ಎಂಟು ಮಂಗಳವಸ್ತುಗಳಿಂದ ಕೂಡಿ, 


ಗದ್ಯಾನುಸರಣ: ಹಾಗೆ ಹೋಗಿ ಮಂದರಪರ್ವತವನ್ನು ತಲುಪಿದ ಮೇಲೆ 
ಪಾಂಡುಕವನದ ಈಶಾನ್ಯಕ್ಕೆದುರಾಗಿ ಶುಕ್ಷಪಕ್ಷದ ಎಂಟನೆಯ ದಿನ ಚಂದ್ರನಂತೆ 
ಕಾಂತಿಯುಕ್ತವಾಗಿದ್ದ ಮಗುವನ್ನು ಎಂಟು  ಮಂಗಳವಸ್ತುಗಳಿಂದ ಕೂಡಿಸಿದ 
(ದೇವೇಂದ್ರ). 


ಕ್ಷೀರೋದವಾರಿಧಾರಾ 
ಪೂರದ ಜೆಲ್ವಿಂಗೆ ಸೆಣಸುವಂತಭಿನವನೀ 
ಹಾರದ ಬೆಳ್ಳನೆ ಬಾರಿಸಿ 


ಬಾರಿಸಿ ಪಾಂಡುಕಶಿಳಾತಳ೦ ಸೊಗಯಿಸುಗುಂ ೩೪ 

ಪದವಿಭಾಗ-ಅನ್ವಯ-ಅರ್ಥ: ಕ್ಷೀರೋದವಾರಿಧಾರಾಪೂರದ ಚೆಲ್ವಿಂಗೆ 
ಸೆಣಸುವಂತೆ ಷ ಹಾಲ್ಲಡಲಿನ ನೀರಿನ ಸೊಗಸಿನ ಜೊತೆ ಸ್ಪರ್ಧಿಸುವ ಹಾಗೆ, 
ಪಾಂಡುಕಶಿಳಾತಳಂ ಇ ಪಾಂಡುಕಶಿಲೆಯು, ಅಭಿನವನೀಹಾರದ ಬೆಳ್ಳನೆ ಬಾರಿಸಿ 
ಬಾರಿಸಿ ಸೊಗಯಿಸುಗುಂ = ಹೊಸತಾದ ಹಿಮವನ್ನೂ ಮೀರಿಸುವಂತೆ ಬೆಳ್ಳಗೆ 
ಶೋಭಿಸಿತು. 


ಗದ್ಯಾನುಸರಣ: ಹಾಲ್ಗಡಲಿನ ನೀರಿನ ಸೊಗಸಿನ ಜೊತೆ ಸ್ಪರ್ಧಿಸುವ ಹಾಗೆ 
ಆ ಪಾಂಡುಕಶಿಲೆಯು ಹೊಸ ಹಿಮವನ್ನೂ ಮೀರಿಸುವಂತೆ ಬೆಳ್ಳಗೆ ಶೋಬಿಸಿತು. 


ವ। ಅಲ್ಲಿ ದೇವರಾಜಂ ಶ್ರೀಮ೦ಟಪಮಂ ವಿರಚಿಸಿ ಮೃಗರಾಜವಿಷ್ಠರದೊಳ್‌ 
ಬಾಳಕನಂ ಪೂರ್ವಾಭಿಮುಖ ನಿವಿಷ್ಠನಂ ಮಾಡುವುದುಂ, 


ಪದವಿಭಾಗ-ಅನ್ವಯ-ಅರ್ಥ: ಅಲ್ಲಿ ದೇವರಾಜಂ ಶ್ರೀಮಂಟಪಮಂ ವಿರಚಿಸಿ 
= ಅಲ್ಲಿ ದೇವೇಂದನು ಪವಿತ್ರ ಮಂಟಪವನ್ನು ನಿರ್ಮಿಸಿ, ಬಾಳಕನಂ 
ಮೃಗರಾಜವಿಷ್ಠರದೊಳ್‌ ದ ಮಗುವನ್ನು ಸಿಂಹಾಸನದಲ್ಲಿ, ಪೂರ್ವ +೬ ಅಭಿಮುಖ 
ನಿವಿಷ್ಠನಂ ಮಾಡುವುದು೦ ಇ ಪೂರ್ವಕ್ಕೆ ಎದುರಾಗಿ ಮಲಗಿಸಿದ. 


ಅನುಸರಣ: ಹೀಗೆ ತೆಗೆದುಕೊಂಡು ಹೋದ ದೇವೇಂದನು 
ಪಾಂಡುಕವನದಲ್ಲಿ ಪವಿತ್ರ ಮಂಟಪವೊಂದನ್ನು ರಚಿಸಿ, ಅದರಲ್ಲಿನ ಸಿಂಹಾಸನದಲ್ಲಿ 
ಮಗುವನ್ನು ಪೂರ್ವಾಭಿಮುಖವಾಗಿ ಮಲಗಿಸಿದ. 


ತನು ಕಿಚೆದಾದೊಡಮುದ್ಯ 

ತ್ತನುಪ್ರಭಾಪ್ರಸರಮೆಸೆದು ಪಸರಿಸಿ ಸಿಂಹಾ 

ಸನಮಂ ಪುದಿದಿರೆ ದೇವಂ 

ಕನಕ ಕನಚ್ಛಿಕರಿಶಿಖರಶೇಕರನಾದಂ ೩೫ 


ಪದವಿಭಾಗ-ಅನ್ವಯ-ಅರ್ಥ: ತನು ಕಿೆದಾದೊಡಂ = ದೇಹ 
ಚಿಕ್ಕದಾದರೂ, ಉದ್ಯತ್‌ + ತನುಪ್ರಭಾಪ್ರಸರಂ -- ಎಸೆದು ಪಸರಿಸಿ - ಅದರಿಂದ 
ಹೊಮ್ಮುವ ಕಾಂತಿರಾಶಿಯು ಉಜ್ವಲವಾಗಿ ಹರಡಿ, ಸಿಂಹಾಸನಮಂ ಪುದಿದಿರೆ = 
ಸಿಂಹಾಸವನ್ನು ಆವರಿಸಿರಲು, ದೇವಂ ಕನಕಕನತ್‌ +೬ ಶಿಖರಿಶೇಖರನ್‌ + ಆದಂ 
ಜಿನನು ಹೊಳೆಯುವ ಚಿನ್ನದ ಬೆಟ್ಟದ ತುದಿಯಲ್ಲಿ ಮೆರೆದ. 


ಗದ್ಯಾನುಸರಣ: ದೇಹ ಚಿಕ್ಕದಾದರೂ ಅದರಿಂದ ಹೊಮ್ಮುವ 
ಕಾಂತಿರಾಶಿಯು ಉಜ್ವಲವಾಗಿ ಹರಡಿ ಸಿಂಹಾಸನವನ್ನು ಆವರಿಸಿತ್ತು; ಹೀಗೆ ಜಿನಶಿಶುವು 
ಹೊಳೆಯುವ ಚಿನ್ನದ ಬೆಟ್ಟದ ತುದಿಯಲ್ಲಿ ಮೆರೆಯಿತು. 


ವಃ  ಅಲ್ಲಿಂ  ಬಟೆಯಂ  ಪೂರ್ಣಕಳಶಂಗಳಂ ಕಳಶೋದ್ಧಾರ 
ಮಂತ್ರಪೂರ್ವಕಂ ಸೌಧರ್ಮೇಂದ್ರನುಂ ಈಶಾನೇಂದನುಂಎತ್ತಿಕೊಂಡು, 


ಅರ್ಥ: ಅಲ್ಲಿಂ ಬಟೆಯ೦ = ಆನಂತರ, ಪೂರ್ಣಕಳಶ೦ಗಳ೦ ಇ ತುಂಬಿದ 
ಕಳಶಗಳನ್ನು, ಕಳಶೋದ್ಧಾರ ಮಂತ್ರಪೂರ್ವಕಂ ಎ ಕಳಶವನ್ನು ಪವಿತ್ರಗೊಳಿಸುವ 
ಮಂತ್ರಗಳೊಡನೆ,  ಸೌಧರ್ಮೇಂದನುಂ ಠಈಶಾನೇಂದನುಂ ಎತ್ತಿಕೊಂಡು ಇ. 
ಶೌಧರ್ಮೇಂದ್ರ ಮತ್ತು ಈಶಾನೇಂದರು ಎತ್ತಿಕೊಂಡರು. 


ಇತರೇಂದ್ರರ್‌ ಪರಿಚಾರಕಪ್ರಭೃತಿಯಿ೦ ಮುಂದಾಡೆ ದೇವಾಂಗನಾ 

ನ್ವಿತದೇವಾಧಿಪಕಾಂತೆ ಕನ್ನಡಿ ಸೊಡರ್‌ ಪೂಮಾಲೆ ಭೃಂಗಾರಮ 

ಕ್ಷತಮೆಂಬುಜ್ಞ್ಞಳಮಂಗಳೋಪಕರಣದ್ರವ್ಯಂಗಳಂ ನೀಡೆ ಸಂ 

ತತಮೇನಂದು ಜಿನಾರ್ಭಕಂಗೆಸೆದುದೋ ಜನ್ಮಾಭಿಷೇಕೋತ್ಸವಂ 
೩೬ 


ಪದವಿಭಾಗ-ಅನ್ವಯ-ಅರ್ಥ: ಇತರೇ೦ದ್ರರ್‌ ಪರಿಚಾರಕಪ್ರಭೃತಿಯಿಂ 
ಮುಂದಾಡೆ ಎ ಇತರ ಕಲ್ಪಗಳ ಒಡೆಯರು ಸೇವಕರಂತಿರಲು, ದೇವಾಂಗನಾ + 
ಅನ್ವಿತದೇವಾಧಿಪಕಾಂತೆ = ದೇವವನಿತೆಯರೊಡನಿದ್ದ ಶಚೀದೇವಿಯು, ಕನ್ನಡಿ 
ಸೊಡರ್‌ ಪೂಮಾಲೆ ಭೃಂಗಾರಂ + ಅಕ್ಷತಂ + ಎಂಬ + ಉಜ್ಜಳಮಂಗಳ + 
ಉಪಕರಣದವ್ಯಂಗಳಂ ನೀಡೆ - ಕನ್ನಡಿ ದೀಪ ಹೂಹಾರ ಚಿನ್ನದ ಗಿಂಡಿ ಅಕ್ಷತೆಗಳೆಂಬ 
ಉಜ್ವಲವಾದ ಮಂಗಳ ಉಪಕರಣಗಳನ್ನೂ ವಸ್ತುಗಳನ್ನೂ ನೀಡಲು, ಜಿನಾರ್ಭಕಂಗೆ 


ಜನ್ಮಾಭಿಷೇಕೋತ್ಸವಂ ಏನಂದು ಸಂತತಂ ಎಸೆದುದೋ = ಜಿನಶಿಶುವಿಗೆ 
ಜನ್ಮಾಭಿಷೇಕವು ಅದೇನು ವೈಭವದಿಂದ ಒಂದೇ ಸಮನೆ ನಡೆಯಿತು! 


ಗದ್ಯಾನುಸರಣ: ಇತರ ಕಲ್ಪಗಳ ಒಡೆಯರು ಪರಿಚಾರಕರಂತೆ ಇದ್ದರು; ಆಗ 
ದೇವವನಿತೆಯರೊಡನಿದ್ದ ಶಚೀದೇವಿಯು ಕನ್ನಡಿ ದೀಪ ಹೂಹಾರ ಚಿನ್ನದ ಗಿಂಡಿ 
ಅಕ್ಷತೆಗಳೆಂಬ ಉಜ್ವಲವಾದ ಮಂಗಳ ಉಪಕರಣಗಳನ್ನೂ ವಸ್ತುಗಳನ್ನೂ ನೀಡಲು 
ಜಿನಶಿಶುವಿಗೆ ಜನ್ಮಾಭಿಷೇಕವು ವೈಭವದಿಂದ ನಡೆಯಿತು! 


ಜಳನಿಧಿ ತೊಅ*ಗಳನೆನಿತುವು 

ನೊಳಕೊಳ್ಳವೊಲಿನಿಸು ತಳರದಾಶ್ಚರ್ಯಮಹಾ 

ಜಳನಿಧಿ ಪಯಃಪ್ಲವಂಗಳ 

ನೊಳಕೊಂಡಂ ಸುರರ ಮಿಸಿಸುವವಸರದಾಗಳ್‌ ೩೭ 


ಪದವಿಭಾಗ-ಅನ್ವಯ-ಅರ್ಥ: ಜಳನಿಧಿ ಎನಿತುಮನ್‌ ತೊಳ” ಗಳನ್‌ 
ಒಳಕೊಳ್ಳವೊಲ್‌ ೬ ಸಮುದ್ರವು ಎಷ್ಟು ನದಿಗಳನ್ನಾದರೂ ಒಳಗೊಳ್ಳುವ ಹಾಗೆ, ಸುರರ 
ಮಿಸಿಸುವ + ಅವಸರದಾಗಳ್‌ = ದೇವತೆಗಳು ಮಜ್ಜನಗೈಸುವ ಸಂದರ್ಭದಲ್ಲಿ, 
ಆಶ್ಚರ್ಯಮಹಾಜಳನಿಧಿ 3. ಆಶ್ಚರ್ಯಸಾಗರವಾದ ಜಿನಶಿಶುವು, ಇನಿಸು ತಳರದೆ 
ಪಯಃಫ್ಲವ೦ಗಳನ್‌ + ಒಳಕೊ೦ಡ೦ ಇ ಸ್ವಲ್ಪವಾದರೂ ಗಲಿಬಿಲಿಗೊಳ್ಳದೆ ನೀರಿನ 
ಧಾರೆಗಳನ್ನೆಲ್ಲ ಒಳಗೊಂಡ. 


ಗದ್ಯಾನುಸರಣ: ಸಮುದ್ರವು ಎಷ್ಟು ನದಿಗಳನ್ನಾದರೂ ಒಳಗೊಳ್ಳುವ ಹಾಗೆ, 
ದೇವತೆಗಳು ಮಜ್ಜನಗೈಸುವ ಸಂದರ್ಭದಲ್ಲಿ ಆಶ್ಚರ್ಯಸಾಗರವಾದ ಜಿನಶಿಶುವು 
ಸ್ವಲ್ಪವಾದರೂ ಗಲಿಬಿಲಿಗೊಳ್ಳದೆ ಸುರಿದ ನೀರಿನ ಧಾರೆಗಳನ್ನೆಲ್ಲ ಒಳಗೊಂಡ. 


ಮಜ್ಜನಪೀಠಂ ಸುರಗಿರಿ 
ಮಜ್ಜನಜಳವಮೃತಜಳಧಿಜಳವಮರೇಂದ್ರಂ 

ಮಜ್ಜನವಳ್ಳನುಮೆನೆ ಜಿನ 

ಮಜ್ಜನಮಹಿಮೆಯ ಬೆಡಂಗನೇವಣ್ಣಿಪುದೋ ೩೮ 


ಪದವಿಭಾಗ-ಅನ್ವಯ-ಅರ್ಥ: ಸುರಗಿರಿ ಮಜ್ಜನಪೀಠಂ 
ಮಂದರಪರ್ವತವೇ ಸ್ನಾನದ ವೇದಿಕೆ, ಅಮೃತಜಳಧಿಜಳ ಮಜ್ಜನಜಳ = ಹಾಲ್ಲಡಲ 
ನೀರೇ ಸ್ನಾನಕ್ಕೆ ನೀರು, ಅಮರೇ೦ದ್ರ೦ ಮಜ್ಜನವಳ್ಳನು೦ ೬ ದೇವೇಂದನೇ ಸ್ನಾನ 
ಮಾಡಿಸುವವನು, ಎನೆ ಜಿನಮಜ್ಜನಮಹಿಮೆಯ ಬೆಡ೦ಗನ್‌ + ಏ + ಬಣ್ಣಿಪುದೋ 5 
ಅಂದ ಮೇಲೆ ಜಿನಶಿಶುವಿನ ಅಭಿಷೇಕದ ಮಹಿಮೆಯ ಬೆಡಗನ್ನು ಏನೆಂದು 
ವರ್ಣಿಸುವುದು! 


ಗದ್ಯಾನುಸರಣ: ಮಂದರಪರ್ವತವೇ ಸ್ನಾನದ ವೇದಿಕೆ, ಹಾಲ್ಲಡಲೇ ಅವನ 
ಸ್ನಾನದ ನೀರು, ದೇವೇಂದನೇ ಸ್ನಾನ ಮಾಡಿಸುವವನು - ಅಂದ ಮೇಲೆ 
ಜಿನಶಿಶುವಿನ ಅಭಿಷೇಕದ ಮಹಿಮೆಯ ಬೆಡಗನ್ನು ಏನೆಂದು ವರ್ಣಿಸುವುದು! 


ಜಳಗಂಧಾಕ್ಷತೆ ಪುಷ್ಪಾ 

ವಳಿ ಚರು ದೀಪಪ್ರದೀಪಧೂಪಫಲಂಗಳ್‌ 

ಕುಳಿಶಾಯುಧನರ್ಚಿಸೆ ತೊಳ 

ತೊಳತೊಳಗಿದುವೆಳಸಿ ಬಳಸಿ ಜಿನನಡಿದಳಿರೊಳ್‌ ೩೯ 


ಪದವಿಭಾಗ-ಅನ್ವಯ-ಅರ್ಥ: ಕುಳಿಶ ೬ ಆಯುಧನ್‌ +೬ ಅರ್ಚಿಸೆ = 
ವಜ್ರಾಯುಧನಾದ ದೇವೇಂದನು ಪೂಜಿಸಿದಾಗ, ಜಿನನಡಿದಳಿರೊಳ್‌ = ಜಿನಶಿಶುವಿನ 
ಚಿಗುರಿನಂಥ ಅಡಿಗಳಲ್ಲಿ, ಜಳಗಂಧ + ಅಕ್ಷತೆ ಪುಷ್ಪಾವಳಿ ಚರು ದೀಪಪ್ರದೀಪ ಧೂಪ 
ಫಲಂಗಳ್‌ ಇ ಪರಿಮಳಯುಕ್ತ ನೀರು ಹೂಗಳ ರಾಶಿ ನೈವೇದ್ಯ ದೀಪಗಳ ಬೆಳಕು 
ಧೂಪ ಮತ್ತು ಹಣ್ಣುಗಳು, ಎಳಸಿ ಬಳಸಿ ತೊಳತೊಳತೊಳಗಿದುವು ವ ಸುತ್ತುವರಿದು 
ಹೊಳಪುಂಟುಮಾಡಿದವು. 


ಗದ್ಯಾನುಸರಣ: ವಜ್ರಾಯುಧನಾದ ದೇವೇಂದನು ಜಿನಶಿಶುವಿನ ಚಿಗುರಿನಂಥ 
ಅಡಿಗಳನ್ನು ಪೂಜಿಸಿದಾಗ ಪರಿಮಳಯುಕ್ತ ನೀರು, ಹೂಗಳ ರಾಶಿ, ನೈವೇದ್ಯ, 
ದೀಪಗಳ ಬೆಳಕು, ಧೂಪ ಮತ್ತು ಹಣ್ಣುಗಳು ಸುತ್ತಲೂ ಹೊಳಪು೦ಟುಮಾಡಿದವು. 


ಜಯ ಗುಣಮಣಿರತ್ನಾಕರ 

ಜಯ ಭುವನತ್ರಯಲಲಾಮ ಜಯ ಮನಸಿಜದು 

ರ್ಜಯ ಜಯ ವಿನೇಯಬಾಂಧವ 

ಜಯ ಮಂದರಶಿಖರಿಶಿಖರರತ್ನೋತ್ತಂಸಾ ೪೦ 


ಪದವಿಭಾಗ-ಅನ್ವಯ-ಅರ್ಥ: ಗುಣಮಣಿರತ್ನಾಕರ ಜಯ - ಗುಣಗಳೆಂಬ 
ಮಣಿಗಲ ಸಮುದನೇ ನಿನಗೆ ಜಯ, ಭುವನತ್ರಯಲಲಾಮ ಜಯ = ಮೂರು 
ಲೋಕಗಳ ಶ್ರೇಷ್ಠನೇ ನಿನಗೆ ಜಯ, ಮನಸಿಜದುರ್ಜಯ ಜಯ = ಕಾಮನಿಂದ 
ಗೆಲ್ಲಲಾಗದವನೇ ನಿನಗೆ ಜಯ, ವಿನೇಯಬಾಂಧವ ಜಯ ಇ ವಿನೀತ ಜನರ 
ಬಂಧುವೇ ನಿನಗೆ ಜಯ, ಮಂದರಶಿಖರಿಶಿಖರರತ್ನ + ಉತ್ತಂಸಾ ಜಯ = ಮಂದರ 
ಪರ್ವತದ ತಲೆವಣಿಯೇ ನಿನಗೆ ಜಯ | 


ಗದ್ಯಾನುಸರಣ: “ಗುಣಮಣಿಗಳ ಸಮುದ್ರನೇ ನಿನಗೆ ಜಯ, ಮೂರು 
ಲೋಕಗಳ ಶ್ರೇಷ್ಠನೇ ನಿನಗೆ ಜಯ, ಕಾಮನಿಂದ ಗೆಲ್ಲಲಾಗದವನೇ ನಿನಗೆ ಜಯ, 
ವಿನೀತ ಜನರ ಬಂಧುವೇ ನಿನಗೆ ಜಯ, ಮಂದರಪರ್ವತದ ತಲೆವಣಿಯೇ ನಿನಗೆ 
ಜಯ' 


ವ। ಎಂದು ಪರಿಸಮಾಪ್ತಿ ಸವನಾರ್ಚನಸ್ತವನ ಸಮಯಾನಂತರಂ ಇಂದ್ರಾಣಿ 
ಭಗವದಂಗಸಂಗತ ಜಳಕಣಂಗಳಂ ದೇವಾಂಗವಸ್ತ್ರಂಗಳೊಳೊತ್ತಿ ಕಳೆದು, 
ಸುಗಂಧದ್ರವೃಂಗಳಂ ಪೂಸಿ, ತಿಳಕಮನಿಟ್ಟು ಮಣಿಮಯಕಂಠಿಕೆಯಂ ಕಟ್ಟಿ 
ಬಾಹುಬಾಹುಯುಗಳಕ್ಕೆ ಕೇಯೂರಹಾರಾಂಗದ ಕಟಕಾಳಂಕಾರಂ ಮಾಡಿ, 
ಅಮರಸಮಿತಿವೆರಸು ಅಯೋಧ್ಯಾಪುರಕ್ಕಭಿಮುಖನಾಗಿ ಗಗನತಳದಿಂದವತರಿಸಿ 
ರಾಜಭವನಮಂ ಪೊಕ್ಕು 


ಪದವಿಭಾಗ-ಅನ್ವಯ-ಅರ್ಥ: ಎಂದು + ಇಂತು ಪರಿಸಮಾಪ್ತಿಸವನ + 
ಅರ್ಚನ ಸ್ವವನಸಮಯ ಅನಂತರಂ ಇ ಹೀಗೆಂದು ಅಭಿಷೇಕದ ಕೊನೆಯಲ್ಲಿ ಪೂಜೆ 
ಸ್ತುತಿಗಳನ್ನು ಪೂರೈಸಿ, ಭಗವತ್‌ + ಅಂಗಸಂಗತಜಳಕಣಂಗಳಂ ಇ ಜಿನನ ದೇಹದ 
ಮೇಲೆ ಅಂಟಿದ್ದ ನೀರಿನ ಹನಿಗಳನ್ನು, ಇಂದ್ರಾಣಿ ದೇವಾಂಗವಸ್ತಂಗಳೊಳ್‌ + ಒತ್ತಿ 
ಕಳೆದು = ಶಚೀದೇವಿಯು ರೇಷ್ಮೆಯ ಬಟ್ಟೆಯಿಂದ ಒರೆಸಿ ತೆಗೆದು, 
ಸುಗಂಧದ್ರವ್ಯಂಗಳಂ ಪೂಸಿ - ಪರಿಮಳದ್ರವ್ಯಗಳನ್ನು ಲೇಪಿಸಿ, ತಿಳಕಮನಿಟ್ಟು ಎ 
ತಿಲಕವನ್ನಿಟ್ಟು ಮಣಿಮಯಕಂಠಿಕೆಯಂ ಕಟ್ಟಿ ೬ ಕೊರಳ ಆಭರಣವನ್ನು ಕಟ್ಟಿ 
ಬಾಹುಬಾಹುಯುಗಳಕ್ಕೆ = ತೋಳುಗಳಿಗೆ, ಕೇಯೂರಹಾರ + ಅಂಗದ ಕಟಕ + 
ಅಳಂಕಾರಂ ಮಾಡಿ - ಕಡಗ ಹಾರ ತೋಳಬಂದಿಗಳಿಂದ ಅಲಂಕರಿಸಿ, 
ಅಮರಸಮಿತಿವೆರಸು ೬ ದೇವತೆಗಳ ಸಮೂಹದೊಡನೆ, ಅಯೋಧ್ಯಾಪುರಕ್ಕೆ + 
ಅಭಿಮುಖನಾಗಿ ಇ ಅಯೋರ್ಧಯಾಪುರಕ್ಕೆ ದಿಕ್ಕಿನಲ್ಲಿ, (ಹೋಗಿ) ಗಗನತಳದಿಂದೆ + 
ಅವತರಿಸಿ - ಆಗಸದಿಂದ ಕೆಳಗಿಳಿದು, ರಾಜಭವನಮಂ ಪೊಕ್ಕು ವ ಅರಮನೆಯನ್ನು 


ಸೇರಿ, 


ಗದ್ಯಾನುಸರಣ: ಹೀಗೆಂದು ಅಭಿಷೇಕದ ಕೊನೆಯಲ್ಲಿ ದೇವೇಂದ್ರನು ಪೂಜೆ 
ಸ್ತುತಿಗಳನ್ನು ಪೂರೈಸಿದ; ಆನಂತರ ಶಚೀದೇವಿಯು ಜಿನನ ದೇಹದ ಮೇಲೆ ಅಂಟಿದ್ದ 
ನೀರಿನ ಹನಿಗಳನ್ನು ರೇಷ್ಮೆಯ ಬಟ್ಟೆಯಿಂದ ಒರೆಸಿದಳು; ಮಗುವಿಗೆ 
ದಿವ್ಯಪರಿಮಳವನ್ನು ಲೇಪಿಸಿದಳು; ತಿಲಕವನ್ನಿಟ್ಟಳು, ತೋಳುಗಳಿಗೆ ಕಡಗ ಹಾರ 
ತೋಳಬಂದಿಗಳನ್ನು ತೊಡಿಸಿ ಅಲಂಕರಿಸಿದಳು; ಆ ಬಳಿಕ ದೇವೇಂದನು ದೇವತೆಗಳ 
ಗುಂಪಿನೊಡನೆ ಕೂಡಿ ಅಯೋಧ್ಯಾನಗರಿಯ ಕಡೆಗೆ ಹಾರಿ, ಅಲ್ಲಿ ಕೆಳಗಿಳಿದು 
ಅರಮನೆಯನ್ನು ಸೇರಿದ. 


ಕಳಧೌತೋಜ್ಜ್ವಳಕೂಟಕೋಟಿಘಟಿತಶ್ರೀಗೇಹದಿಂ ಮುಂದೆ ಮಂ 
ಗಳಕಾರ್ಯೋಚಿತಮಾಗೆ ಮುನ್ನೆ ಸುರಾನೀಕ೦ ಜನ೦ಗಳ್‌ ಮನಂ 

ಗೊಳೆ ಮಾಡಿಟ್ಟ ವಿಚಿತ್ರಮಂಟಪದ ಸಿಂಹಾಸಂದಿಯೊಳ್‌ ಬಾಲನಂ 
ಕುಳಿಶಾಸ್ತ್ರಂ ಪಿರಿದು೦ ವಿಭೂತಿವೆರಸಿಟ್ಟೇ೦ ಸಂತಸಂಬಟ್ಟನೋ ೪೧ 


ಪದವಿಭಾಗ-ಅನ್ವಯ-ಅರ್ಥ: ಕಳಧೌತ + ಉಜ್ಜಳಕೂಟಕೋಟಫಟತ ಇ 
ಅಸಂಖ್ಯ ಚಿನ್ನದ ಗೋಪುರಗಳಿಂದ ಕೂಡಿದ, ಶ್ರೀಗೇಹದಿ೦ = ಶುಭಕರವಾದ 
ಮನೆಯಲ್ಲಿ, ಮುಂದೆ ಮಂಗಳಕಾರ್ಯ +೬ ಉಚಿತ೦ +೬ ಆಗೆ - ಮುಂದೆ ಶುಭ 
ಆಚರಣೆಯು ತಕ್ಕನಾದ ರೀತಿಯಲ್ಲಿ ನಡೆಯಲೆಂದು, ಮುನ್ನೆ ಸುರ ೬ ಆನೀಕ೦ ೩. 
ಮುಂಚೆಯೇ ದೇವತೆಗಳ ಗುಂಪು, ಜನ೦ಗಳ್‌ ಮನಂಗೊಳೆ ಮಾಡಿಟ್ಟ ವ ಜನಗಳ 
ಆಕರ್ಷಣೆಗಾಗಿ ಸಿದ್ಧಪಡಿಸಿದ್ದ, ವಿಚಿತ್ರಮ೦ಟಪದ ಸಿಂಹ + ಆಸಂದಿಯೊಳ್‌ - 
ಚೆಲುವಾದ ಮಂಟಪದಲ್ಲಿನ ಸಿಂಹಪೀಠದಲ್ಲಿ, ಪಿರಿದು೦ ವಿಭೂತಿವೆರಸು ಬಾಲನಂ 
ಇಟ್ಟು - ಮಹಾ ಸಡಗರದಿಂದ ಜಿನಶಿಶುವನ್ನು ಮಲಗಿಸಿ, ಕುಳಿಶ + ಅಸ್ತಂ ಏಂ 
ಸಂತಸಂ * ಪಟ್ಟನೋ = ದೇವೇಂದ್ರನು ಅದೇನು ಸಂತಸಪಟ್ಟ 


ಗದ್ಯಾನುಸರಣ: ಅಸಂಖ್ಯ ಚಿನ್ನದ ಗೋಪುರಗಳಿಂದ ಕೂಡಿದ ಆ 
ಶುಭಕರವಾದ ಅರಮನೆಯಲ್ಲಿ ಚೆಲುವಾದ ಮಂಟಪದಲ್ಲಿನ ಸಿಂಹಪೀಠದಲ್ಲಿ ಮಹಾ 
ಸಡಗರದಿಂದ ಜಿನಶಿಶುವನ್ನು ಮಲಗಿಸಿ ದೇವೇ೦ದ್ರನು ಅದೆಷ್ಟು ಸಂತಸಪಟ್ಟ 
ನಡೆಯಲಿರುವ ಶುಭ ಆಚರಣೆಯು ತಕ್ಕನಾದ ರೀತಿಯಲ್ಲಿ ಜರುಗಲೆಂದು ಮುಂಚೆಯೇ 
ದೇವತೆಗಳ ಗುಂಪು ಆಕರ್ಷಕವಾಗಿ ಅದನ್ನು ಅಲಂಕರಿಸಿ ಸಿದ್ಧಪಡಿಸಿದ್ದರು. 


ವ। ಆಗಳ್‌ ಸುತಮುಖನಿರೀಕ್ಷಣ ಜನಿತಪುಳಕನಪ್ಪ ನಾಭಿಮಹೀಜನ್‌ 
ಇಂದ್ರಾಣೀವದನ ಚಂದ್ರಿಕಾವಿಘಟಿತ ನಿಕ್ಕತನಿದ್ರಾಮುದ್ರಿತ ನಯನನೀಳೋತ್ಪಳೆಯಪ್ಪ 
ಜಗದ್ಗುರುಜನನಿ[ವೆರಸು] ಬಂದು ನಿಜತನೂಜವದನಮನಬ್ಕರ್ತು ನೋಡಿ[ದನ್‌]. 
ಆಗಳ್‌ ಸುರೇಶ್ವರಂ ಜನ್ಮಾಭಿಷೇಕ ವ್ಯತಿಕರಮಂನವರ್ಗೆ ಮಹೋತ್ಸಾಹಕರಮಾಗೆ 
ಸವಿಸ್ತರಮಣೆಪಿ  ಭಗವಜ್ಜನ್ಮಾಭಿಷೇಕಸಂಬ೦ಂಧಿಯಾಗೆ ತನ್ನ ಪೊಸತೆ ಸಮದ 


ಸಮವಕಾರರೂಪಕಮಂ ದಶಾವತಾರರೂಪಗರ್ಭಸಂದರ್ಭಂಗಳಪ್ಪ 
ಶೇಷಾಶೇಷರೂಪಕಂಗಳುಮಂ ಸುರಾಸುರಸಭೆಗ೦ಂ ನಾಭಿರಾಜಾದಿಮನುಜಸಭೆಗಂ 
ಮೆಅ್ಶಯಲೆಂದು ನಾಂದೀವಿಧಿಯಂ ನಿರ್ವರ್ತಿಸಿ ರಂಗಂಬೊಕ್ಕು, 


ಲೋಕಾಕಾರಮನಭಿನಯಿಪ ಆಕಾರಂ ನೆಗಏ ನಿಂದನ್‌. ಆಗಳ್‌ ಪುಷ್ಪ್ಬಾಂಜಳಿಯಂ 
ಸೂಸಿ ನಾಕಲೋಕ ವಾದ್ಯಂಗಳೊಳ್‌ ಕಿನ್ನರೀಜನ ಮಧುರ ಗೀತಾನುಗತಂಗಳನ್‌ 
ಅನುಕ್ರಮದೊಳೆ ನೆಗಟ*, 


ಪದವಿಭಾಗ-ಅನ್ವಯ-ಅರ್ಥ: ಆಗಳ್‌ ಸುತಮುಖನಿರೀಕ್ಷಣಪುಳಕನಪ್ಪ 
ಆಗ ಮುಗನ ಮುಖವನ್ನು ರೋಮಾಂಚನದಿಂದ ಕೂಡಿದ ನಾಭಿರಾಜನೂ, 
ಇಂದ್ರಾಣೀವದನ ಚಂದಿಕಾವಿಘಟಿತ = ಶಚೀದೇವಿಯ ಮುಖದ ಬೆಳುದಿಂಗಳಿಂದ 
ಅರಳಿದ, ನಿಕೃತನಿದ್ರಾಮುದ್ರಿತನಯನನೀಳೋತ್ಪಳೆಯಪ್ಪ  - ಮಾಯಾನಿದ್ರೆಯಿಂದ 
ಮುಚ್ಚಿಕೊಂಡ "ಕಣೆಂಬ ನೈದಿಲೆಗಳ, ಜಗದ್ಗುರುಜನನಿವೆರಸು = ಜಗದೊಡೆಯನ 
ತಾಯಿ ಮರುದೇವಿಯೊಡನೆ. ಬಂದು ನಿಜತನೂಜವದನಮನ್‌ + ಅಟ್ಕರ್ತು ನೋಡಿ 
ಬಂದು ತಮ್ಮ ಮಗನ ಮೊಗವನ್ನು ಅಕ್ಕರೆಯಿಂದ ನೋಡಿದರು. ಆಗಳ್‌ ಸುರೇಶ್ವರಂ 
= ಆಗ ದೇವೇಂದನು, ಜನ್ಮಾಭಿಷೇಕ ವ್ಯತಿಕರಮನ್‌ -- ಅವರ್ಗೆ ಮಹೋತ್ಸಾಹಕರವು 
+ ಆಗೆ ಸವಿಸ್ತರಂ * ಅಜೆಪಿ ಎ ಜನ್ಮಾಭಿಷೇಕದ ವಾರ್ತೆಯನ್ನು ಉತ್ಸಾಹದಿಂದ 
ವಿಸ್ತಾರವಾಗಿ ಬಣ್ಣಿಸಿ ಹೇಳಿ, ಭಗವತ್‌ + ಜನ್ಮಾಭಿಷೇಕಸಂಬ೦ಧಿಯಾಗೆ = ಭಗವಂತನ 
ಹುಟ್ಟಸಂಭ್ರಮಕ್ಕೆ ಸಂಬಂಧಿಸಿದಂತೆ, ತನ್ನ ಪೊಸತೆ ಸಮೆದ ಸಮವಕಾರರೂಪಕಮಂ - 
ತಾನು ಹೊಸತಾಗಿ ರಚಿಸಿದ ಸಮವಕಾರ ಎಂಬ ರೂಪಕಭೇದವನ್ನು 
ದಶಾವತಾರರೂಪಗರ್ಭಸಂದರ್ಭಂಗಳಪ್ಪ = ಹತ್ತು ಅವತಾರಗಳ 
ಸ್ವರೂಪವನ್ನೊಳಗೊಂಡ ಸಂದರ್ಭಗಳ. ಶೇಷಾಶೇಷರೂಪಕ೦ಗಳುಮ೦ ಇ ಇರುವ 
ಮತ್ತು ಹೊಸ ತಾನ ರೂಪಕಗಳನ್ನು, ಸುರಾಸುರಸಭೆಗ೦ ನಾಭಿರಾಜಾದಿಮನುಜಭೆಗಂ 
ಮೆ೫್ಶ*ಯಲೆಂದು ಇ. ರಜಕ ಸಮುದಾಯದ ಹಾಗೂ ನಾಭಿರಾಜನೇ 
ಮೊದಲಾದ ಮಾನವಸಮುದಾಯದ ಮುಂದೆ ತೋರಿಸುವ ಉದ್ದೇಶದಿಂದ, 
ನಾಂದೀವಿಧಿಯನ್ನು ಪೂರೈಸಿ ರಂಗಮಂದಿರವನ್ನು ಹೊಕ್ಕು, (ಜೈನ 
ಪುರಾಣಕಲ್ಲನೆಯಂತೆ) ಲೋಕಾಕಾರಮನ್‌ + ಅಭಿನಯಿಪ ಆಕಾರಂ ನೆಗಟಕ* 


ನಿಂದನ್‌ - ಲೋಕದ ಆಕಾರವನ್ನು ಪ್ರತೀಕಿಸುವ ಭಂಗಿಯಲ್ಲಿ ನಿಂತ. ಆಗಳ್‌ ಪುಷ್ಪ + 
ಅ೦ಜಳಿಯ೦ ಸೂಸಿ - ಆಗ ಬೊಗಸೆಯಲ್ಲಿನ ಹೂಗಳನ್ನು ಎರಚಿ, ನಾಕಲೋಕ 
ವಾದ್ಯಂಗಳೊಳ್‌ = ದೇವಲೋಕದ ವಾದ್ಯಗಳ ಧ್ವನಿಗಳೊಡನೆ, ಕಿನ್ನರೀಜನ ವ 
ಕಿನ್ನರೀಜನರು, ಮಧುರ ಗೀತಾನುಗತ೦ಗಳನ್‌ ಅನುಕ್ರಮದೊಳೆ ನೆಗಟ* ಎ ಇಂಪಾದ 
ಹಾಡುಗಳನ್ನು ಒಂದಾದ ಮೇಲೊಂದರೋತೆ ಹಾಡಲು, 


ಗದ್ಯಾನುಸರಣ: ಆಗ ಮುಗನ ಮುಖವನ್ನು ನೋಡುವ ಸಂಭ್ರಮದ 
ರೋಮಾಂಚನದಿಂದ ಕೂಡಿದ ನಾಭಿರಾಜನು, ಮಾಯಾನಿದ್ರೆಯಿ೦ದ ಮುಚ್ಚಿಕೊಂಡಿದ್ದ 
ಕಣ್ಣೆಂಬ ನೈದಿಲೆಗಳು ಶಚೀದೇವಿಯ ಮುಖದ ಬೆಳುದಿ೦ಂಗಳಿಂದ ಅರಳಿದ 
ಜಗದೊಡೆಯನ ತಾಯಿ ಮರುದೇವಿಯೂ ಬಂದು ತಮ್ಮ ಮಗನ ಮೊಗವನ್ನು 
ಅಕ್ಕರೆಯಿಂದ ನೋಡಿದರು. ಆಗ ದೇವೇಂದನು ಜನ್ಮಾಭಿಷೇಕದ ವಾರ್ತೆಯನ್ನು 
ಉತ್ಸಾಹದಿ೦ದ ವಿಸ್ತಾರವಾಗಿ ಬಣ್ಣಿಸಿ ಹೇಳಿ, ಭಗವಂತನ ಹುಟ್ಟಸಂಭ್ರಮಕ್ಕೆ 
ಸಂಬಂಧಿಸಿದಂತೆ ಸಮವಕಾರ ಎಂಬ ರೂಪಕಭೇದವನ್ನು ತಾನು ಹೊಸತಾಗಿ 
ರಚಿಸಿಕೊಂಡ; ಭಗವಂತನ ಹತ್ತು ಅವತಾರಗಳ ಸ್ವರೂಪವನ್ನೊಳಗೊಂಡ 
ಸಂದರ್ಭಗಳನ್ನು ಇರುವ ಮತ್ತು ಹೊಸತಾದ ರೂಪಕಗಳನ್ನು ಸುರಾಸುರರ 
ಸಮುದಾಯದ ಹಾಗೂ ನಾಭಿರಾಜನೇ ಮೊದಲಾದ ಮಾನವಸಮುದಾಯದ ಮುಂದೆ 
ತೋರಿಸುವ ಉದ್ದೇಶ ಅವನದಾಗಿತ್ತು. ನಾಂದೀವಿಧಿಯನ್ನು ಪೂರೈಸಿ ಇಂದ್ರನು 
ರಂಗಮಂದಿರವನ್ನು ಹೊಕ್ಕ. ಹಾಗೆ ಹೊಕ್ಕು, ಜೈನ ಪುರಾಣಕಲ್ಲನೆಯಂತೆ) ಲೋಕದ 
ಆಕಾರವನ್ನು ಪ್ರತೀಕಿಸುವ ಭಂಗಿಯಲ್ಲಿ ನಿಂತ. ಆಗ ಬೊಗಸೆಯಲ್ಲಿನ ಹೂಗಳನ್ನು 
ಎರಚಿ, ದೇವಲೋಕದ ವಾದ್ಯಗಳ ಧ್ವನಿಗಳೊಡನೆ, ಕಿನ್ನರೀಜನರು, ಇಂಪಾದ 
ಹಾಡುಗಳನ್ನು ಒಂದಾದ ಮೇಲೊಂದರೋತೆ ಹಾಡಲು ತೊಡಗಿದರು. 


[ವಿಶೇಷ ವಿಚಾರ: "ನಿಕೃತನಿದ್ರಾ' ಬದಲು ಎಲ್‌. ಬಸವರಾಜು ಅವರು 
ಸ್ವೀಕರಿಸಿರುವ ಪಾಠ "ವಿಕೃತನಿದ್ರಾ'] 


ರಸಭಾವಾಭಿನಯಂ೦ಗಳ೦ ಭುಜಲತಾಭ್ರೂಚಾಪನೇತ್ರೋತ್ಸಲ 
ಪ್ರಸರಂಗಳ್‌ ಪಸರಂಗೆಯ್ಯುತ್ತಿರೆ ಲಸನ್ನೇತ್ರಂಗಳಂ ಕೂಡೆ ಬಂ 
ಚಿಸುತು೦ ಮೆಟ್ಟುವ ಮೆಟ್ಟಿನೊಳ್ಳು ಜನತಾನೇತ್ರಂಗಳಂ ನಾಡೆ ಚೆ 


ಲ್ಲೆಸೆದತ್ತಿಂದ್ರನ ನೀಳ್ಬ ತೋಳ್ಪುಜುಗಲೊಳ್‌ ದೇವಾಂಗನಾನರ್ತನಂ ೪೨ 
ಪದವಿಭಾಗ-ಅನ್ವಯ-ಅರ್ಥ: ಇಂದ್ರನ ನೀಳ್ಬ ತೋಳ್ಪುಜುಗಲೊಳ್‌ 
ದೇವಾಂಗನಾನರ್ತನ೦ = ಚಾಚಿದ ದೇವೇಂದ್ರನ ತೋಳ ಗೊಂಚಲುಗಳಲ್ಲಿ, 


ರಸಭಾವಾಭಿನಯಂಗಳ೦ ಇ ರಸ ಭಾವಗಳ ಅಭಿವ್ಯಕ್ತಿಯನ್ನು, ಭುಜಲತಾ ಭ್ರೂಚಾಪ 
ನೇತ್ರ + ಉತ್ಪಲ ಪ್ರಸರ೦ಗಳ್‌ ಪಸರಂಗೆಯ್ಯುತ್ತಿರೆ - ತೋಳಬಳ್ಳಿಗಳ ಹುಬ್ಬುಬಿಲ್ಲುಗಳ 
ಕಣ್ಣನೈದಿಲೆಗಳ ಸಮೂಹವು ಸೂಸುತ್ತಿರಲು, ಲಸತ್‌ + ನೇತ್ರಂಗಳಂ ಕೂಡೆ 
ಬಂಚಿಸುತು೦ ಮೆಟ್ಟುವ ಮೆಟ್ಟಿನ ಒಳ್ಳು - ಚಂಚಲ ಕಣ್ಣುಗಳನ್ನು ಮೀರಿಸುವಂತೆ 


ಇಡುವ ಪದಗತಿಗಳ ಚೆಲುವು, ಜನತಾನೇತ್ರಂಗಳಂ ನಾಡೆ ಚೆಲ್ವೆಸೆದತ್ತು = ನೋಡುಗರ 
ಕಣ್ಣುಗಳಿಗೆ ಚೆಲುವಾಗಿ ಕಾಣಿಸುತ್ತಿತ್ತು. 


ಗದ್ಯಾನುಸರಣ: ಚಾಚಿದ ದೇವೇಂದ್ರನ ತೋಳ ಗೊಂಚಲುಗಳಲ್ಲಿ 
ದೇವಾಂಗನೆಯರ ಕುಣಿತದಲ್ಲಿ ರಸ ಭಾವಗಳ ಅಭಿವ್ಯಕ್ತಿಯು ಅವರ ತೋಳಬಳ್ಳಿಗಳ 
ಹುಬ್ಬುಬಿಲ್ಲುಗಳ ಕಣ್ಣನೈದಿಲೆಗಳ ಮೂಲಕ ಸೂಸುತ್ತಿತ್ತು ಚಂಚಲ ಕಣ್ಣುಗಳನ್ನು 
ಮೀರಿಸುವಂತೆ ಇಡುವ ಅವರ ಪದಗತಿಗಳ ಚೆಲುವು ನೋಡುಗರ ಕಣ್ಣುಗಳಿಗೆ 
ಚೆಲುವಾಗಿ ಕಾಣಿಸುತ್ತಿತ್ತು. 


ಯುವಸಂಘಾತಮದೊಂದು ತೋಳ್ದುಜುಗಳೊಳ್‌ ಮತ್ತೊಂದು ತೋಳೋಳಿಯೊಳ್‌ 
ಯುವತೀವ್ರಾತಮನೇಕಭೇದರಸಭಾವಂಗಳ್‌ ಪೊದಳ್ದುಣ್ಮೆ ಪೊ 
ಣ್ಮುವಿನಂ ನರ್ತಿಸೆ ಸೂತ್ರಧಾರವಿಧಿಯಿಂ ಸುತ್ರಾಮನಂದಿಂತು ತಾಂ 
ಡವಲಾಸ್ಯಂಗಳ ಚೆಲ್ವನೊರ್ಮೆಯೆ ತದೀಯಾಸ್ಥಾನದೊಳ್‌ ತೋಣಿದಂ 
೪೩ 


ಪದವಿಭಾಗ-ಅನ್ವಯ-ಅರ್ಥ: ಅದೊಂದು ತೋಳ್ಪುಜುಗಳೊಳ್‌ 
ಯುವಸಂಘಾತಂ - ಒಂದು ಕಡೆಯ ಬಾಹುಗಳ ಸಮೂಹದಲ್ಲಿ ಯುವಕರ ಗುಂಪು, 
ಮತ್ತೊಂದು ತೋಳ + ಓಳಿಯೊಳ್‌ ಯುವತೀವ್ರಾತ೦ - ಇನ್ನೊಂದು ಕಡೆಯ 
ತೋಳಸಾಲಿನಲ್ಲಿ ಯುವತಿಯರ ಗುಂಪು, ಅನೇಕಭೇದರಸಭಾವಂಗಳ್‌ ಪೊದಳ್ಳುಕ್ಸಿ 
ಪೊಣ್ಮುವಿನಂ ನರ್ತಿಸೆ ಇ. ನಾನಾ ಬಗೆಯ ರಸಭಾವಗಳು ಹೊರಹೊಮ್ಮುವಂತೆ 
ಕುಣಿಯಲು, ಅಂದಿಂತು ತಾಂಡವಲಾಸ್ಯಂಗಳ ಚೆಲ್ಪನ್‌ ಸೂತ್ರಧಾರವಿಧಿಯಿ೦ ಇ ಈ 
ರೀತಿ ತಾಂಡವನೃತ್ಯದ ಸೊಬಗನ್ನು ಸೂತ್ರಧಾರನ ರೀತಿಯಲ್ಲಿ, ತದೀಯ + 
ಆಸ್ಥಾನದೊಳ್‌ ಸುತ್ರಾಮನ್‌ ಒರ್ಮೆಯೆ ತೋಜೆದಂ = ತನ್ನ ಆಸ್ಥಾನದಲ್ಲಿ 
ದೇವೇಂದ್ರನು ಒಮ್ಮೆಗೇ ತೋರಿಸಿದ. 


ಗದ್ಯಾನುಸರಣ: ಒಂದು ಕಡೆಯ ಬಾಹುಗಳ ಸಮೂಹದಲ್ಲಿ ಯುವಕರ 
ಗುಂಪು, ಇನ್ನೊಂದು ಕಡೆಯ ತೋಳಸಾಲಿನಲ್ಲಿ ಯುವತಿಯರ ಗುಂಪು ನಾನಾ 
ಬಗೆಯ ರಸಭಾವಗಳು ಹೊರಹೊಮ್ಮುವಂತೆ ಕುಣಿಯುತ್ತಿದ್ದವು; ಈ ರೀತಿ ಇಂದ್ರನು 
ತನ್ನ ಆಸ್ಥಾನದಲ್ಲಿ ತಾಂಡವನೃತ್ಯದ ಸೊಬಗನ್ನು ಒಮ್ಮೆಗೇ ನಟನಾಗಿಯೂ 
ನಿರ್ದೇಶಕನಾಗಿಯೂ ತೋರಿಸಿದ. 


ವ| ಅಂತು ಪುರಂದರನಾನಂದನೃತ್ಕಾವಸಾನದೊಳೀ ಪರಮೇಶ್ವರಂ 
ಧರ್ಮಾಮೃತವರ್ಷದಿಂ ಭವ್ಯಸಸ್ಯಸಮೃದ್ಧಿಯಂ ಮಾಡುವುದಳಿಂ ವೃಷಮೆಂಬುದು 
ಧರ್ಮಮದಣಿಂದೊಪ್ಪುವುದಳೆಂದಂ ಸ್ವರ್ಗಾವತರಣಸಮಯದೊಳ್‌ 
ನಿಜಜನನೀವದನವನಜಮಂ ಸ್ವಪ್ನದೊಳ್‌ ಧವಳವೃಷಭಾಕಾರದಿಂ ಪೊಕ್ಕುದಣಿಂದಂ 
ವೃಷ್ಟಸ್ವಾಮಿಯೆಂದು ಪೆಸರನಿಟ್ಟು  ಮಜ್ಜನಮಂಡನಕ್ರಿಯೆಗಳ್ಲೆ ದೇವಿಯರನೆ 
ದಾದಿಯರ್ಮಾಡಿ ಸಮವಯಾನುರೂಪವೇಷದ ಸುರಕುಮಾರಕರನೊಡನಾಡಿಗಳ್ಮಾಡಿ 
ದೇವಸಮಾಜಂ ಬೆರಸು ಅಮರೇಂದ್ರಂ ಪೋದನಾಗಳ್‌ 


ಪದವಿಭಾಗ-ಅನ್ವಯ-ಅರ್ಥ: ಅಂತು ಪುರಂದರನ್‌ + ಆನಂದನೃತ್ಯ + 
ಅವಸಾನದೊಳ್‌ ವ ಹೀಗೆ ಪುರಂದರನು ತನ್ನ ನರ್ತನ ಮುಗಿದ ಬಳಿಕ, ಈ 
ಪರಮೇಶ್ವರಂ - ಈ ಜಿನೇಶ್ರನು ಧರ್ಮ + ಅಮೃತವರ್ಷದಿ೦ ಭವ್ಯಸಸ್ಯಸಮೃದ್ಧಿಯಂ 
ಮಾಡುವುದಟೆಂ - ಧರ್ಮವೆಂಬ ಅಮೃತದ ಮಳೆಗರೆದು ಭವ್ಯರೆಂಬ ಸಸಿಗಳನ್ನು 
ಬೆಳಸುವುದರಿಂದಲೂ, ಬ + ಎಂಬುದು ಧರ್ಮಂ ತ ಅದಜೆಂದೆ. + 
ಒಪ್ಪುವುದಜೆಂದಂ = ಷವೆಂದರೆ ಧರ್ಮ ಮತ್ತು ಅದರಿಂದ 
ಕೂಡಿದವನಾದುದರಿಂದಲೂ, Ni + ಅವತರಣಸಮಯದೊಳ್‌ = ಸ್ವರ್ಗದಿಂದ 
ಭೂಮಿಗಿಳಿಯುವಾಗ, ನಿಜಜನನೀವದನವನಜಮಂ = ತನ್ನ ತಾಯಿಯ ಮುಖವೆಂಬ 
ಸರೋವರವನ್ನು ಸ್ವಪ್ನದೊಳ್‌ ಧವಳವೃಷಭ + ಅಕಾರಣ ಪೊಕ್ಕುದಚೆಂದಂ ತ 
ಕನಸಿನಲ್ಲಿ ಬಿಳಿಯ ಎತ್ತಿನ ರೂಪದಲ್ಲಿ ಬಂದು ಸೇರಿದುದರಿಂದಲೂ, 
ವೃಷಭಸ್ವಾಮಿಯೆಂದು ಪೆ ಪೆಸರನಿಟ್ಟು = ಮಗುವಿಗೆ ವೃಷಭಸ್ವಾಮಿ ಎಂದು ನಾಮಕರಣ 
ಮಾಡಿ. ಮಜ್ಜನಮಂಡನಕ್ತಿಯೆಗಳ್ಗೆ ದೇವಿಯರನೆ ದಾದಿಯರ್ಮಾಡಿ ೬ ಮಗುವಿನ 
ಸ್ನಾನ ಅಲಂಕಾರಗಳನ್ನು ಮಾಡಲು ದೇವತಾಸ್ತ್ರೀಯರನ್ನೇ ದಾದಿಯರನ್ನಾಗಿ ನೇಮಿಸಿ, 
ಸಮವಯ + ಅನುರೂಪವೇಷದ ಸುರಕುಮಾರಕರನ್‌ + ಒಡನಾಡಿಗಳ್‌ + ಮಾಡಿ 
ಈ ಸಮವಯಸ್ಕರೂ ಅವನಂತೆಯೇ ಇರುವವರೂ ಆದ ಮಕ್ಕಳನ್ನು 
ಜೊತೆಗಾರರನ್ನಾಗಿಸಿ, ದೇವಸಮಾಜಂ ಬೆರಸು - ದೇವತೆಗಳ ಸಮೂಹದೊಡನೆ, 
ಅಮರೇಂದಂ ಆಗಳ್‌ ಪೋದನ್‌ = ದೇವೇಂದ್ರನು ಹೋದ 


ಗದ್ಯಾನುಸರಣ: ಹೀಗೆ ದೇವೇ೦ದ್ರನು ತನ್ನ ನರ್ತನ ಮುಗಿದ ಬಳಿಕ, ಈ 
ಜಿನೇಶ್ವರನು ಧರ್ಮವೆಂಬ ಅಮೃತದ ಮಳೆಗರೆದು ಭವ್ಯರೆಂಬ ಸಸಿಗಳನ್ನು 
ಬೆಳಸುವುದರಿಂದಲೂ, ವೃಷವೆಂದರೆ ಧರ್ಮ ಮತ್ತು ಅದರಿಂದ 
ಕೂಡಿದವನಾದುದರಿಂದಲೂ, ಸ್ವರ್ಗದಿಂದ ಭೂಮಿಗಿಳಿಯುವಾಗ ತನ್ನ ತಾಯಿಯ 
ಮುಖವೆಂಬ ಸರೋವರವನ್ನು ಕನಸಿನಲ್ಲಿ ಬಿಳಿಯ ಎತ್ತಿನ ರೂಪದಲ್ಲಿ ಬಂದು 
ಸೇರಿದುದರಿಂದಲೂ, ಮಗುವಿಗೆ ವೃಷಭಸ್ವಾಮಿ ಎಂದು ನಾಮಕರಣ ಮಾಡಿದ; 
ಅಲ್ಲದೆ, ಮಗುವಿನ ಸ್ನಾನ ಅಲಂಕಾರಗಳನ್ನು ಮಾಡಲು ದೇವತಾಸ್ತ್ರೀಯರನ್ನೇ 
ದಾದಿಯರನ್ನಾಗಿ ನೇಮಿಸಿದ, ಸಮವಯಸ್ಕರೂ ಅವನಂತೆಯೇ ಇರುವವರೂ ಜ್ರ 
ಮಕ್ಕಳನ್ನು ಜೊತೆಗಾರರನ್ನಾಗಿಸಿ ಸಿದ; ಬಳಿಕ ದೇವತೆಗಳ ಸಮೂಹದೊಡನೆ ದೇವೇಂದನು 
ಹೋದ. 


ವ। ಬಾಲ್ಯಕಾಲಮಂ ಬಾಳಕೇಳೀಲೀಲೆಯಿ೦ ಕಟೆಪಿ ಕುಮಾರಕಾಲದೊಳ್‌ 
ಸಹೋತ್ಸನ್ನ ಮಹೋತ್ಪನ್ನ ಮತಿಶ್ರುತಾವಧಿಬೋಧನಪ್ಪುದಳಿಂ ವಿಶ್ವವಿದ್ಯೇಶ್ವರನುಂ 
ಜನ್ಮಾಂತರಾಭ್ಯಸ್ತಕಳಾಕುಶಲನುಂ ಪ್ರತ್ಯಕ್ಷೀಕೃತ ಸಕಲವಾಜ ಯನಪುದಣಿಂದಂ 
ಪ್ರತಿದಿನಪ ಪ್ರವರ್ಧಮಾನ ವಯೋವಿಭವನನುಕಮದೊಳೆ ಬಳೆದು, ಮನೋಹರಮೆನಿಸಿತ್ತು 
ಯೌವನೋದಯಮಿಂದ್ರನರೇ೦ದ್ರವಂದ್ಯನಾ. ಪರಮನ ಪರಿಪೂರ್ಣ ಯೌವನಶ್ರೀಯರಿ 
ನಾಭಿರಾಜಂ ನೋಡಿ, “ಈಗಳ್‌ ಕುಮಾರಂಗೆ ಯೌವನಂ ನೆಅಕದತ್ತು. ಈತಂಗೆ 
ವವಾಹಮಂಗಳಮಂ ಮಾಡಲೈವೇಖ್ಯುಂ” ಎಂದು ತನ್ನೊಳೆ ಬಗೆದು ಕುಮಾರನಂ 
ಸಾರೆವಂದು, 


ಪದವಿಭಾಗ-ಅನ್ವಯ-ಅರ್ಥ: ಬಾಲ್ಯ್ಕಕಾಲಮಂ ಬಾಳಕೇಳೀಲೀಲೆಯಿಂ ಕಟೆಪಿ 
= ಮಗುತನವನ್ನು ಹುಡುಗಾಟದ ಮೂಲಕ ಕಳೆದು, ಕುಮಾರಕಾಲದೊಳ್‌ ಸಹ + 
ಉತ್ಪನ್ನ - ಕುಮಾರಾವಸ್ಥೆಯಲ್ಲಿ ಹುಟ್ಟಿನೊಡನೇ ಬಂದಿದ್ದ ಮಹೋತ್ಪನ್ನಮತಿಶ್ರುತ + 
ಅವಧಿಬಜೋಧನಪ್ಪುದಜೆಂ = ತುಂಬ ಶ್ರೇಷ್ಠವಾದ ಮತಿ ಶ್ರುತ ಅವಧಿಜ್ಞಾನಗಳಿಂದ 
ಕೂಡಿದವನಾದ್ದರಿ೦ದ, ವಿಶ್ವವಿದ್ಯಾ + ಈಶ್ವರನು೦ = ಜಗತ್ತಿನ ವಿದ್ಯೆಗಳಿಗೆ ಒಡೆಯನೂ, 
ಜನ್ಮಾಂತರ + ಅಭ್ಯಸ್ತಕಳಾಕುಶಲನುಂ = ಹಿ೦ದಿನ ಜನ್ಮಗಳಲ್ಲಿ ಕಲಿತ ಕಲೆಗಳಲ್ಲಿ 
ಕುಶಲನಾಗಿಯೂ, ಪ್ರತ್ಯಕ್ಷೀಕೃತಸಕಲವಾಜ್ಮಯನ್‌ - ಎಲ್ಲ ಸಾಹಿತ್ಯವನ್ನೂ ಕಣ್ಮುಂದೆ 
ನಿಲ್ಲಿಸಿಕೊಂಡವನಾಗಿಯೂ, ಪ್ರತಿದಿನಪ್ರವರ್ಧಮಾನವಯೋವಿಭವನ್‌ ಎ ನಿತ್ಯವೂ 
ಬೆಳೆಯುವ ಹರೆಯದ ಬೆಡಗಿನವನಾಗಿ,  ಅನುಕಮದೊಳೆ ಬಳೆದು = 
ಕಾಲಾನುಕ್ರಮದಲ್ಲಿ ಬೆಳೆದು, ಇಂದನರೇಂದ್ರವಂದ್ಯನಾ ಯೌವನ + ಉದಯಂ 
ಮನೋಹರಂ + ಎನಿಸಿತ್ತು - ದೇವೇಂದ್ರರಿಂದ ವಂದಿತನಾದ ಆದಿದೇವನ 
ಯಾವನದ ಬೆಳವಣಿಗೆಯು ಕಣ್ಣಿಗೆ ಮುದ ನೀಡುವಂತಿತ್ತು ಪರಮನ ಪರಿಪೂರ್ಣ 
ಯೌವನಶ್ರೀಯಂ ನಾಭಿರಾಜ೦ ನೋಡಿ - ಪರಮಪುರುಷನ ಯೌವನದ ಸೊಬಗನ್ನು 
ತಂದೆ ನಾಭಿರಾಜನು ನೋಡಿ, “ಈಗಳ್‌ ಕುಮಾರಂಗೆ ಯೌವನಂ ನೆಅ'*ದತ್ತು: 
ಈತಂಗೆ ವಿವಾಹಮಂಗಳಮಂ ಮಾಡಲೈೆವೇಟ್ಕುಂ” = ಈತನಿಗೆ ಹರೆಯವು ಬಂದಿದೆ; 
ಹಾಗಾಗಿ ಇವನಿಗೆ ಮದುವೆಯನ್ನು ನೆರವೇರಿಸಬೇಕು” ಎಂದು ತನ್ನೊಳೆ ಬಗೆದು 
ಕುಮಾರನಂ ಸಾರೆವಂದು - ಎಂದು ತನ್ಲಿಯೇ ಆಲೋಚಿಸಿ ಮಗನ ಬಳಿ ಬಂದು, 


ಗದ್ಯಾನುಸರಣ: ಆದಿದೇವನು ಮಗುತನವನ್ನು ಹುಡುಗಾಟದ ಮೂಲಕ 
ಕಳೆದ: ಕುಮಾರಾವಸ್ಥೆಯಲ್ಲಿ ಇತರ ಸುಕುಮಾರರೊಡನೆ ಸೇರಿ, ತುಂಬ ಶ್ರೇಷ್ಠವಾದ 
ಮತಿ ಶ್ರುತ ಅವಧಿಜ್ಞಾನಗಳಿಂದ ಕೂಡಿದವನಾದ್ದರಿ೦ದ, ಜಗತ್ತಿನ ವಿದ್ಯೆಗಳ ಪ್ರಭುತ್ವ 
ಪಡೆದು, ಹಲವು ಲೋಕವ್ಯಾಪಾರಗಳನ್ನು ಅರಿತವನಾದ; ಹಿ೦ದಿನ ಜನ್ಮಗಳಲ್ಲಿ ಕಲಿತ 
ಕಲೆಗಳಲ್ಲಿ ಕುಶಲನಾಗಿ, ಎಲ್ಲ ಸಾಹಿತ್ಯವನ್ನೂ ಕಣ್ಮುಂದೆ ನಿಲ್ಲಿಸಿಕೊಂಡವನಾಗಿ 
ತುಂಬಿಕೊಳ್ಳುವ ಹರೆಯದ ಬೆಡಗಿನಿಂದಲೂ ಕೂಡಿ ಬೆಳದ; ಹೀಗೆ ದೇವೇಂದರಿಂದ 
ವಂದಿತನಾದ ಆದಿದೇವನ ಯಾವನದ ಬೆಳವಣಿಗೆಯು ಕಣ್ಣಿಗೆ ಮುದ ನೀಡುವಂತಿತ್ತು 
ಪರಮಪುರುಷನ ಯೌವನದ ಸೊಬಗನ್ನು ತಂದೆ ನಾಭಿರಾಜನು ನೋಡಿ, “ಈತನಿಗೆ 
ಹರೆಯವು ಬಂದಿದೆ; ಹಾಗಾಗಿ ಇವನಿಗೆ ಮದುವೆಯನ್ನು ನೆರವೇರಿಸಬೇಕು' ಎಂದು 
ತನ್ನಲ್ಲಿಯೇ ಆಲೋಚಿಸಿ ಮಗನ ಬಳಿ ಹೋದ. 


ಶಾಂತಾತ್ಮಾ ಮದುವೆ ನಿಲ್‌ ನೀ 

ನಿಂತೆನ್ನ ಗೃಹಸ್ಥಧರ್ಮದಿಂದಂ ನೀನೆಂ 

ತಂತೆ ಸಲೆ ನೆಗಟ* ಜಗತೀ 

ಸಂತತಿ ನಿಲೆ ನಿನ್ನ ಧರ್ಮಸಂತತಿ ನಿಲ್ಕುಂ ೪೪ 


ಪದವಿಭಾಗ-ಅನ್ವಯ-ಅರ್ಥ: ಶಾಂತಾತ್ಮಾ ಮದುವೆ ನಿಲ್‌ ನೀನ್‌ = ಶಾಂತ 
ಮನಸ್ಸುಳ್ಳವನೇ ನೀನು ಮದುವೆಯಾಗು, ಇಂತು + ಎನ್ನ ಗೃಹಸ್ಥಧರ್ಮದಿಂದಂ 


ನೀನ್‌ + ಎಂತು * ಅಂತೆ ಸಲೆ ನೆಗಟ* ೬ ಹೀಗೆ ನನ್ನಂತೆಯೇ ನೀನೂ 
ಗೃಹಸ್ಥಧರ್ಮವನ್ನು ಸ್ವೀಕರಿಸಿದರೆ, ಜಗತೀಸಂತತಿ ನಿಲೆ ನಿನ್ನ ಧರ್ಮಸಂತತಿ ನಿಲ್ಕುಂ ೬ 
ಜಗತ್ತಿನ ಸ೦ತತಿಯೂ ನಿಲ್ಲುತ್ತದೆ ನಿನ್ನ ಧರ್ಮಸಂತತಿಯೂ ಮುಂದುವರಿಯುತ್ತದೆ. 


ಪದವಿಭಾಗ-ಅನ್ವಯ-ಅರ್ಥ: ಶಾಂತ ಮನಸ್ಸುಳ್ಳವನೇ ಮದುವೆಯಾಗು, 
ಹೀಗೆ ನನ್ನಂತೆಯೇ ನೀನೂ ಗೃಹಸ್ಥಧರ್ಮವನ್ನು ಸ್ವೀಕರಿಸಿದರೆ ಜಗತ್ತಿನ ಸ೦ತತಿಯೂ 
ನಿಲ್ಲುತ್ತದೆ, ನಿನ್ನ ಧರ್ಮಸ೦ತತಿಯೂ ಮುಂದುವರಿಯುತ್ತದೆ. 


ಎನೆ ದೇವನ ದರಹಸಿತಾ 

ನನದೊಳ್‌ ತನಗಿ೦ಬುಕೆಯ್ದ ಬಗೆಯಂ ಪದಿನಾ 

ಲ್ಕನೆಯ ಮನು ಜಲಕನಣಿದಂ 

ದನಿತುಂ ಭುವನಮುಮನಾಗಳಾಳ್ಜಂತೊಸೆದಂ ೪೫ 


ಪದವಿಭಾಗ-ಅನ್ವಯ-ಅರ್ಥ: ಎನೆ - ಎಂದು ಹೇಳಿದಾಗ, ದೇವನ 
ದರಹಸಿತ + ಆನನದೊಳ್‌ ೬ ಮಗನ ಮುಗುಳ್ನಗೆಯ ಮುಖದಲ್ಲಿ, ತನಗೆ + 
ಇಂಬುಕೆಯ್ದ ಬಗೆಯಂ = ತನಗೆ ಒಪ್ಪಿಗೆ ದೊರೆತ ಕುರುಹನ್ನು ಪದಿನಾಲ್ಕನೆಯ ಮನು 
ಜಲಕನೆ + ಅಜೆದು - ಹದಿನಾಲ್ಕನೆಯ ಮನುವಾದ ನಾಭಿರಾಜನು ತಕ್ಷಣವೇ ತಿಳಿದು, 
ಅಂದು + ಅನಿತುಂ ಭುವನಮುಮನ್‌ +೬ ಆಗಳ್‌ + ಆಳ್ಬಂತೆ + ಒಸೆದ೦ = ಆಗ 
ಇಡೀ ಲೋಕವನ್ನೇ ಗೆದ್ದಂತೆ ಸಂತಸಪಟ್ಟ. 


ಗದ್ಯಾನುಸರಣ: ಎ೦ದು ಹೇಳಿದಾಗ, ಮಗನ ಮುಖದಲ್ಲಿ ಮುಗುಳ್ನಗೆ 
ಕಾಣಿಸಿತು; ಇದು ತನ್ನ ಸಲಹೆಗೆ ದೊರೆತ ಒಪ್ಪಿಗೆಯ ಕುರುಹು ಎಂಬುದನ್ನು 
ಹದಿನಾಲ್ಕನೆಯ ಮನುವಾದ ನಾಭಿರಾಜನು ತಕ್ಷಣವೇ ತಿಳಿದ; ಇಡೀ ಲೋಕವನ್ನೇ 
ತಾನು ಗೆದ್ದಂತೆ ಸಂಭ್ರಮಪಟ್ಟ. 


ವ।. ಅಂತು ತನ್ನುಪರೋಧದೊಳಂ೦ ಪ್ರಜಾನುಗ್ರಹ ಬುದ್ಧಿಯೊಳಂ 
ಪೋಗಲಾಅದೊಡಂಒಟ್ಟ ಆದಿಪುರುಷನೊಡಂಬಡನಣಿದು ನಿಶ್ಶಂಕನಾಗಿ 
ದಿವಿಜೇಂದ್ರನನುಮತದೊಳ್‌ ಕಚ್ಚಮಹಾಕಚ್ಛ್ಚರ ತಂಗೆಯರಪ್ಪ 
ಯಶಸ್ವತಿಮಹಾದೇವಿಯು೦ ಸುನಂದಾದೇವಿಯುಮೆಂಬ ಕನ್ಯಾರತ್ನಂಗಳನೊಂದೆ 
ಪಸೆಯೊಳ್‌ ಪಾಣಿಗ್ರಹಣಂಗೆಯಿಸಿದಾಗಳ್‌, 


ಪದವಿಭಾಗ-ಅನ್ವಯ-ಅರ್ಥ: ಅಂತು ತನಉಪರೋಧದೊಳ೦ ಇ ಹೀಗೆ 
ತಾನು ಮಾಡಿದ ಒತ್ತಾಯದಿಂದಲೂ, ಪ್ರಜಾ + ಅನುಗ್ರಹಬುದ್ಧಿಯೊಳಂ - ಪ್ರಜೆಗಳಿಗೆ 
ಒಳಿತನ್ನು ಮಾಡುವ ಬುದ್ಧಿಯಿ೦ದಲೂ, ಪೋಗಲಾಅದೊಡ೦ = 
ತಿರಸ್ಕರಿಸಲಾರದ್ದರಿ೦ದಲೂ, ಒಟ್ಟು + ಆದಿಪುರುಷನ + ಒಡ೦ಬಡನ್‌ + ಅಟೆದು 
ಒಟ್ಟಾರೆ ಆದಿದೇವನ ಒಪ್ಪಿಗೆಯನ್ನು ತಿಳಿದು, ನಿಶ್ಶಂಕನಾಗಿ ದಿವಿಜೇಂದನ + 
ಅನುಮತದೊಳ್‌ =  ಅನುಮಾನವಿಲ್ಲದೆ ದೇವೇಂದನ ಸಹಮತಿಯಿಂದ, 
ಕಚ್ಚಮಹಾಕಚ್ಛರ ತಂಗೆಯರಪ್ಪ ಇ ಕಚ್ಚಮಹಾಕಚ್ಛರ ತಂಗಿಯರಾದ, 
ಯಶಸ್ವತಿಮಹಾದೇವಿಯುಂ ಸುನಂದಾದೇವಿಯುಮೆಂಬ ಕನ್ಯಾರತ್ನಂಗಳಂ = ಯಶಸ್ವತಿ 


ಮತ್ತು ಸುನಂದಾದೇವಿ ಎಂಬ ಇಬ್ಬರು ಶ್ರೇಷ್ಠ ಕನ್ಯೆಯರನ್ನು ಒಂದೆ ಪಸೆಯೊಳ್‌ 
ಪಾಣಿಗಹಣಂಗೆಯಿಸಿದಾಗಳ್‌ - ಒಂದೇ ಹಸೆಮಣಿಎಯ ಮೇಲೆ ಒಟ್ಟಿಗೆ ಮದುವೆ 
ನೆರವೇರಿಸಲು 


ಗದ್ಯಾನುಸರಣ: ಹೀಗೆ ತಾನು ಮಾಡಿದ ಒತ್ತಾಯದಿಂದಲೂ, ಪ್ರಜೆಗಳಿಗೆ 
ಒಳಿತನ್ನು ಮಾಡುವ ಬುದ್ಧಿಯಿಂದಲೂ, ತನ್ನ ಮಾತನ್ನು ತಿರಸ ೈರಿಸಲಾರದ್ದರಿಂದಲೂ — 
ಹೇಗೋ ಆದಿದೇವನು ಮದುವೆಗೆ ಒಪ್ಪಿಕೊ೦ಡದ್ದನ್ನು ಸಾಧಿತ ಜನು ತಿಳಿದ: ಆ ಬಳಿಕ 
ಆತಂಕವಿಲ್ಲದೆ ಕಚ್ಚಮಹಾಕಚ್ಛರ ತಂಗಿಯರಾದ ಯಶಸ್ವತಿ ಮತ್ತು ಸುನಂದಾದೇವಿ 
ಎಂಬ ಇಬ್ಬರು ಶ್ರೇಷ್ಠ ಕನ್ಮೆಯರೊಡನೆ ಒಂದೇ ಹಸೆಮಣಿಎಯ ಮೇಲೆ ಒಟ್ಟಿಗೆ 
ಮದುವೆ ನೆರವೇರಿಸಿದ. 


ಆ ಪುಣ್ಯವತಿಯರಿರ್ಬರು 

ಮಾ ಪರಮೇಶ್ವರನ ಮನಮನಿರ್ಕುಳಿಗೊಳೆ ಮ 

ತ್ತಾ ಪೀನವ್ಯಷಸ ಸ್ವಂಧನು 

ಮಾ ಪದ್ಮಾಸ್ಕೆಯರ ಮನಮನಿರ್ಕುಳಿಗೊಂಡಂ ೪೬ 


ಪದವಿಭಾಗ-ಅನ್ವಯ-ಅರ್ಥ: ಆ ಪುಣ್ಯವತಿಯರ್‌ + ಇರ್ಬರು೦ ಇ ಆ 
ಇಬ್ಬರೂ ಪುಣ್ಯವಂತೆಯರು, ಆ ಪರಮೇಶ್ವರನ ಮನಮನ್‌ + ಇರ್ಕುಳಿಗೊಳೆ ಎ 
ಒಡೆಯನ ಮನಸ್ಸನ್ನು ಬಂಧಿಸಿದರೆ, ಮತ್ತೆ + ಆ ಪೀನವೃಷಸ್ಥಂಧನುಂ = ಅದೇ ರೀತಿ 
ಆ ಹರಹಾದ ಭುಜಗಳವನೂ, ಆ ಪದ್ಮ + ಆಸ್ಕೆಯರ ಮನಮನ್‌ + 
ಇರ್ಕುಳಿಗೊಂಡಂ ಎ ಆ ತಾವರೆಮೊಗದವರ ಮನಸ್ಸನ್ನು ಕಟ್ಟಿಹಾಕಿದ. 


ಗದ್ಯಾನುಸರಣ: ಆ ಇಬ್ಬರೂ ಪುಣ್ಯವಂತೆಯರು ತಮ್ಮ ಆ ಒಡೆಯನ 
ಮನಸ್ಸನ್ನು ಬಂಧಿಸಿದರು; ಅದೇ ರೀತಿ ಆ ಹರಹಾದ ಭುಜಗಳವನು ಆ 
ತಾವರೆಮೊಗದವರ ಮನಸ್ಸನ್ನು ಕಟ್ಟಿಹಾಕಿದ. 


ವಷ ಅಂತಾ ಲತಾಂಗಿಯರೊಳ್‌ ಆದಿಪುರುಷನಶೇಷ 
ಸಂಸಾರಸುಖಮನನುಭವಿಸುತ್ತಿರ್ಪಿನಂ, ಅನೇಕ ಸಂವತ್ಸರಂಗಳ್‌ 
ಏಕಸಂವತ್ನರಸಮಾನಂಗಳಾಗಿ ಪೋಗೆ, ಯಶಸ್ವತಿಮಹಾದೇವಿ ಗರ್ಭಮಂ ತಾಳ್ವಿ ಸುಖ 
ಪ್ರಸೂತಿ ಸಮಯದೊಳ್‌, 


ಪದವಿಭಾಗ-ಅನ್ವಯ-ಅರ್ಥ: ಅಂತಾ ಲತಾಂಗಿಯರೊಳ್‌ ಆದಿಪುರುಷನ್‌ 
= ಹೀಗೆ ಹೆಂಡತಿಯರೊಡನೆ ಆದಿದೇವನು, ಅಶೇಷಸಂಸಾರಸುಖಮನ್‌ + 
ಅನುಭವಿಸುತ್ತೆ + ಇರ್ಪಿನ೦ - ಎಲ್ಲ ಸಾಂಸಾರಿಕ ಸುಖವನ್ನೂ ಸವಿಯುತ್ತಿರಲು, 
ಅನೇಕ ಸಂವತ್ಸರಂಗಳ್‌ ೬ ಅನೇಕ ವರ್ಷಗಳು, ಏಕಸ೦ವತ್ಸರಸಮಾನಂಗಳಾಗಿ 
ಪೋಗೆ - ಒಂದು ವರ್ಷದಂತೆ ಕಳೆದು ಹೋದುವು. ಯಶಸ ಕೃತಿಯು, ಗರ್ಭಮಂ 
ತಾಳ್ಚಿ ಸುಖ ಪ್ರಸೂತಿ ಸಮಯದೊಳ್‌ = ಬಸಿರಾಗಿ ಸುಖವಾಗಿ ಹಡೆದು 


ಗದ್ಭಾನುಸರಣ: ಹೀಗೆ ಹೆ೦ಡತಿಯರೊಡನೆ ಆದಿದೇವನು ಎಲ್ಲ ಸಾಂಸಾರಿಕ 
ಸುಖವನ್ನೂ ಸವಿಯುತ್ತಿರಲು ಅನೇಕ ವರ್ಷಗಳು ಗೊತ್ತಾಗದೆ ಸರಿಯುತ್ತ ಒಂದು 


ಲ್ಲ 


ವರ್ಷದಂತೆ ಕಳೆದು ಹೋದುವು; ಕಾಲಕ್ರಮದಲ್ಲಿಲ ಯಶಸ್ವತಿಯು ಬಸಿರಾಗಿ 
ಸುಖವಾಗಿ ಹಡೆದಳು. 


ಮನುಗೋತ್ರಾಂಭೋಧಿಚಂದ್ರಂ ಮನುಕುಲಸರಸೀವಿಭ್ರಮೋತ್ತಂಸಹಂಸಂ 
ಮನುವಂಶಪ್ರಾಚ್ಯಶೈಲದ್ಯುಮಣಿ ಮನುನೃಪಾಮ್ನಾಯದುರ್ಗಾದ್ರಿಸಿ೦ಹಂ 
ಮನುಭೂಪಾಳಾನ್ಸ್ವಯಶ್ರೀಭವನಕಳಶಮೆಂಬಂತು ವಿಖ್ಯಾತಪುಣ್ಯಂ 
ಮನುಧಾತ್ರೀಪಾಲಚೂಡಾಮಣಿ ಜನಿಯಿಸಿದ೦ ಚಕ್ರವರ್ತಿಪ್ರಧಾನಂ ೪೭ 


ಪದವಿಭಾಗ-ಅನ್ವಯ-ಅರ್ಥ: ಮನುಗೋತ್ರ + ಅಂಭೋಧಿಚ೦ದ್ರ೦ ೩. 
ಮನುವಂಶವೆಂಬ ಕಡಲಿಗೆ ಚ೦ದ್ರನಾದವನೂ, ಮನುಕುಲಸರಸೀವಿಭ್ರಮ + 
ಉತ್ತಂಸಹ೦ಸ೦ ಇ ಮನುಕುಲವೆಂಬ ಕೊಳದಲ್ಲಿ ಸಡಗರದಿಂದ ವಿಹರಿಸುವ 
ಹಂಸವಾದವನೂ, ಮನುವಂಶಪ್ರಾಚ್ಯಶೈಲದ್ಯುಮಣಿ = ಮನುಕುಲವೆಂಬ 
ಮೂಡಲಗಿರಿಯ ನೇಸರದಂತಹವನೂ, ಮನುನೃಪ + ಆಮ್ಮಾಯದುರ್ಗ «+ 
ಅದ್ರಿಸಿಂಹ೦ ಎ ಮನುಕುಲದ ರಾಜರ ವಂಶವೆಂಬ ಬೆಟ್ಟಕ್ಕೆ ಸಿಂಹದಂತಿರುವವನೂ, 
ಮನುಭೂಪಾಳ + ಅನ್ವಯಶ್ರೀಭವನಕಳಶ೦ ೬ ಮನುವಂಶದ ದೊರೆಗಳ ಸಂತತಿಯ 
ಅರಮನೆಯ ಕಳಶದಂತಿರುವವನೂ, ಎಂಬಂತು ವಿಖ್ಯಾತಪುಣ್ಯಂ = ಎಂಬಂತೆ 
ವಿಖ್ಯಾತಪುಣ್ಯನಾದ, ಮನುಧಾತ್ರೀಪಾಲಚೂಡಾಮಣಿ ಚಕ್ರವರ್ಶಿಪ್ರಧಾನ೦ ಜನಿಯಿಸಿದಂ 
= ಮನುಸ೦ತತಿಯ ದೊರೆಗಳಲ್ಲಿ ತಲೆವಣಿಯಾದ ಮೊದಲ ಚಕ್ರವರ್ತಿಯು ಜನಿಸಿದ. 


ಗದ್ಯಾನುಸರಣ: ಮನುವಂಶವೆಂಬ ಕಡಲಿಗೆ ಚಂದ್ರನಾದ, ಮನುಕುಲವೆಂಬ 
ಕೊಳದಲ್ಲಿ ಸಡಗರದಿಂದ ವಿಹರಿಸುವ ಹಂಸವಾದ, ಮನುಕುಲವೆ೦ಬ ಮೂಡಲಗಿರಿಯ 
ನೇಸರದಂತಹ, ಮನುಕುಲದ ರಾಜರ ವಂಶವೆಂಬ ಬೆಟ್ಟಕ್ಕೆ ಸಿಂಹದಂತಿರುವ, 
ಮನುವಂಶದ ದೊರೆಗಳ ಸಂತತಿಯ ಅರಮನೆಯ ಕಳಶದಂತಿರುವ ವ್ಯಕ್ತಿ ಎಂಬಂತೆ 
ವಿಖ್ಯಾತಪುಣ್ಯನೂ ಮನುಸಂತತಿಯ ದೊರೆಗಳಲ್ಲಿ ತಲೆವಣಿಯೂ ಆದ ಮೊದಲ 
ಚಕ್ರವರ್ತಿಯು ಜನಿಸಿದ. 


[ವಿಶೇಷ ವಿಚಾರ: ಮಗುವು ಎರಡೂ ತೋಳುಗಳಿಂದ ಭೂಮಿಯನ್ನು 
ಆಲಂಗಿಸಿಕೊಂಡು ಹುಟ್ಟಿದುದರಿಂದ ಜ್ಯೋತಿಷಿಗಳು ಅವನು ಚಕ್ರವರ್ತಿಯಾಗುವುದಾಗಿ 
ಭವಿಷ್ಯ ನುಡಿದರೆಂದು ಪೂರ್ವ ಪುರಾಣ ಹೇಳುತ್ತದೆ. ಪೂಪು, ೧೪. ೧೪೨] 


ಭಾವೀಭರತೇಶಪದಮುಮಿ 

ಳಾವಿಪುಳಪ್ರೇಮಭರಮುಮೆರ್ದೆಗೊಂಡಿರೆ ಸ 

ದ್ಭಾವದಿನಿಟ್ಟುದು ಬಂಧುಜ 

ನಾವಳಿ ಕೂಸಿಂಗೆ ಭರತನೆಂಬೀ ಪೆಸರಂ ೪೮ 

ಪದವಿಭಾಗ-ಅನ್ವಯ-ಅರ್ಥ: ಭಾವೀಭರತೇಶಪದಮುಂ = ಮುಂದೆ ಬರುವ 
ಭರತೇಶ ಪದವಿಯೂ, ಇಳಾವಿಪುಳಪ್ರೇಮಭರಮು೦ = ತುಂಬಿದ ಪ್ರೇಮಾಧಿಕ್ಕವೂ, 
ಎರ್ದೆಗೊಂಡಿರೆ - ಮನಸೂರೆಗೊಂಡು, ಬಂಧುಜನ * ಆವಳಿ ಸದ್ಭಾವದಿನ್‌ 


ಕೂಸಿಂಗೆ ಭರತನೆಂಬೀ ಪೆಸರ೦ ಇಟ್ಟುದು - ಬಂಧುಜನಸಮೂಹವು ಸೇರಿ ಒಳ್ಳೆಯ 
ಮನಸಿನಿಂದ ಕೂಸಿಗೆ ಭರತ ಎಂಬ ಹೆಸರನ್ನು ಇಟ್ಟರು. 


ಗದ್ಯಾನುಸರಣ: ಮುಂದೆ ಬರುವ ಭರತೇಶ ಪದವಿಯೂ, ತುಂಬಿದ 
ಪ್ರೇಮಾಧಿಕ್ಯವೂ ಮನಸೂರೆಗೊಂಡು ಬಂಧುಜನಸಮೂಹವು ಸೇರಿ ಒಳ್ಳೆಯ 
ಮನಸ್ಸಿನಿಂದ ಕೂಸಿಗೆ ಭರತ ಎಂಬ ಹೆಸರನ್ನಿಟ್ಟರು. 


ವ। ಭರತಕುಮಾರಂಬೆರಸು ನೂರ್ವರ್‌ ಕುಮಾರರುಮನಿಬರಿ೦ ಕಿಟೆಯಳ್‌ 
ಬಹ್ಮಿಯೆಂಬ ಮಗಳುಮಂ ಪಡೆದು ಯಶಸ್ವತಿ ಪಿರಿದೊಂದು ಮೈಮೆಯಂ ಪಡೆದಳ್‌. 
ಸುನಂದಾದೇವಿಯ ಗರ್ಭದೊಳವತರಿಸಿ[ದ] ಬಾಳಕಂಗೆ ಬಾಹುಬಲಿಯೆಂಬನ್ವರ್ಥ 
ಅಭಿಧಾನಮನಿಟ್ಟು ಆತನ ಬಾಲ್ಯವಿಳಾಸಂಗಳಿಂದಮಾನಂದಿತ ಹೃದಯನಾಗಿ 
ನಾಭಿರಾಜನ೦ದನನಿರ್ಪನ್ನೆಗಂ, ಬಾಹುಬಲಿಕುಮಾರನಿಂ ನೇರ್ಗಿಟೆಯಳಾಗಿ 
ಸುಂದರಿಯೆಂಬ ನಂದನೆಯಾದಳ್‌. ಅಂತು ಭರತೇಶ್ವರಂ ಬಾಹುಬಲಿಕುಮಾರಂ 
ಮೊದಲಾಗೆ ನೂರ್ವರ್‌ ಕುಮಾರರುಮನಿರ್ವರ್‌ ಕನ್ಯೆಯರುಮನಾದಿಪುರುಷಂ ನೋಡಿ 
ಮನದೊಳಾದಚಟ್ಶಜೆಂ ಕೂಡಿರ್ದಂ. 


ಮತ್ತೊಂದು ದಿವಸಂ ವೃಷಭೇಶ್ವರಂ ಸಕಳ ವಿದ್ಯೋಪದೇಶೋತ್ಸುಕನಾಗಿ, 
ಬ್ರಾಹ್ಮಿಯುಂ ಸುಂದರಿಯುಂ ಪೊಡೆವಟ್ಟೆಯ್ದೆವಂದಿರ್ದಾಗಳ್‌, ನಿಮಗೆ 
ವಯಸಮೆಂಬುದು ವಿದ್ಯಾಭ್ಯಾಸಯೋಗ್ಯಮೆಂದು ವಿಶಾಲ ಹೇಮಪಟ್ಟಕದೊಳ್‌ 
ಆತ್ಮಹೃತ್ಚದ್ಮಸದ್ಮೆಯಂ ಸರಸ್ಪತಿಯಂ ಪೂಜಾಪೂರ್ವಕಮಾರಾಧಿಸಿ 
ನಿಜತನೂಜೆಯರಿರ್ವರುಮನೆರಡುಂ ಕೆಲದೊಳಿರಿಸಿ, 


ಪದವಿಭಾಗ-ಅನ್ವಯ-ಅರ್ಥ: ಭರತಕುಮಾರಂಬೆರಸು ಏಟ್ಟರ್‌ ಕುಮಾರರ್‌ 
+ ಆದಿಯಾಗಿ ನೂರ್ವರ್‌ ಕುಮಾರರು೦ = ಹೀಗೆ ಭರತನೂ ಸೇರಿದಂತೆ ಏಳು 
ಮಂದಿ ಗ೦ಡುಮಕ್ಕಳೇ ಮೊದಲಾದ ನೂರು ಮಂದು ಗಂಡುಮಕ್ಕಳು, ಅನಿಬರಿಂ 
ಕಿಚೆಯಳ್‌ ಬ್ರಹ್ಮಿಯೆ೦ಂಬ ಮಗಳುಮಂ ಪಡೆದು = ಎಲ್ಲರಿಗಿಂತ ಕಿರಿಯಳಾದ ಬ್ರಹ್ಮಿ 
ಎಂಬ ಮಗಳನ್ನೂ ಪಡೆದು, ಹಿರಿದೊಂದು ಮೈಮೆಯಂ ಪಡೆದಳ್‌ ಇ ಹಿರಿದಾದ 
ಸೊಬಗನ್ನು ಹೊಂದಿದಳು. ಸುನಂದಾದೇವಿಯ ಗರ್ಭದೊಳವತರಿಸಿ[ ದ] ಇ 
ಸುನಂದಾದೇವಿಯ ಹೊಟ್ಟೆಯಲ್ಲಿ ಹುಟ್ಟಿದ, ಬಾಳಕಂಗೆ = ಮಗುವಿಗೆ, 
ಬಾಹುಬಲಿಯೆಂಬ + ಅನ್ವರ್ಥ + ಆಭಿಧಾನಮನ್‌ -- ಇಟ್ಟು - ಬಾಹುಬಲಿ ಎಂಬ 
ಅನುಗುಣವಾದ ಹೆಸರನ್ನಿಟ್ಟು, ಆತನ ಬಾಲ್ಯವಿಳಾಸಂಗಳಿಂದಂ + ಆನಂದಿತ 
ಹೃದಯನಾಗಿ ವ ಅವನ ಎಳೆತನದ ಸೊಬಗಿನಿಂದ ಸಂತಸ ತುಂಬಿದ 
ಎದೆಯುಳ್ಳವನಾದ. ಬಾಹುಬಲಿಕುಮಾರನಿ೦ ನೇರ್ಗಿಜೆಯಳಾಗಿ - ಬಾಹುಬಲಿಗಿಂತ 
ಕೊಂಚವೇ ಚಿಕ್ಕವಳಾಗಿ, ಸುಂದರಿಯೆಂಬ ನಂದನೆಯಾದಳ್‌ = ಸುಂದರಿ ಎಂಬ 
ಮಗಳು ಹುಟ್ಟಿದಳು. ಅಂತು ಭರತೇಶ್ವರಂ ಬಾಹುಬಲಿಕುಮಾರಂ ಮೊದಲಾಗೆ ಇ ಹೀಗೆ 
ಭರತ ಬಾಹುಬಲಿ ಮೊದಲಾದ, ನೂರ್ವರ್‌ ಕುಮಾರರುಮನ್‌ - ನೂರು ಮಂದಿ 
ಗಂಡುಮಕ್ಕಳನ್ನೂ ಇರ್ವರ್‌ ಕನ್ಯಯರುಮನ್‌ = ಇಬ್ಬರು ಹೆಣ್ಣುಮಕ್ಕಳನ್ನೂ, 


ಆದಿಪುರುಷ೦ ನೋಡಿ ಮನದೊಳಾದ + ಅಟ್ಕಜೆಂ ಕೂಡಿರ್ದ೦ = ಆದಿದೇವನು 
ನೋಡಿ ಮನಸ್ಸಿನಲ್ಲಾದ ಅಕ್ಕರೆಯಿಂದ ಕೂಡಿದವನಾದ. 


ಮತ್ತೊಂದು ದಿವಸ೦ - ಮುಂದೆ ಒಂದು ದಿನ, ವೃಷಭೇಶ್ವರಂ ಸಕಳ 
ವಿದ್ಯೋಪದೇಶ + ಉತ್ಸುಕನಾಗಿ = ಆದಿದೇವನು [ಮಕ್ಕಳಿಗೆ] ಎಲ್ಲ ವಿದ್ಯೆಗಳನ್ನೂ 
ಕಲಿಸಬೇಕೆಂಬ ಉತ್ಸಾಹದಿಂದ, ಬ್ರಾಹ್ಮಿಯು೦ ಸುಂದರಿಯುಂ ಪೊಡೆವಟ್ಟು + 
ಎಯ್ದೆವಂದಿರ್ದಾಗಳ್‌ ೫ ಬಾಹ್ಮಿ ಮತ್ತು ಸುಂದರಿಯರು ಹತ್ತಿರ ಬಂದು 
ನಮಸ್ಕರಿಸಿದಾಗ, ನಿಮಗೆ ವಯಸಂ * ಎಂಬುದು ವಿದ್ಯಾಭ್ಯಾಸಯೋಗ್ಯಂ + ಎಂದು 
= ನಿಮ್ಮ ವಯಸ್ಸು ವಿದ್ಯೆ ಕಲಿಯಲು ತಕ್ಕುದಾದುದು ಎಂದು, ಆತ್ಮಹೃತ್ಚದ್ಮಸದ್ಮೆಯಂ 
ಸರಸ್ವತಿಯಂ = ತನ್ನ ಹೃದಯದಲ್ಲಿ ನೆಲಸಿದ್ದ ಸರಸ್ವತಿಯನ್ನು, ವಿಶಾಲ 
ಹೇಮಪಟ್ಟಕದೊಳ್‌ ಪೂಜಾಪೂರ್ವಕ೦ ಆರಾಧಿಸಿ - ಅಗಲವಾದ ಚಿನ್ನದ 
ವೇದಿಕೆಯಲ್ಲಿ ಪೂಜೆಯೊಡನೆ ಸ್ಥಾಪನೆ ಮಾಡಿ, ನಿಜತನೂಜೆಯರ್‌ + ಇರ್ವರುಮನ್‌ 
+ ಎರಡುಂ ಕೆಲದೊಳಿರಿಸಿ ಎ ತನ್ನ ಇಬ್ಬರು ಮಗಳಂದಿರನ್ನು ತನ್ನ ಎರಡು ಪಕ್ಕಗಳಲ್ಲಿ 
ಕೂರಿಸಿಕೊಂಡ. 


ಗದ್ಯಾನುಸರಣ: ಭರತನೂ ಸೇರಿದ ಹಾಗೆ ಏಳು ಮಂದಿ ಗ೦ಡುಮಕ್ಕಳೇ 
ಮೊದಲಾದ ನೂರು ಮಂದಿ ಗಂಡುಮಕ್ಕಳು ಹಾಗೂ ಎಲ್ಲರಿಗಿಂತ ಕಿರಿಯಳಾದ ಬಹ್ಮಿ 
ಎಂಬ ಮಗಳನ್ನೂ ಪುರುದೇವನು ಪಡೆದು ಯಶಸ್ಪತಿಯು ಹಿರಿದಾದ ಸೊಬಗನ್ನು 
ಹೊಂದಿದಳು. ಸುನಂದಾದೇವಿಯು ಹೆತ್ತ ಮಗುವಿಗೆ ಬಾಹುಬಲಿ ಎಂಬ 
ಅನುಗುಣವಾದ ಹೆಸರನ್ನಿಟ್ಟು, ಮಗುವಿನ ಎಳೆತನದ ಸೊಬಗಿನಿಂದ ನಾಭಿರಾಜನು ಎದೆ 
ಸಂತಸದಿಂದ ತುಂಬಿತು. ಬಾಹುಬಲಿಗಿಂತ ಕೊಂಚವೇ ಚಿಕ್ಕವಳಾಗಿ ಸುಂದರಿ ಎಂಬ 
ಮಗಳು ಹುಟ್ಟಿದಳು. ಹೀಗೆ ಭರತ ಬಾಹುಬಲಿ ಮೊದಲಾದ ನೂರು ಮಂದಿ 
ಗ೦ಡುಮಕ್ಕಳನ್ನೂ, ಇಬ್ಬರು ಹೆಣ್ಣುಮಕ್ಕಳನ್ನೂ ಆದಿದೇವನು ನೋಡಿ ಮನಸ್ಸಿನಲ್ಲಾದ 
ಅಕ್ಕರೆಯಿಂದ ಕೂಡಿದವನಾದ. 


ಮುಂದೆ ಒಂದು ದಿನ, ಆದಿದೇವನು [ಮಕ್ಕಳಿಗೆ] ಎಲ್ಲ ವಿದ್ಯೆಗಳನ್ನೂ 
ಕಲಿಸಬೇಕೆಂಬ ಉತ್ಸಾಹದಿಂದ, ಬಾಹ್ಮಿ ಮತ್ತು ಸುಂದರಿಯರು ಹತ್ತಿರ ಬಂದು 
ನಮಸ್ಕರಿಸಿದಾಗ, “ನಿಮ್ಮ ವಯಸ್ಸು ವಿದ್ಯೆ ಕಲಿಯಲು ತಕ್ಕುದಾದುದು' ಎಂದು, ತನ್ನ 
ಹೃದಯದಲ್ಲಿ ನೆಲಸಿದ್ದ ಸರಸ್ವತಿಯನ್ನು ಅಗಲವಾದ ಚಿನ್ನದ ವೇದಿಕೆಯಲ್ಲಿ 
ಪೂಜೆಯೊಡನೆ ಸ್ಥಾಪನೆ ಮಾಡಿ ತನ್ನ ಇಬ್ಬರು ಮಗಳಂದಿರನ್ನು ತನ್ನ ಎರಡು 
ಪಕ್ಕಗಳಲ್ಲಿ ಕೂರಿಸಿಕೊಂಡ. 


[ವಿಶೇಷ ವಿಚಾರ; ಇದೇ ಕಾವ್ಯದ ಮೊದಲ ಆಶ್ವಾಸದ ಒಂಬತ್ತನೆಯ 
ಪದ್ಯದಲ್ಲಿ “ಪರಮಜಿನೇಂದ್ರವಾಣಿಯೆ ಸರಸ್ವತಿ ಬೇಜದು ಪೆಣ್ಣರೂಪಮಂ ಧರಿಯಿಸಿ 
ನಿಂದುದಲ್ಲು' ಎಂದು ಹೊಸ ಬಗೆಯಲ್ಲಿ ಹೇಳಿರುವ ಪಂಪನೇ ಇಲ್ಲಿ ಸರಸ್ವತಿಯ 
ವಿಗ್ರಹಸ್ಥಾಪನೆ ಮಾಡಿಸುತ್ತಿದ್ದಾನೆ!] 


ಮುನ್ನಂ ತ್ರಿಲೋಕಗುರು ಸಿ 
ದೃನ್ನಮಯೆಂದಳಿಪಿ ಮುಖ್ಯಮಂಗಳಪದಮಂ 


ಕನ್ಯೆಗೆ ಪಿರಿಯಾಕೆಗೆ ಬಟೆ 
ಯನ್ನಯದಿಂ ಬರೆದು ತೋಜೆದಂ ಲಿಪಿಗಳುಮಂ ೪೯ 


ಪದವಿಭಾಗ-ಅನ್ವಯ-ಅರ್ಥ: ತ್ರಿಲೋಕಗುರು ಮುನ್ನಂ 
ಮುಖ್ಯಮಂಗಳಪದಮಂ ಸಿದ್ಧಂ + ನಮಃ +೬ ಎಂದು = ಮೂಲೋಕಗುರುವು 
ಮೊದಲು ಮಂಗಳಶಬ್ಬಗಳಾದ ಸಿದ್ಧನ್ನಮಃ ಎಂದು, ಪಿರಿಯಾಕೆಗೆ ಕನ್ಯೆಗೆ ಅಟೆಪಿ ದ 
ಮೊದಲ ಮಗಳಿಗೆ ಬೋಧಿಸಿ, ಬಟೆಯನ್ನಯದಿಂ ಬರೆದು ತೋಣಿೆದಂ ಲಿಪಿಗಳುಮಂ 
= ಆನಂತರ ಅದನ್ನು ಲಿಪಿಯಲ್ಲಿ ಬರೆದು ತೋರಿಸಿದ. 


ಗದ್ಯಾನುಸರಣ: ಮೂಲೋಕಗುರುವು ಮೊದಲು ಮಂಗಳಶಬ್ಬ್ದಗಳಾದ 
ಸಿದ್ಧನ್ನಮಃ ಎಂದು ಮೊದಲ ಮಗಳಿಗೆ ಬೋಧಿಸಿದ; ಆನಂತರ ಅದನ್ನೇ ಲಿಪಿಯಲ್ಲಿ 
ಬರೆದು ತೋರಿಸಿದ. 


ವ। ಅಂತು ಅಕಾರಾದಿ ಹಕಾರಾ೦ತಸ್ವರವ್ಯಂಜನಭೇದ 
ಭಿನ್ನಶುದ್ಧಾಕ್ಷರಂಗಳುಮಂ ಅಯೋಗವಾಹಚತುಷ್ಯಮುಮಂ 
ಸಂಯೋಗಾಕ್ಷರಂಗಳುಮಂ ಬ್ರಾಹ್ಕಿಗೆ ದಕ್ಷಿಣಹಸ್ತದೊಳುಪದೇಶಂಗೆಯ್ದು, 


ಪದವಿಭಾಗ-ಅನ್ವಯ-ಅರ್ಥ: ಅಂತು + ಅಕಾರ ೬ ಆದಿ ಹಕಾರ ೬ ಅಂತ 
= ಹೀಗೆ ಅ ಇಂದ ಮೊದಲುಗೊಂಡು ಹ ಇಂದ ಕೊನೆಯಾಗುವವರೆಗಿನ, 


ಸ್ಥರವ್ಯಂಜನಭೇದಭಿನ್ನಶುದ್ಧಾಕ್ಷರಂಗಳುಮಂ = ಸ್ಪರ ವ್ಯಂಜನ ವ್ಯತ್ಯಾಸಗಳ 
ಮೂಲಾಕ್ಷರಗಳನ್ನೂ ಅಯೋಗವಾಹಚತುಷ್ಕಮುಮಂ = ನಾಲ್ಕು 
ಯೋಗವಾಹಗಳನ್ನೂ ಸಂಯೋಗ + ಅಕ್ಷರಂಗಳುಮಂ ಈ ದ್ವಿತ್ವಗಳನ್ನೂ, 


ದಕ್ಷಿಣಹಸ್ತದೊಳ್‌ ಬಹಿಗೆ ಉಪದೇಶಂಗೆಯ್ದು - ಬಲಗೈಯಿಂದ ಬ್ರಾಹಿಗೆ ಹೇಳಿಕೊಟ್ಟು, 


ಗದ್ಯಾನುಸರಣ: ಹೀಗೆ ಅ ಇಂದ ಮೊದಲುಗೊಂಡು ಹ ಇಂದ 
ಕೊನೆಯಾಗುವವರೆಗಿನ ಸ್ವರ ವ್ಯಂಜನ ವ್ಯತ್ಯಾಸಗಳ ಮೂಲಾಕ್ಷರಗಳನ್ನೂ, ನಾಲ್ಕು 
ಯೋಗವಾಹಗಳನ್ನೂ ದ್ವಿತ್ವ (ಒತ್ತಕ್ಷರ-ಎರಡು ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಗಳು 


ಸೇರಿ ಆಗುವ) ಗಳನ್ನೂ ಬಲಗೈಯಿಂದ ಬರೆದು ಬ್ರಾಹಿಗೆ ಹೇಳಿಕೊಟ್ಟ 


[ವಿಶೇಷ ವಿಚಾರ: ಅ ದಿಂದ ಹವರೆಗಿನ ಅಕ್ಷರಗಳನ್ನು ಹೇಳಿಕೊಟ್ಟ ಎಂಬ 
ಮಾತು ಸಂಸ್ಕೃತ ವರ್ಣಮಾಲೆಗೆ ಸಂಬಂಧಿಸಿದ್ದು; ಕನ್ನಡದಲ್ಲಿ ಅ ದಿಂದ ಳವರೆಗಿನ 
ಎಂದು ಹೇಳಬೇಕು; ನಾಲ್ಕು ಯೋಗವಾಹಗಳೆಂದರೆ, ಅನುಸ್ವಾರ, ವಿಸರ್ಗ, 
ಜಿಹ್ವಾಮೂಲೀಯ ಮತ್ತು ಉಪಧ್ಮಾನೀಯ ಎಂಬಿವು; ಕನ್ನಡದಲ್ಲಿ ಈಗ ಅನುಸ್ವಾರ 
ಮತ್ತು ವಿಸರ್ಗಗಳು ಮಾತ್ರ ಬಳಕೆಯಲ್ಲಿವೆ. ಈ ಕಾರಣದಿ೦ದಲೇ ಇಲ್ಲಿನ ಮೂಲಲಿಪಿಗೆ 
ಬ್ರಾಹ್ಮಿ ಎಂಬ ಹೆಸರು ಬಂತೇ] 


ಸುಂದರಿಗೆ ಗಣಿತಮಂ ದಳಿ 

ತೇಂದೀವರನಯನೆಗೆಡದ ಕಯ್ಯೊಳ್‌ ಭವ್ಯಾ 

ನಂದಕರಂ ಸ್ಥಾನಕ್ರಮ 

ದಿಂದಂ ಪುರುದೇವನಚೆಯೆ ತೋಣಿದನಾಗಳ್‌ ೫೦ 


ಪದವಿಭಾಗ-ಅನ್ವಯ-ಅರ್ಥ: ಭವ್ಮಾನಂದಕರಂ ಪುರುದೇವನ್‌ ಇ. 
ಭವ್ಯಾನಂದಕರನಾದ ಪುರುದೇವನು, ದಳಿತೇಂದೀವರನಯನೆಗೆ ಸುಂದರಿಗೆ = 
ಅರಳಿದ ನೈದಿಲೆಯಂತಹ ಕಣ್ಣುಗಳುಳ್ಳ ಸುಂದರಿಗೆ, ಗಣಿತಮ೦ ಸ್ಥಾನಕ್ರಮದಿಂದಂ 
ಅಣೆಯೆ ಎ ಗಣಿತವನ್ನು ಬಿಡಿ ಹತ್ತು ನೂರು ಹೀಗೆ ಸಂಖ್ಯೆಯ ಸ್ಥಾನದಿಂದ 
ನಿಗದಿತವಾಗುವುದನ್ನು ಆಗಳ್‌ ಎಡದ ಕಯ್ಯೊಳ್‌ ತೋಣೆದನ್‌ ಇ ಆಗ ಎಡಗೈಯಿಂದ 
ಹೇಳಿಕೊಟ್ಟ. 


ಗದ್ಯಾನುಸರಣ: ಭವ್ಯಾನ೦ದಕರನಾದ ಪುರುದೇವನು ಅರಳಿದ 
ನೈದಿಲೆಯಂತಹ ಕಣ್ಣುಗಳುಳ್ಳ ಸುಂದರಿಗೆ ಬಿಡಿ ಹತ್ತು ನೂರು ಹೀಗೆ ಸಂಖ್ಯೆಯ 
ಸ್ಥಾನದಿ೦ದ ನಿಗದಿತವಾಗುವ ಗಣಿತವನ್ನು ಆಗ ಎಡಗೈಯಿಂದ ಹೇಳಿಕೊಟ್ಟ. 


ವ। ನಿಜಾತ್ಮಜೆಯರಿರ್ವರುಮಂ ವಿದ್ಯಾಪರಿಪೂರ್ಣೆಯಪ್ಪರುಮಂತು ಮಾಡಿ, 
ಭರತಂಗೆ ಭರತಮುಮರ್ಥಶಾಸ್ತ್ರಮುಮಂ ವೃಷಭಸೇನಂಗೆ 
ಗೀತವಾದ್ಯಾರ್ಥಸಂಗ್ರಹಮಪ್ಪ ಗಾಂಧರ್ವಶಾಸ ಸ್ಮಮುಮಂ ಅನಂತವಿಜಯಂಗೆ ಎಚಿತ್ರ 
ಚಿತ್ರಕಳೆಯುಮಂ ವಾಸ್ತುವಿದ್ಯೆಯುಮಂ ಉಪಡೇಶಂಗೆಯ್ದು ಬಾಹುಬಲಿಗೆ ಕಾಮತಂತ್ರ 
ಸಾಮುದ್ರಿಕಾಯುರ್ವೇದ. ಧನುರ್ವೇದಹಸ್ತ ಶ್ವತಂತ್ರರತ್ನಪರೀಕ್ಷೆಗಳುವಂ ಮತ್ತಮಿವು 
ಮೊದಲಾಗೆ ಪೆಅವು೦ ಲೋಕೋಪಕಾರಿಗಳಪ್ಪ ಶಾಸ್ತ್ರಂಗಳೆನಿತೊಳವನಿತುಮಂ ಮತ್ತಿನ 
ತನೂಜವರ್ಗಕ್ಕೆಲ್ಲಮುಪದೇಶಂಗೆಯ್ದಂ. 


ಪದವಿಭಾಗ-ಅನ್ವಯ-ಅರ್ಥ: ನಿಜ + ಆತ್ಮಜೆಯರ್‌ + ಇರ್ವರುಮ೦ ಇ 
ತನ್ನ ಇಬ್ಬರೂ ಮಗಳಂದಿರನ್ನು, ಅಂತು ವಿದ್ಯಾಪರಿಪೂರ್ಣೆಯಪ್ಪರುಂ ಮಾಡಿ ಇ. 
ಹೀಗೆ ವಿದ್ಯೆಯಲ್ಲಿ ಪರಿಪೂರ್ಣರನ್ನಾಗಿ ಮಾಡಿ. ಭರತಂಗೆ ಭರತಮುಂ + 
ಅರ್ಥಶಾಸ್ತ್ರಯಮಂ = ಭರತನಿಗೆ ನಾಟ ಮತ್ತು ಅರ್ಥಶಾಸ್ತ್ರಗಳನ್ನೂ 
ವೃಷ ಭಸೇಫೆಂಗೆ ಗಾಂಧರ್ವಶಾಸ ಸ್ತಮುಮಂ ತ ಭಸೇನನಿಗೆ ಸಂಗೀತಶಾಸ ಸೃವನ್ನೂ 
ಅನಂತವಿಜಯಂಗೆ ಚಿತ್ರಕಳೆಯೌಮಂ ನಕ ಉಪದೇಶಂಗೆಯ್ದು = 
ಅನಂತವಿಜಯನಿಗೆ ಚಿತ್ರಕಲೆಯನ್ನೂ ವಾಸ್ತುತಾಸ್ತ್ರವನ್ನೂ ಹೇಳಿಕೊಟ್ಟು, ಬಾಹುಬಲಿಗೆ 
ಕಾಮತಂತ್ರ ಸಾಮುದ್ರಿಕ + ಸರ್ಚ್‌ ಸಸುರ ತ ಹಸ್ತಿ + ಅಶ್ವತಂತ್ರ 
ರತ್ನಪರೀಕ್ಷೆಗಳುಮಂ = ಬಾಹುಬಲಿಗೆ ಕಾಮಶಾಸ್ತ್ರ ಹಸ್ತಸಾಮುದ್ರಿಕ ಸಿಸು ಬ್‌ 
ಬಲಿದ ಹಾಗೂ ಆನೆ ಮತ್ತು ಕುದುರೆಗಳಿಗೆ ಸಂಬರಿಧಿಸಿದ ಶಾಸ್ತಗಳನ್ನೂ, ಮತ್ತಂ + 
ಇವು 'ಹೊದಲಾಗೆ ಪೆಅವು೦ "ಕೋಕ + ಉಪಕಾರಿಗಳಪ್ಪ ಶಾಸ್ತ್ರಂಗಳ್‌ + “ಎನಿತೊಳವು 
+ ಅನಿತುಮಂ - ಜೊತೆಗೆ, ಇವುಗಳಲ್ಲದೆ ಜಗತ್ತಿಗೆ ಸಹೌಯಮಾಡಬಲ್ಲ ಇತರ 
ಶಾಸ್ತ್ರಗಳು ಏನೇನಿವೆಯೋ ಅವೆಲ್ಲವನ್ನೂ, ಮತ್ತಿನ ತನೂಜವರ್ಗಕ್ಕೆಲ್ಲಂ + 
ಉಪದೇಶಂಗೆಯ್ದಂ = ಇನ್ನಿತರ ಮಕ್ಕಳಿಗೆ ಹೇಳಿಕೊಟ್ಟ 


ಗದ್ಯಾನುಸರಣ: ತನ್ನ ಇಬ್ಬರೂ ಮಗಳಂದಿರನ್ನು ಹೀಗೆ ವಿದ್ಯೆಯಲ್ಲಿ 
ಪರಿಪೂರ್ಣರನ್ನಾಗಿ ಮಾಡಿ, ಭರತನಿಗೆ ನಾಟ್ಯಶಾಸ್ತ್ರ ಮತ್ತು ಅರ್ಥಶಾಸ್ತಗಳನ್ನೂ 
ವೃಷಭಸೇನನಿಗೆ ಸ೦ಗೀತಶಾಸ್ತ್ರವನ್ನೂ, ಅನಂತಬಜಯನಿಗೆ ಚಿತ್ರಕತೆಯನ್ನೂ 
ವಾಸ್ತುಶಾಸ್ತ್ರವನ್ನೂ ಹೇಳಿಕೊಟ್ಟೆ ಬದಿಗೆ ಕಾಮಶಾಸ್ತ್ರ ಹಸ್ತಸಾಮುದಿಕ 


ಆಯುರ್ವೇದ ಬಿಲ್ವಿದ್ಯೆ ಆನೆ ಮತ್ತು ಕುದುರೆಗಳಿಗೆ ಸಂಬಂಧಿಸಿದ ಶಾಸ್ತ್ರಗಳನ್ನೂ 
ಕಲಿಸಿದ; ಜೊತೆಗೆ, ಇವುಗಳಲ್ಲದೆ ಡೇರೆ ಜಗತ್ತಿಗೆ ಸಹಾಯಮಾಡಬಲ್ಲ ಶಾಸ ಸ್ತಗಳು 
ಏನೇನಿವೆಯೋ ಅವೆಲ್ಲವನ್ನೂ ಇನ್ನಿತರ ಮಕ್ಕಳಿಗೆ "ಹೇಳಿಕೊಟ್ಟ 


[ವಿಶೇಷ ವಿಚಾರ: ಕೊನೆಯವರಾದರೂ ತನ್ನಿಬ್ಬರು ಮಗಳಂದಿರಿಗೆ ಮೊದಲು 
ಅಕ್ಷರಾಭ್ಯಾಸ ಮಾಡಿಸಿ, ಗಣಿತವನ್ನು ಹೇಳಿಕೊಟ್ಟು ಆನಂತರ ಅವರನ್ನು ವಿದ್ಯೆಯಲ್ಲಿ 
ಪರಿಪೂರ್ಣರಾಗಿ ಮಾಡಿದ್ದು ಗಮನಾರ್ಹ ವಿಷಯ. ಹೆಣ್ಣುಮಕ್ಕಳ ವಿದ್ಯೆ ಎಷ್ಟು ಮುಖ್ಯ 
ಎಂಬುದನ್ನಿದು ಸೂಚಿಸುವಂತಿದೆ; ಆದರೆ ವಿಪರ್ಯಾಸವೆಂಬಂತೆ, ಜೈನಮತದಲ್ಲಿ 
ಹೆಣ್ಣಿಗೆ ಎರಡನೆಯ ಸ್ಥಾನ; ಇದೇ ಕಾವ್ಯದಲ್ಲಿಯೇ ಲಲಿತಾಂಗನ ಜನ್ಮದಿಂದ 
ಆರ್ಯನಾಗುವವರೆಗಿನ ಮೂರು ಜನ್ನಗಳಲ್ಲಿಯೂ ಸ್ವಯಂಪ್ರಭೆ-ಶ್ರೀಮತಿ- 
ಶ್ರಿಮತ್ಕಾರ್ಯೆಯು ಅವನು ಶ್ರೀಧರದೇವನಾದಾಗ ಆರ್ಯಯ ಜನ್ಮವಾದ ಬಳಿಕ 
'ಶ್ರೀಮತ್ಕಾರ್ಯೆಯು ಸಮ್ಯಕ್ತ ಮಾಹಾತ್ಮ ದಿಂ ಸ್ತೀರೂಪ ಮಂ ಪತ್ತುವಿಟ್ಟು 
ತತ್ಸ _ಯಂಪ್ರಭಾವಿಮಾನದೊಳ್‌' '್ರೀಧರಂಗ" ಸಾಮಾನೆಕೆದೇವಂ ಸ್ವಯಂಪ್ರಭನೆಂಬ 


ದಿವಿಜನಾದಂ' - ಆಶ್ವಾಸ ೫, ಪದ್ಯ ೭೦ ರ ನಂತರದ ವಚನ - ಎಂಬ 
ವಿವರಣೆಯಿದೆ. ಅಂದರೆ ಹೆಣ್ಣು ಜನ್ಮವು ಹೋಗಿ ಗಂಡು ಜನ್ಮ ಬರುವುದರಿಂದಲೇ 
ಜೀವದ ಏಳಿಗೆ!] 


ಆ ಪ್ರಸ್ತಾವದೊಳ್‌ ಫಳಪಾಕವಿರಾಮಂಗಳಪ್ಪ ಗರ್ಭಷಷ್ಟಿ ವ್ರೀಹಿ ಯವ 
ಗೋಧೂಮಾದಿ ಮಹೌಷಧಂಗಳುಂ ತಿಳಾತಸೀಕುಸುಂಭಾದಿ ದೀಪ್ರೌಷಧಿಗಳುಂ 
ಯಾವನಾಳ ಕಂಗು ಕೋದ್ರವಾದಿ ಸರ್ವೌಷಧಂಗಳುಂ 
ಮುನ್ನಮಪಕೃಷ್ಣಪಚ್ಕಂಗಳಪ್ಪುವಂದು ವಿರಳಂಗಳಾಗಿಯುಂ, ಅನಲ್ಲ ಕಲ್ಪಾವನಿಜಂಗಳ್‌ 
ಅಪೇತರಸವೀರ್ಯವಿಪಾಕಂಗಳಾಗಿಯುಂ೦ ಅಧಿವಾ ಧಿಬಾಧಿತಶರೀರರ್‌ ತ 
ಅಭಿಮಾನವಂ ಪತ್ತುವಿಟ್ಟು ನಾಭಿರಾಜನನುಮತದಿಂ ಬಹ್ಮನಲ್ಲಿಗೆ ವಂದು ಮೆಯಿ 


ಪದವಿಭಾಗ-ಅನ್ವಯ-ಅರ್ಥ: ಆ ಪ್ರಸ್ತಾವದೊಳ್‌ ಇ ಆ ಆತ 
ಫಳಪಾಕವಿರಾಮಂಗಳ್‌ + ಅಪ್ಪ = ಕಾಳುಗಳು ಪಕ್ಕವಾಗಿ ಒಣಗಿದ, ಗರ್ಭಷ ಹ್ಟಿವ್ರೀಹ 
= ಅರುವತ್ತು ದಿನಗಳ ಬತ್ತ ಯವ ಗೋಧೂಮ -- “ದಿ ಮಹಾ + ಔಷಧಂಗಳು KN 
ಜವೆಗೋಧಿ "ಮತ್ತು ಗೋಧಿಯಂತಹ ಸಸ್ಯಗಳೂ, ತಿಳ + ಅತಸೀ ಕುಸುಂಭಾ + ಆದಿ 
ದೀಪ್ರ + ಔಷಧಿಗಳು೦ = ಎಳ್ಳು ಅಗಸೆ ಕುಸುಬೆಯಂತಹ ಎಣ್ಣೆಕಾಳುಗಳೂ, 
ಯಾವನಾಳ ಕಂಗು ಕೋದವ + ಆದಿ ಸರ್ವ ೬ ಔಷಧ೦ಗಳು೦ - ಜೋಳ ಅಡಕೆ 
ಹಾರಕ ಮುಂತಾದ ಸಾಮಾನ್ಯ ಸಸ್ಯಗಳೂ, ಮುನ್ನಂ + ಅಪಕೃಷ್ಣಪಚ್ಕಂಗಳಪ್ಪುವು 3. 
ಈ ಮಂಚೆ ಬೇಸಾಯ ಮಾಡದೆ ಬೆಳೆಯುತ್ತಿದ್ದುವು, ಅಂದು ವಿರಳಂಗಳಾಗಿಯು೦ ವ 
ಈಗ ಅವು ಅಪರೂಪವಾಗಿ. ಅನಲ್ಲಕಲ್ಪ + ಅವನಿಜ೦ಗಳ್‌ + 
ಅಪೇತರಸವೀರ್ಯವಿಪಾಕ೦ಗಳಾಗಿಯು೦ - ಬಹುಪಾಲು ಕಲ್ಪವೃಕ್ಷಗಳು ರುಚಿ ಮತ್ತು 
ಪೌಷ್ಟಿಕತೆಗಳನ್ನು ಕಳೆದುಕೊಳ್ಳಲು, ಅಧಿವ್ಯಾಧಿಬಾಧಿತಶರೀರರ್‌ ಮಾನವರ್‌ ಇ. 
ರೋಗಗಳಿಗೊಳಗಾದ ಶರೀರವುಳ್ಳವರಾಗಿ, ಅಭಿಮಾನವಂ ಪತ್ತುವಿಟ್ಟು ೫ 
ಸ್ವಾಭಿಮಾನವನ್ನು ತೊರೆದು, ನಾಭಿರಾಜನ + ಅನುಮತದಿಂದೆ + ಬ್ರಹನೆಲ್ಲಿಗೆ "ವಂದು 


= ನಾಭಿರಾಜನ ಅನುಮತಿಯಿಂದ ಪುರುದೇವನಲ್ಲಿಗೆ ಬಂದು, ಮೆಯ್ಯುಕ್ಕಿ = ಸಾಷ್ಟಾಂಗ 
ನಮಸ್ಕಾರಮಾಡಿ, 


ಗದ್ಯಾನುಸರಣ: ಆ ಹೊತ್ತಿಗೆ, ಕಾಳುಗಳು ಪಕ್ವವಾಗಿ ಒಣಗಿದ ಅರುವತ್ತು 
ದಿನಗಳ ಬತ್ತ ಜವೆಗೋಧಿ ಮತ್ತು ಗೋಧಿಯಂತಹ ಸಸ್ಯಗಳೂ, ಎಳ್ಳು ಅಗಸೆ 
ಕುಸುಬೆಯಂತಹ ಎಣ್ಣೆಕಾಳುಗಳೂ, ಜೋಳ ಅಡಕೆ ಹಾರಕ ಮುಂತಾದ ಸಾಮಾನ್ಯ 
ಸಸ್ಯಗಳೂ, ಈ ಮಂಚಿ ಬೇಸಾಯ ಮಾಡದೆ ಬೆಳೆಯುತ್ತಿದ್ದುವು, ಆದರೀಗ ಅವು 
ಅಪರೂಪವಾಗಿ, ಬಹುಪಾಲು ಕಲ್ಪವೃಕ್ಷಗಳು ರುಚಿ ಮತ್ತು ಪೌಷ್ಟಿಕತೆಗಳನ್ನು 
ಕಳೆದುಕೊಂಡುಬಿಟ್ಟುವು; ಇದರಿಂದಾಗಿ ಶರೀರದಲ್ಲಿ ರೋಗಗಳುಂಟಾಗಿ ಜನರು 
ನಾಭಿರಾಜನ ಅನುಮತಿಯಿಂದ ಪುರುದೇವನಲ್ಲಿಗೆ ಬಂದು ಸಾಷ್ಟಾಂಗ 
ನಮಸ್ಕಾರಮಾಡಿ ಹೀಗೆ ಬಿನ್ನವಿಸಿಕೊ೦ಡರು. 


ವಿರಳಫಳಂಗಳಾದುವಖಿಳೌಷಧಿಗಳ್‌ ರಸವೀರ್ಯಪಾಕಮುಂ 
ವಿರಳಮೆವೃಕ್ಷಜಾತಿಗಳೊಳ್‌ ಪಸಿವಾರ್ದಳುರ್ದಲಕ್ಕಿ ನಿಪ್ಪುಟಂ 
ಕರಗಿದುದೆಮ್ಮ ಬಾಟ್ವ ತೆಅನಾವುದು ದೇವ ಶರಣ್ಣೆ ವಂದೆವಾ 
ದರದೆಮಗಪ್ಪುದಂ ಬೆಸಸಿ ಕಾವುದು ಲೋಕಮನಾದಿಪೂರುಷಾ ೫೧ 


ಪದವಿಭಾಗ-ಅನ್ವಯ-ಅರ್ಥ: ಆದಿಪೂರುಷಾ - ಆದಿದೇವನೇ, ಅಖಿಳ + 
ಔಷಧಿಗಳ್‌ ವಿರಳಫಳಂಗಳ್‌ + ಆದುವು ೬ ಎಲ್ಲ ಸಸ್ಯಗಳ ಫಲವೂ 
ಅಪರೂಪವಾಗಿದೆ, ವೃಕ್ಷಜಾತಿಗಳೊಳ್‌ ರಸವೀರ್ಯಪಾಕಮುಂ ವಿರಳಮೆ = 
ಮರಗಳಲ್ಲಿಯೂ ರುಚಿ ಮತ್ತು ಪೌಷ್ಟಿಕತೆಗಳು ಅಪರೂಪ; ಪಸಿವು ೬ ಆರ್ದು + 
ಅಳುರ್ದು + ಅಟಕ್ಕೆ ನಿಪ್ಪುಟ೦ ಕರಗಿದುದು = ಹಸಿವು ಹೆಚ್ಚಾಗಿ ಪೀಡಿಸಿ ಸುಡಲು 
(ನಮ್ಮ ದೇಹಗಳು) ಪೂರ್ತಿ ಕೃಶವಾಗಿವೆ; ದೇವ ಎಮ್ಮ ಬಾಟ್ವ ತೆಅನಾವುದು 
ದೇವರೇ, ನಾವು ಬದುಕುವ ರೀತಿಯಾವುದು, ಶರಣ್ಣೆ ವಂದೆವು - ಶರಣಾಗಿ 
ಬಂದಿದ್ದೇವೆ, ಆದರದೆ + ಎಮಗೆ + ಅಪ್ಪುದಂ ಬೆಸಸಿ ಲೋಕಮನ್‌ ಕಾವುದು 
ಕರುಣೆಯಿಂದ ನಮಗೆ ಸಾಧ್ಯವಾಗುವುದನ್ನು ಹೇಳಿ ಜಗತ್ತನ್ನು ಕಾಪಾಡು 


ಗದ್ಯಾನುಸರಣ: ಆದಿದೇವನೇ, ಎಲ್ಲ ಸಸ್ಯಗಳ ಫಲವೂ ಅಪರೂಪವಾಗಿದೆ, 
ಮರಗಳಲ್ಲಿಯೂ ರುಚಿ ಮತ್ತು ಪೌಷ್ಟಿಕತೆಗಳು ಅಪರೂಪ; ಹಸಿವು ಹೆಚ್ಚಾಗಿ ಪೀಡಿಸಿ 
ಸುಡಲು (ನಮ್ಮ ದೇಹಗಳು) ಪೂರ್ತಿ ಕೃಶವಾಗಿವೆ; ದೇವರೇ, ನಾವು ಬದುಕುವ 
ರೀತಿಯಾವುದು, ಶರಣಾಗಿ ಬಂದಿದ್ದೇವೆ ಕರುಣೆಯಿಂದ ನಮಗೆ ಸಾಧ್ಯವಾಗುವುದನ್ನು 
ಹೇಳಿ ಜಗತ್ತನ್ನು ಕಾಪಾಡು, 


ವಃ. ಎಂಬುದುಂ ತತ್ವಜಾಜೀವನೋಪಾಯಮಂ ಷಟ್ಯರ್ಮಂ೦ಗಳುಮಂ 
ವರ್ಣಾಶ್ರಮವಿಭಾಗಂಗಳುಮಂ ಗ್ರಾಮಗೃಹಾದಿಭೇದಂಗಳುಮಂ ಭೋಗಭೂಮಿ 
ವಿರಾಮದೊಳ್‌ ಈ ಕರ್ಮಭೂಮಿಪ್ರಾರಂಭದೊಳ್‌ ನಿಚೆಸಲ್ವೇಟ್ಕುಮೆಂದು ಮನದೊಳ್‌ 
ಬಗೆದು, ಅವರಂ “ಅ೦ಜದಿರಿ' ಎಂದು ಸಂತಯಿಸಿ ತದನಂತರಂ 
ಭಗವದನುಸ್ಮರಣಮಾತ್ರದಿಂದಂ ಅಮರೇಂದ್ರಂ ಬಂದು, ಜಿನೇಂದ್ರ ಮಂದಿರಂಗಳಂ 
ನಿರ್ಮಿಸಿ, ಬಟೆಕಂ ತಜ್ಞನಪದ ಮಧ್ಯಂಗಳೊಳ್‌ ರಾಜಧಾನಿಗಳುಮಂ 


ಅಭಿರಾಮಜಲಾಶಯಂಗಳುಮಂ ನಿರ್ಮಿಸಿ, ಬಟೆಕಂ ದೇವಮಾತೃಕ ಸಾಧಾರಣ 
ಅನೂಪ ಜಾಂಗಳ ಭೇದಂಗಳುಮನ್‌ ಅಂತಪಾಳಪಾಳಿತ ದುರ್ಗಪರಿವೃತಾಂತಂಗಳಂ 
ಲುಬ್ಬಕ ಅರಣ್ಯಚರ ಪುಳಿಂದ ಶಬರ ಆದಿ ಪರಿರಕ್ಷಿತಮಪ್ಪ ಏವಿಧ 
ವಿಷಯಂಗಳುಮಂ ಸಮಸ್ತಸಸ್ಯಸಂಪತ್ಸಂಪನ್ನ ಸುಕ್ಷೇತ್ರಂಗಳುಮ೦ ಅವನಾಳ್ವ 
ತೆಅಗೊಳ್ವ ಬಿಟ್ಟಿಬೆಸಕೆಯಿಸಿಕೊಳ್ಳ ಭೋಗಿಪ ನಿಯೋಗ೦ಗಳುಮಂ ಮಾಡಿದಂ. ಇಂತು 
ಪಲವುಂ ಪುರಂಗಳ೦ ಸಮೆದು ದೇವನಿಡೆ ಪುರಂದರವೆಸರಂ ಧರಿಯಿಸಿ 
ಅಮರೇಂದ್ರನಮರಲೋಕಕ್ಕೊಗೆದಂ 


ತದನಂತರಂ ಪ್ರಜಾಪತಿಯುಂ ಪ್ರಜೋಪಜೀವನನಿಮಿತ್ತಮಾಗೆ 
ಸೇವಾಧರ್ಮೋಚಿತವೆನಿಸುವ ಸುಕರ್ಮ೦ಗಳುಮ೦ ಅನೇಕ ಲಿಪಿವಿಧಾನಂಗಳಪ್ಪ 
ಮಷಿಯುಮಂ  ಕೃಷೀವಲಕುಲೋಚಿತಮಪ್ಪ ಕೃಷಿಯುಮಂ, ಶಾಸ್ತಾನುಗತಮಪ್ಪ 
ವಿದ್ಯೆಯುಮಂ, ವಣಿಗ್ಯ್ಯವಹಾರಾನುಕಾರಿಯಪ್ಪ ವಾಣಿಜ್ಯಮುಮಂ, 
ಹಸ್ತಕೌಶಲಕಳಿತಮಪ್ಪ ಚಿತ್ರಕಳಾಪತ್ರಚ್ಛೇದ್ಯಾದಿಸಮನ್ನಿತಮಪ್ಪ ಶಿಲ್ಲಮುಮಂ ಪಡೆದು, 
ತನ್ನ ಪಡೆದ ಸಕಳಕ್ಷತ್ರಿಯವಣಿಕ್ಕೂದ್ರರೆಂಬ ಮೂಜುವರ್ಣಂಗಳೊಳಗೆ 
ಕ್ಷತ್ರತ್ರಾಣಾದಿಗುಣೋಪೇತಮಪ್ಪ ಅಖಿಳಕ್ಷತ್ರಿಯಸಮೂಹಕ್ಕೆ ಶಸ್ತಕರ್ಮಮುಮಂ 
ವಣಿಗ್ವಂಶಕ್ಕೆ ಪಾಶುಪಾಲ್ಯ ಕೃಷಿಪಣ್ಯಕರ್ಮಂಗಳುಮಂ ಮತ್ತಂ 
ಸ್ನಶ್ಯಾಸ್ತೃಶ್ಯಕಾರುಗಳಮೆಂಬಿರ್ತೆಣದ ಶೂದ್ರಸಂತತಿಗೆ ಶುಶ್ರೂಷಾನಿಯೋಗಂಗಳುವು 
ಯಥಾಯೋಗ್ಯಮುಪದೇಶಂಗೆಯ್ದು ವರ್ಣಸಂಕರಮಾಗಲೀಯದೆ ತಮ್ಮ ತಮ್ಮ 
ಜಾತಿಗಳೊಳ್‌ ನಣ್ಣುಮಂ ಕೊಳ್ಳೊಡೆಯುಮಂ ನಿಯೋಜಿಸಿ[ದಂ]. 


ಪದವಿಭಾಗ-ಅನ್ವಯ-ಅರ್ಥ: ಎಂಬುದುಂ - ಎಂದು ಬೇಡಿಕೊಳ್ಳಲು, ತತ್‌ 
+ ಪ್ರಜಾಜೀವನ ೬ ಉಪಾಯಮಂ = ಆ ಪ್ರಜೆಗಳ ಜೀವನ ನಿರ್ವಹಣೆಯ 
ಉಪಾಯವನ್ನು ಷಟ್ಕರ್ಮಂಗಳುಮಂ ವರ್ಣಾಶ್ರಮವಿಭಾಗ೦ಗಳುಮ೦ = ಆರು 
ಬಗೆಯ ಕೆಲಸಗಳನ್ನೂ ವರ್ಣ ಮತ್ತು ಆಶ್ರಮಗಳ ವಿಭಾಗಗಳನ್ನೂ ಗ್ರಾಮಗೃಹ + 
ಆದಿಭೇದಂಗಳುಮ೦ ಇ ಗ್ರಾಮ ಮತ್ತು ಮನೆಗಳ ಸ್ವರೂಪವ್ಯತ್ಕಾಸವನ್ನೂ 
ಭೋಗಭೂಮಿವಿರಾಮದೊಳ್‌ ಈ ಕರ್ಮಭೂಮಿಪ್ರಾರಂಭದೊಳ್‌ = 
ಭೋಗಭೂಮಿಯ ಸ್ಥಿತಿ ಮುಗಿದು ಕರ್ಮಭೂಮಿಯ ಸ್ಥಿತಿ ಆರಂಭವಾಗುವ 
ಸಮಯದಲ್ಲಿ, ನಿಜೆಸಲ್ವೇಟ್ಕುಂ + ಎಂದು ಇ ಸ್ಥಾಪಿಸಬೇಕೆಂದು, ಮನದೊಳ್‌ ಬಗೆದು 
= ಮನಸ್ಸಿನಲ್ಲಿ ಆಲೋಚನೆ ಮಾಡಿ, ಅವರ೦ ಅಂಜದಿರಿಂ + ಎಂದು ಇ ಅವರಿಗೆ 
ಹೆದರಬೇಡಿ ಎಂದು, ಸಂತಯಿಸಿ - ಸಮಾಧಾನಪಡಿಸಿ, ತತ್‌ + ಅನಂತರಂ 
ಭಗವತ್‌ + ಅನುಸ್ಮರಣಮಾತ್ರದಿಂದೆ + ಅ'ಮರೇಂದ್ರ೦ ಬಂದು ಇ ಆ ಬಳಿಕ 
ಆದಿದೇವನು ಅಂದುಕೊಂಡ ಮಾತ್ರದಿಂದಲೇ ದೇವೆಂದ್ರನು ಬಂದು, ಜಿನೇಂದ್ರ 
ಮಂದಿರಂಗಳಂ ನಿರ್ಮಿಸಿ ೬ ಜಿನಾಲಯಗಳನ್ನು ಕಟ್ಟ, ಬಟೆಕಂ ದೇವಮಾತೃಕ 
ಸಾಧಾರಣ +೬ ಅನೂಪ ಜಾಂಗಳ ಭೇದಂಗಳುಮನ್‌ = ಮಳೆಯ ನೀರಿನಿಂದ 
ಬೇಸಾಯಯೋಗ್ಯವಾದುದು ಸಾಧಾರಣವಾದುದು ನೀರು ಸಮೃದ್ಧವಾದುದು ಹಾಗೂ 
ಬರಡಾದುದು ಎಂಬ ಕೃಷಿಪ್ರದೇಶಗಳನ್ನೂ ಅಂತಪಾಳಪಾಳಿತ = ಗಡಿಕಾಪಿನವರಿಂದ 
ರಕ್ಷಿತವಾದ, ದುರ್ಗಪರಿವೃತಾ೦ತ೦ಗಳ೦ = ದುರ್ಗಗಳಿಂದ ಕೂಡಿದ ಪ್ರದೇಶಗಳನ್ನೂ 


ಲುಬ್ಧಕ + ಅರಣ್ಯಚರ ಪುಳಿಂದ ಶಬರ 4+ ಆದಿ ಪರಿರಕ್ಷಿತಂ + ಅಪ್ಪ - ಬೇಡರು 
ಕಾಡುನಿವಾಸಿಗಳು ಬೇಟೆಗಾರರು ಶಬರ ಮುಂತಾದವರಿಂದ ಕಾಪಿಡಲಾದ, ವಿವಿಧ 
ವಿಷಯಂಗಳುಮಂ = ನಾನಾ ಬಗೆಯ ದೇಶಗಳನ್ನೂ, ಸಮಸ್ತ ಸಸ್ಕಸಂಪತ್‌ಸಂಪನ್ನ 
ಸುಕ್ಷೇತ್ರಂಗಳುಮ೦ ವ ಎಲ್ಲ ಬಗೆಯ ಸಸ್ಮಸಂಪತ್ತನಿಂದ ಸಮೃದ್ಧವಾದ ಜಾಗಗಳನ್ನೂ 
ನಿರ್ಮಿಸಿ, ಅವನ್‌ +೬ ಆಳ್ವ ತೆಣ”ಗೊಳ್ಳ ಬಿಟ್ಟಿಬೆಸಕೆಯಸಿಕೊಳ್ಳ ಭೋಗಿಪ 
ನಿಯೋಗಂಗಳುಮಂ ಮಾಡಿದ೦ ಇ. ಅವುಗಳನ್ನು ಆಡಳಿತಕ್ಕೊಳಪಡಿಸುವ ತೆರಿಗೆ 
ಸಂಗ್ರಹಿಸುವ ಬಿಟ್ಟಿ ಕೆಲಸ ಮಾಡಿಸಿಕೊಳ್ಳುವ ಸಂತೋಷಪಡುವ ರಾಜಪ್ರಶಿನಿಧಿಗಳನ್ನೂ 
ಸೃಷ್ಟಿಸಿದ. ಸಮೆದು ಪಲವುಂ ಪುರ೦ಗಳ೦ = ಹಲವಾರು ಪುರಗಳನ್ನು ನಿರ್ಮಿಸಿದ 
ದೇವೇಂದ್ರನು, ಪುರಂದರವೆಸರಂ ದೇವನ್‌ +೬ ಇಡೆ - ಆದಿದೇವನು ಪುರಂದರ 
ಎಂಬ ಹೆಸರನ್ನಿಡಲು, ಧರಿಯಿಸಿ ಅಮರೇಂದನ್‌ ಅಮರಲೋಕಕ್ಕೆ + ಒಗೆದ೦ ವ 
ಅದನ್ನು ಹೊಂದಿ ದೇವೇಂದನು ದೇವಲೋಕಕ್ಕೆ ಹೋದ. 


ತತ್‌ +  ಅನಂತರಂ = ಆ ಬಳಿಕ,  ಪ್ರಜಾಪತಿಯುಂ 
ಪ್ರಜೋಪಜೀವನನಿಮಿತ್ತಂ + ಆಗೆ ಇ ಆದಿಬ್ರಹ್ಮನು ಪ್ರಜೆಗಳ ಜೀವನನಿರ್ವಹಣೆಗೆ 
ಅನುಕೂಲವಾಗುವಂತೆ, ಸೇವಾಧರ್ಮ +೬ ಉಚಿತವೆನಿಸುವ ೩. ಸೇವೆಯನ್ನು 
ನಿರ್ವಹಿಸಲು ತಕ್ಕುವಾದ, ಸುಕರ್ಮಂಗಳುಮಂ = ಕೆಲಸಗಳನ್ನೂ 


ಅನೇಕಲಿಪಿವಿಧಾನಂಗಳಪ್ಪ ಮಷಿಯುಮಂ ಕೃಷೀವಲಕುಲೋಚಿತಮಪ್ಪ ಕೃಷಿಯುಮಂ 
ಶಾಸ್ತ್ರ + ಅನುಗತಮಪ್ಪ ವಿದ್ಯೆಯುಮಂ ವಣಿಕ್‌ + ವ್ಯವಹಾರ + ಅನುಕಾರಿಯಪು 
ವಾಣೆಜ್ಯಮುಮಂ ಹಸ್ತಕೌಶಲಕಳಿತಮಪ ಚಿತ್ರಕಳಾ ಪತ್ರಜ್ಞೇದ + ಆದಿ ಸಮನ್ವಿತಮಪ್ಪ 
ಶಿಲ್ಪಮುಮಂ ಪಡೆದು = ಕತ್ತಿಯ ಕೆಲಸವನ್ನೂ ವಿವಿಧ ಲಿಪಿಗಳನ್ನು ಬಳಯುವ 
ವಿಧಾನವಾದ ಮಸಿಕರ್ಮವನ್ನೂ ಶಾಸ್ತ್ರಕ್ಕನುಗುಣವಾದ 'ಏದ್ಯೆಯನ್ನೂ 
ವ್ಯಾಪಾರವ್ಯವಹಾರಗಳನ್ನು ನಡೆಸಬಹುದಾದ ವೌಣಿಜ್ಯವನ್ನೂ ಕರಕುಶಲತೆಯಿಂದ 
ಮಾಡಬೇಕಾದ ಚಿತ್ರಕಲೆ ಪ "ಪತ್ರಜ್ಛೇದ ಮುಂತಾದ ಶಿಲ್ಪಗಳನ್ನೂ ಿಂಗಡಿಸಿಕೊಂಡ; ತನ್ನ 
ಪಡೆದ ಸಕಳಕ್ಷತ್ರಿಯವಣಿಕ್‌ + ಶೂದ್ರರೆಂಬ ಮೂಜುವರ್ಣ೦ಗಳೊಳಗೆ ಎ ತಾನು 
ವಿಂಗಡಿಸಿಕೊಂಡ ಮೂರು ವರ್ಣಗಳವರಲ್ಲಿ, ಕ್ಷತ್ರತ್ರಾಣ + ಆದಿಗುಣ + ಉಪೇತಂ + 
ಅಪ್ಪ ಅಖಿಳಕ್ಷತ್ರಿಯಸಮೂಹಕ್ಕೆ ಶಸ್ತಕರ್ಮಮುಮಂ = ಏಟಿನಿಂದ ಕಾಪಾಡಬಲ್ಲ 
ಗುಣಗಳಿಂದ "ಕೂಡಿದ ಕತ್ರಿಯವಗಣ್ಣೆ ಆಯುಧವಿದ್ಯೆಯನ್ನೂ ವಣಿಕ್‌ + ವಂಶಕ್ಕೆ 
ಪಾಶುಪಾಲ್ಯಕೃಷಿಪಣ್ಯಕರ್ಮಂಗಳುಮಂ - ವಣಿಕರಿಗೆ "ಪಶುಪಾಲನೆ ಬೇಸಾಯ ಮತ್ತು 
ವ್ಯಾಪಾರಗಳನ್ನೂ, ಮತ್ತಂ ಸ ಸ್ಪಶ್ಯ + ಅಸ ಸ್ಪಶ್ಯಕಾರುಗಳಂ + ಎಂಬ * ಇಫ್‌ + ತೆಐದ 
ಶೂದ್ರಸಂತತಿಗೆ ಶುಶ್ರೂಷಾನಿಯೋಗಂಗಳುಮಂ = ಕೊನೆಯಲ್ಲಿ, ಸ್ಪಶ್ಯರು ಮತ್ತು 
ಅಸ್ಪಶ್ಯರು ಎ೦ಬ ಎರಡು ಬಗೆಯ ಶೂದವರ್ಗಕ್ಕೆ ಸೇವೆಮಾಡುವ ಕೆಲಸವನ್ನೂ 
ಯಥಾಯೋಗ್ಯಂ + ಉಪದೇಶಂಗೆಯ್ದು - ಸೂಕ್ತವಾದ ಬಗೆಯಲ್ಲಿ ಹೇಳಿಕೊಟ್ಟು, 
ಸರಿರಿ + ಆಗಲೀಯದೆ ತಮ್ಮ ತಮ್ಮ ಜಾತಿಗಳೊಳ್‌ ನಣ್ಣುಮಂ 
ಕೊಳ್ಳೊಡೆಯುಮಂ ನಿಯೋಜಿಸಿ ಇ ವರ್ಣಗಳ ಬೆರಕೆಯಾಗದ ಹಾಗೆ ಅವರವರ 
ಜಾತಿಗಳಲ್ಲಿಯೇ ನಂಟುತನ ಮತ್ತು ಹೆಣ್ಣು ಕೊಟ್ಟುಕೊಳ್ಳುವುದನ್ನೂ ಆಜ್ಞಾಪಿಸಿ, 


ಗದ್ಯಾನುಸರಣ: ಎಂದು ಬೇಡಿಕೊಂಡರು; ಅವರ ಬಗೆಗಿನ ಕರುಣೆಯಿಂದ 
ಮನಸ್ಸು ತೊಯ್ದ ಆದಿದೇವನು ಪ್ರಜೆಗಳ ಜೀವನ ನಿರ್ವಹಣೆಯ ಉಪಾಯಗಳಾದ 
ಆರು ಬಗೆಯ ಕೆಲಸಗಳನ್ನೂ ವರ್ಣ ಮತ್ತು ಆಶ್ರಮಗಳ ವಿಭಾಗಗಳನ್ನೂ, ಗ್ರಾಮ 
ಮತ್ತು ಮನೆಗಳ ಸ್ವರೂಪವ್ಯತ್ಯಾಸವನ್ನೂ ಭೋಗಭೂಮಿಯ ಸ್ಥಿತಿ ಮುಗಿದು 
ಕರ್ಮಭೂಮಿಯ ಸ್ಥಿತಿ ಆರಂಭವಾಗುವ ಸಮಯದಲ್ಲಿ ಸ್ಥಾಪಿಸಬೇಕೆಂದು ಆಲೋಚನೆ 
ಮಾಡಿದ; "ಹೆದರಬೇಡಿ' ಎಂದು ಜನಗಳನ್ನು ಸಮಾಧಾನಪಡಿಸಿದ; ಆ ಬಳಿಕ 
ಆದಿದೇವನು ದೇವೇಂದ್ರನನ್ನು ನೆನಸಿಕೊಂಡ ಮರುಕ್ಷಣವೇ ಅವನು ಬಂದ. ಅವನು 
ಮೊದಲಿಗೆ ಜಿನಾಲಯಗಳನ್ನು ಕಟ್ಟಿ ಆನಂತರ ಮಳೆಯ ನೀರಿನಿಂದ 
ಬೇಸಾಯಯೋಗ್ಯವಾದುದು ಸಾಧಾರಣವಾದುದು ನೀರು ಸಮೃದ್ಧವಾದುದು ಹಾಗೂ 
ಬರಡಾದುದು ಎಂಬ ಕೃಷಿಪ್ರದೇಶಗಳನ್ನೂ ದುರ್ಗಗಳಿಂದ ಕೂಡಿದ ಪ್ರದೇಶಗಳನ್ನೂ 
ಬೇಡರು ಕಾಡುನಿವಾಸಿಗಳು ಬೇಟೆಗಾರರು ಶಬರ ಮುಂತಾದವರಿಂದ ಕಾಪಿಡಲಾದ 
ನಾನಾ ಬಗೆಯ ದೇಶಗಳನ್ನೂ ಅವನಾಳ್ವ ತೆಐ”ಗೊಳ್ಳ ಬಿಟ್ಟಿಬೆಸಕೆಯಿಸಿಕೊಳ್ಳ ಜೋಗಿಪ 
ನಿಯೋಗಂಗಳುಮಂ ಮಾಡಿದಂ ಇ ಅವುಗಳನ್ನು ಆಳುವ, ತೆರಿಗೆ ವಸೂಲು ಮಾಡುವ, 
ಬಿಟ್ಟಿ ಕೆಲಸಗಳನ್ನು ಮಾಡಿಸುವ, ಅದನ್ನು ಅನುಭವಿಸುವ ರಾಜಪ್ರತಿನಿಧಿಗಳನ್ನೂ 
ಮಾಡಿದ. ಹಲವಾರು ಪುರಗಳನ್ನು ನಿರ್ಮಿಸಿದ ದೇವೇಂದನಿಗೆ ಆದಿದೇವನು 
ಪುರಂದರ ಎಂಬ ಹೆಸರನ್ನಿಡಲು, ಅದನ್ನು ಹೊಂದಿ ದೇವೇಂದ್ರನು ದೇವಲೋಕಕ್ಕೆ 
ಹೋದ. 


ಆ ಬಳಿಕ, ಬ್ರಹ್ಮನು ಪ್ರಜೆಗಳ ಜೀವನನಿರ್ವಹಣೆಗೆ ಅನುಕೂಲವಾಗುವಂತೆ 
ಸೇವೆಗಳನ್ನು ನಿರ್ವಹಿಸಲು ತಕ್ಕುವಾದ ಕತ್ತಿಯ ಕೆಲಸ, ವಿವಿಧ ಲಿಪಿಗಳನ್ನು ಬರೆಯುವ 
ವಿಧಾನವಾದ ಮಸಿಕರ್ಮ, ಶಾಸ್ತ್ರಕ್ಕನುಗುಣವಾದ ವಿದ್ಯೆ, ವ್ಯಾಪಾರವ್ಯವಹಾರಗಳನ್ನು 
ನಡೆಸಬಹುದಾದ ವಾಣಿಜ್ಯ, ಕರಕಿಶಲತೆಯಿಂದ ಮಾಡಬೇಕಾದ ಚಿತ್ರಕಲೆ ಪತ್ರಚ್ಛೇದ. 
ಮುಂತಾ ದಶಿಲ್ಪಗಳನ್ನೂ, ವಿಂಗಡಿಸಿಕೊಂಡ; ತಾನು ವಿಭಜಿಸಿಕೊಂಡ ಮೂರು 
ವರ್ಣಗಳವರಲ್ಲಿ, ಏಟಿನಿಂದ ಕಾಪಾಡಬಲ್ಲ ಗುಣಗಳಿಂದ ಕೂಡಿದ ಕ್ಷ್ರತ್ರಿಯವರ್ಗಕ್ಕೆ 
ES ES ವಣಿಕರಿಗೆ ಪಶುಪಾಲನೆ ಬೇಸಾಯ ಮತ್ತು ವ್ಯಾಪಾರಗಳನ್ನೂ 
ಕೊನೆಯಲ್ಲಿ, ಸ್ಪಶ್ಕರು ಮತ್ತು ಅಸ್ಪಶ್ಯರು ಎಂಬ ಎರಡು ಬಗೆಯ ಶೂದ್ರವರ್ಗಕ್ಕೆ 
ಸೇವೆಮಾಡುವ ಸ ವನ್ನೂ ಕಮದ ಬಗೆಯಲ್ಲಿ ಹೇಳಿಕೊಟ್ಟ; ಅಲ್ಲದೆ, ವರ್ಣಗಳ 
ಬೆರಕೆಯಾಗದ ಹಾಗೆ ಅಪರವರೆ ಜಾತಿಗಳಲ್ಲಿಯೇ ನಂಟುತನ ಮತ್ತು ಹೆಣ್ಣನ್ನು 
ಕೊಡುವುದು-ತರುವುದನ್ನೂ ಕಟ್ಟುಮಾಡಿದ. 


[ವಿಶೇಷ ವಿಚಾರ: "ಬ್ರಹ್ಮ? = ಬಹ್ಮ ಎಂದರೆ ಸೃಷ್ಟಿಕರ್ತ; ಆದರೆ ಆದಿದೇವನು 
ಸೃಷ್ಟಿಸಿದ್ದು ವಿಶ್ವವನ್ನಲ್ಲ, ವಿವಿಧ ವಿದ್ಯೆಗಳನ್ನು. ಮತ್ತು ಸಮಾಜವಿಂಗಡಣೆಯನ್ನು ಎಂಬ 
ವಿವರಣೆ ಸಮಂಜಸವಾಗಿದೆ. ಇಲ್ಲಿನ ವರ್ಣವಿಂಗಡಣೆಯಲ್ಲಿ "ಬಾಹ್ಮಣ' ಇಲ್ಲ; "ದನ್ನು 
ಮುಂದೆ ಭರತ ಸೃಷ್ಟಿಸಿದ ಎಂಬುದು ನಿಜವಾದರೂ (ಆದರೆ ಆ ವರ್ಣವು ಬಹುಬೇಗ 
ಭ್ರಷ್ಟವಾಗುತ್ತದೆ. ಎಂಬುದು ಆದಿದೇವನ ಭವಿಷ್ಯವಾಕ್ಕು, ಜೈನರಲ್ಲಿ ಬ್ರಾಹ್ಮಣನಿಗೆ 
ಅತ್ಯಂತ ಶ್ರೇಷ್ಠ ಸ್ಥಾನವಿಲ್ಲ, ಅದೇನಿದ್ದರೂ  ಕ್ಷತ್ರಿಯನದು. ಜೈನಧರ್ಮದ 
ಪರಂಪ ರೆಯಲ್ಲಿಯೇ ಇದ್ದ ರಾಜತ್ವದ ಬಗೆಗಿನ ಅನನ್ಯ “ಸಾರವ, ಮತ್ತೊಂದೆಡೆ ತನ್ನ 


ಕಾಲದ ಗಾಳಿಯಲ್ಲಿದ್ದ ರಾಜಭಕ್ತಿ ಇವುಗಳು ಪಂಪನ ವ್ಯಕ್ತಿತ್ವದ ಭಾಗವಾಗಿ ತನ್ನ 
ಕಾವ್ಯದಲ್ಲವನು ರಾಜತ್ವಕ್ಕೆ ಅಪಾರ ಗೌರವವನ್ನು ತೋರಿಸಲು ಕಾರಣವಾಗಿವೆ. 
ಹೀಗಾಗಿ ಪಂಪನಿಗೂ ರಾಜತ್ವಕ್ಕೂ ಎಲ್ಲಿಲ್ಲದ ನಂಟು. ಪಂಪನ ಎರಡೂ ಕಾವ್ಯಗಳು 
ರಾಜರನ್ನು ಕುರಿತವು. ಪಂಪನ ಮೊದಲ ಕಾವ್ಯವಾದ “ಆದಿಪುರಾಣ'ವು ಮೊದಲನೆಯ 
ತೀರ್ಥಂಕರನ ಚರಿತೆ. ಜೈನಪರಂಪರೆಯ ಪ್ರಕಾರ ಎಲ್ಲ ತೀರ್ಥಂಕರರೂ 
ರಾಜರುಗಳೇ, ಮೊದಲನೆಯ ತೀರ್ಥಂಕರನೂ ಇದಕ್ಕೆ ಹೊರತಲ್ಲ. ಜೊತೆಗೆ 
“ಭವಾವಳಿ'ಯಲ್ಲಿ ಚಿತ್ರಿತವಾಗಿರುವ ಹಿಂದಿನ ಜನ್ಮಗಳೆಲ್ಲದರಲ್ಲಿಯೂ ಅವನು 
ರಾಜನಾಗಿದ್ದವನನು. ಇನ್ನು ಎರಡನೆಯ ಕಾವ್ಯ ವಿಕ್ರಮಾರ್ಜುನವಿಜಯಂ'ನಲ್ಲಿ ತನ್ನ 
ಆಶ್ರಯದಾತ ರಾಜನನ್ನು ಕಥಾನಾಯಕನಾದ ಅರ್ಜುನನೊಡನೆ ಸಮೀಕರಿಸಿ ಅವನಿಗೆ 
ಅರೆದೈೈವತ್ನವನ್ನು ಒದಗಿಸಿದವನು. ಇದರಿಂದ ಉಭಯತ್ರರಿಗೂ ಲಾಭವಾಯಿತು. ಈ 
ಎಲ್ಲ ಪಾತ್ರಗಳೂ ತಮ್ಮ ವಿಶಿಷ್ಟ ಗುಣಗಳನ್ನು ಮೆರೆದದ್ದು ಯುದ್ಧಭೂಮಿಯಲ್ಲಿ, ತಮ್ಮ 
ಪ್ರಾಣಗಳನ್ನು ಒತ್ತೆಯಿಟ್ಟು (ಬೇರೊಂದು ಸಂದರ್ಭದಲ್ಲಿ ಈ ಕಾವ್ಯದಲ್ಲಿಯೇ “ಭಾರತಂ 
ಕಲಹಂ' ಎಂಬ ಮಾತಿದೆ). ಅಂದರೆ ಈ ಎಲ್ಲ ಪಾತ್ರಗಳ ಒರೆಗಲ್ಲು ಯುದ್ಧ, 
ಉಳಿದಂತೆ ಬದುಕಿನ ಬಗೆಯಲ್ಲ. ಯುದ್ಧ ರಾಜರ ಸುತ್ತ ತಾನೆ ಹೆಣೆದುಕೊಳ್ಳುವುದು? 
ಅಂದರೆ ಭಾರತವನ್ನು “ಲೋಕಪೂಜ್ಯವಾಗಿಸುವ' ಈ ಗುಣಗಳೂ ಪೂಜ್ಯವಾದವು. 
ಅವೆಲ್ಲ ಯುದ್ದಸಂಬಂಧಿ ಗುಣಗಳು, ರಾಜಪರವಾದ ಮೌಲ್ಯಗಳು. ಅಂದರೆ ಪಂಪ 
ಈ ಮಸಿಲ್ಯಗಳಿಂದಾಗಿ ಬದುಕು ಮೌೌಲಿಕವಾಗುತ್ತದೆ, ಅಂಥ ಬದುಕು 
ಲೋಕಪೂಜಿತವಾಗುತ್ತದೆ ಎಂಬ ದ್ವನಿಯನ್ನು ಸೂಸುತ್ತಿದ್ದಾನೆ. ಪ್ರಾಯಃ ಪಂಪನ 
ಅಭಿಪ್ರಾಯದಲ್ಲಿ, ತನ್ನ ಕಾಲದ ಮನೋಭಾವಕ್ಕೆ ತಕ್ಕಂತೆ, ಒಬ್ಬ ವ್ಯಕ್ತಿಯ ಲೌಕಿಕ 
ಬದುಕು ಸಾರ್ಥಕವಾಗುವುದು ಈ ಮೌಲ್ಯಗಳಿಂದ, ಯುದ್ಧಸಂಬಂಧೀ ಮೌಲ್ಯಗಳ 
ಪಾಲನೆಯಿಂದ. ಹನ್ನೆರಡನೇ ಶತಮಾನದ ಬ್ರಹ್ಮಶಿವನಂತೂ ತನ್ನ "ಸಮಯ 
ಪರೀಕ್ಷೆ'ಯಲ್ಲಿ ಕ್ಷತ್ರಿಯನ ಶ್ರೇಷ್ಠತೆಯನ್ನು ನೇರವಾಗಿ ಹೇಳುತ್ತಾನೆ: "ಕ್ಷತ್ರಿಯನೆ 
ಧಾತಿಗೊಡೆಯಂ ಕ್ಷತ್ರಿಯನಾರ್ಗೇನನಿತ್ತನದು ದೆಯ್ದಕೃತಂ ಕ್ಷತ್ರಿಯನೆ ತೀರ್ಥಕರನಾ 
ಕ್ಷತ್ರಿಯನದಣಿಂದೆ ಪಿರಿಯನೆಲ್ಲಂದದೊಳಂ' ("ಸಮಯಪರೀಕ್ಷೆ, ೨. ೨೩). 


ಮತ್ತೊಂದು ಅಂಶ: ಜೈನ-ಬೌದ್ಧಗಳೆರಡೂ ಮೈದಿಕವನ್ನು ತೀವ್ರವಾಗಿ 
ವಿರೋಧಿಸಿದ ಮತಗಳು; ಆದರೆ ವೈದಿಕವನ್ನು ಕಟುವಾಗಿ ವಿರೋಧಿಸಿದ 
ಕಾರಣದಿಂದಾಗಿ ಬೌೌದ್ಧವು ಇಲ್ಲಿಂದ ಕಾಲ್ರೆಗೆಯಬೇಕಾಯಿತು; ಆದರೆ ಅದರೊಡನೆ 
ರಾಜಿಯಾಗಿ ಅಲ್ಲಿನ ಪೌರಾಣಿಕತೆ, ಮೂರ್ತಿಪೂಜೆ, ಧಾರ್ಮಿಕಾಚರಣೆ, ವರ್ಣವ್ಯವಸ್ಥೆ 
ಮುಂತಾದವುಗಳನ್ನು ಅನುಸರಿಸಿದ ಜೈನ ಉಳಿದುಕೊಂಡಿತು. ಮುಂದೆಯೂ ಅದು 
ವೈದಿಕ ಪ್ರಭಾವಕ್ಕೆ ಒಳಗಾಗುತ್ತಲೇ ಹೋಯಿತು. ಪಂಪನ “ಆದಿಪುರಾಣ'ದಲ್ಲಿ ಎರಡು 
ಪ್ರಸಂಗಗಳಿವೆ: ಒಂದು, ಇಲ್ಲಿನ ಸನ್ನಿವೇಶ: ಆದಿದೇವನು ವರ್ಣವಿಂಗಡಣೆ ಮಾಡಿ 
ಅವರಿಗೆ ವೃತ್ತಿಗಳನ್ನು ನಿಗದಿಗೊಳಿಸಿ ವರ್ಣಸಂಕರಕ್ಕೆಡೆಯಾಗದಂತೆ ನಿಯೋಜಿಸಿದ 
ಸನ್ನಿವೇಶ. ಎರಡು, ಮುಂದೆ ಅವನ ಮಗನಾದ ಭರತನು ಸೂಕ್ಷ್ಮಮನಸ್ಸು ಹಾಗೂ 
ವಿಮವೇಚನೆಗಳನ್ನು ತೋರಿಸಿದ ಕೆಲವರನ್ನು "ಮೆಚ್ಚಿ ದಾನಸನ್ಮಾನಯೋಗ್ಯರಪ್ಪರೆಂದು 
ಪದ್ಮನಿಧಿಯಂ ತರಿಸಿ ತಪನೀಯಸೂತ್ರದೊಳೇಕಾದಶೋತ್ತರದಶಾ೦ಂತಂಬರಂ೦ 
ಅವರವರ ನೆಲೆಗಳೊೂಳ್‌ ಬ್ರಹ್ಮಸೂತ್ರಾಭಿಧಾನ ಯಜ್ಯೋಪವೀತದಿಂ 


ಪವಿತ್ರಗಾರ್ತರ್ಮಾಡಿ' ಅವರಿಗೆ ಆರು ಆರ್ಯ ಷಟ್ಕರ್ಮಗಳನ್ನು ನಿಗದಿಪಡಿಸಿದ 
ಸನ್ನಿವೇಶ ("ಆದಿಪುರಾಣಂ'. ೧೫. ೧೩ ವ). ಹೀಗೆ ಬ್ರಾಹಣವೂ ಸೇರಿ 
ವೈದಿಕದಲ್ಲಿದ್ದಂತೆ ಚಾತುರ್ವರ್ಣ ಅಲ್ಲಿಯೂ ಕಾಲಿಟ್ಟಿತು. ಅಂದರೆ ಮೂಲದಲ್ಲಿ ತಾನು 
ವಿರೋಧಿಸಿದ್ದ ವರ್ಣವ್ಯವಸ್ಥೆಯನ್ನು ಜೈನವು ಮತ್ತೆ ಸ್ಲೀಕರಿಸಿತು, ವರ್ಣಸಂಕರವನ್ನು 
ನಿಷೇಧಿಸಿತು; ಅಸ್ಪ ಶ್ಯತೆಗೂ ಅವಕಾಶವುಂಟಾಯಿತು.] 


ವಿತತಾಷಾಢದ ಬಹುಳ 

ಪ್ರತಿಪದ್ಧಿನದಂದು ಕೀರ್ತಿ ನೆಗಟ್ಟೆರೆ ಭಗವ 
ತ್ಮತಯುಗಮಾದುದಜೆಂದಂ 

ಕೃತಯುಗಮೆ೦ಬರ್‌ ಪುರಾಣವಿದರಿದನೀಗಳ್‌ ೫೨ 


ಪದವಿಭಾಗ-ಅನ್ವಯ-ಅರ್ಥ: ವಿತತ * ಆಷಾಢದ ಬಹುಳ ಪ್ರತಿಪತ್‌ + 
ದಿನದಂದು ಎ ಶ್ರೇಷ್ಠವಾದ ಆಷಾಢ ಮಾಸದ ಪಾಡ್ಯದಂದು, ಕೀರ್ತಿ ನೆಗಟ್ಟೆರೆ ಎ 
ಕೀರ್ತಿಯುಂಟಾಗಲು, ಭಗವತ್‌ + ಕೃತಯುಗಂ + ಆದುದಜೆಂದ೦ - ಭಗವತನಿಂದ 
ಮಾಡಲ್ಲಟ್ಟುದರಿಂದ, ಪುರಾಣವಿದರ್‌ + ಇದನ್‌ +೬ ಈಗಳ್‌ ಕೃತಯುಗಂ + 
ಎಂಬರ್‌ ಎಷ ಪುರಾಣವನ್ನು ಬಲ್ಲವರು ಇದನ್ನೀಗ ಕೃತಯುಗ ಎಂದು ಕರೆಯುತ್ತಾರೆ. 


ಗದ್ಯಾನುಸರಣ: ಶ್ರೇಷ್ಠವಾದ ಆಷಾಢ ಮಾಸದ ಪಾಡ್ಯದಂದು ಭಗವಂತನು 
ಯುಗವನ್ನು ಮಾಡಿದುದರಿಂದಾಗಿ ಇದನ್ನೀಗ ಪುರಾಣವನ್ನು ಬಲ್ಲವರು ಕೃತಯುಗ 
ಎಂದು ಕರೆಯುತ್ತಾರೆ. 


ವ। ಅಂತು ಕೃತಯುಗಾರಂಭಸೂತ್ರಧಾರನೆನಿಸಿದಾದಿಬ್ರಹ್ಮಂಗೆ ರಾಜ್ಯಾಭಿಷೇಕಂ 
ಗೆಯ್ವ ಬಗೆಯಂ ಬಗೆದು, 


ಅರ್ಥ: ಅಂತು ಕೃತಯುಗ + ಆರ೦ಭಸೂತ್ರಧಾರನ್‌ + ಎನಿಸಿದ + 
ಆದಿಬ್ರಹ್ಮಂಗೆ ರಾಜ್ಯಾಭಿಷೇಕಂ ಗೆಯ್ವ ಬಗೆಯಂ ಬಗೆದು ಇ ಹೀಗೆ ಕೃತಯುಗವು 
ಆರಂಭಕ್ಕೆ ಸೂತ್ರಧಾರನಾದ ಆದಿದೇವನಿಗೆ ದೇವೇ೦ದ್ರನು ರಾಜ್ಯಾಭಿಷೇಕವನ್ನು 
ಮಾಡಲು ಯೋಚಿಸಿದ. 


ಸುರಕಾಂತಾನೃತ್ಯಮೆತ್ತಂ ಪಸರಿಸಿರೆ ನಭೋಭಾಗದೊಳ್‌ ದೇವತೂರ್ಯ 
ಸ್ವರಮಾಶಾಚಕ್ರದೊಳ್‌ ಬಳ್ಳಳಬಳೆದಿರೆ ನಾನಾವಿಮಾನಂಗಳೊಳ್‌ ಭಾ 
ಸುರರತ್ನಜ್ಯೋತಿಗಳ್‌ ತಳಳಿಸಿರೆ ಸುರವೃಂದಾನ್ವಿತಂ ಬಂದನಾಗಳ್‌ 
ಸುರರಾಜಂ ರಾಜದೈರಾವತವಿಪುಳತರಸ್ಕಂಧದೇಶಾಭಿರಾಮಂ ೫೩ 


ಪದವಿಭಾಗ-ಅನ್ವಯ-ಅರ್ಥ: ನಭೋಭಾಗದೊಳ್‌ ಎತ್ತಂ 
ಸುರಕಾಂತಾನೃತ್ಯಂ ಪಸರಿಸಿರೆ - ಆಕಾಶದಲ್ಲಿ ಎಲ್ಲೆಡೆಯೂ ದೇವವನಿತೆಯರ 
ನರ್ತನವು ನಡೆಯುತ್ತಿರಲು, ಆಶಾಚಕ್ರದೊಳ್‌ ದೇವತೂರ್ಯಸ್ವರ೦ ಬಳ್ಗಳಬಳದಿರೆ ವ 
ದಿಕ್ಕಿನ. ಪ್ರದೇಶಗಳಲ್ಲಿ ದೇವದುಂದುಭಿಗಳ ದನಿಯು ತುಂಬಿಕೊಂಡಿರಲು, 
ಭಾಸುರರತ್ನಜ್ಯೋತಿಗಳ್‌ ನಾನಾವಿಮಾನ೦ಗಳೊಳ್‌ ತಳ್ಗಳಿಸಿರೆ - ಕಾಂತಿಮಯವಾದ 
ರತ್ನಗಳ ಬೆಳಗು ಅನೇಕ ವಿಮಾನಗಳಲ್ಲಿ ಫಳಫಳ ಹೊಳೆಯುತ್ತಿರಲು, ರಾಜತ್‌ + 


ಐರಾವತವಿಪುಳತರಸ್ಕಂಧದೇಶ + ಅಭಿರಾಮ೦ = ಶೋಭಿಸುವ ಐರಾವತದ ವಿಶಾಲ 
ಕತ್ತಿನ ಮೇಲೆ ವಿರಾಜಮಾನನಾದ, ಸುರರಾಜ೦ ಸುರವೃಂದ + ಅನ್ವಿತಂ ಬಂದನಾಗಳ್‌ 
= ದೇವೇಂದನು ದೇವತೆಗಳ ಗುಂಪಿನೊಡನೆ ಆಗಮಿಸಿದ. 


ಗದ್ಯಾನುಸರಣ: ಆಕಾಶದಲ್ಲಿ ಎಲ್ಲೆಡೆಯೂ ದೇವವನಿತೆಯರ ನರ್ತನವು 
ನಡೆಯುತ್ತಿತ್ತು. ದಿಕ್ಕಿನ ಪ್ರದೇಶಗಳಲ್ಲಿ ದೇವದುಂದುಭಿಗಳ ದನಿಯು ತುಂಬಿಕೊಂಡಿತ್ತು, 
ಕಾಂತಿಮಯವಾದ ರತ್ನಗಳ ಬೆಳಗು ಅನೇಕ ವಿಮಾನಗಳಲ್ಲಿ ಫಳಫಳ ಹೊಳೆಯುತ್ತಿತ್ತು 
ಆಗ ಶೋಭಿಸುವ ಐರಾವತದ ವಿಶಾಲ ಕತ್ತಿನ ಮೇಲೆ ವಿರಾಜಮಾನನಾದ 
ದೇವೇಂದ್ರನು ದೇವತೆಗಳ ಗುಂಪಿನೊಡನೆ ಆಗಮಿಸಿದ. 


ವ ಅಂತು ಬಂದು, ಭುವನತ್ರಯಚೂಡಾಮಣಿಯ 
ರಾಜ್ಯಾಭಿಷೇಕದೊಸಗೆಯಂ ನಾಭಿರಾರಾಜಾಧಿರಾಜಸಭೆಗಣಿಪಿ, ಮಹಾನದ್ಯುಭಯತಟ 
ಮೃದುಮೃತ್ನಾವಿರಚಿತವೇದಿಕಾವಿರಾಜಮಾನದೊಳ್‌, ಗಂಧರ್ವಸಮಾರಬ್ದಸಂಗೀತಕ 
ಮೃದು ಮೃದಂಗನಾದಪ್ರಮೋದಿತಾಶೇಷ ರಾಜದ್ರಾಜಭವನದೊಳ್‌, ಸಂಚರತ್‌ 
ಸುರವಿಳಾಸಿನೀ ಸಲೀಲ ಮೃದುಪದವಿನ್ಯಾಸ ಮಂಜು ಗುಂಜನ್ಮಜೀರಕ ಮನೋಹರ 
ರುಂಕಾರ ಪ್ರವರ್ಧಮಾನ ಮದಾಳಿಕುಳ ಕೋಳಾಹಳದೊಳ್‌, 
ರಾಜಭವನಾಂಗಣಮಧ್ಯಸ್ಥಿತ ರಾಜ್ಯಾಭಿಷೇಕಮಂಟಪದೊಳ್‌, 


ಪದವಿಭಾಗ-ಅನ್ವಯ-ಅರ್ಥ: ಅಂತು ಬಂದು, ಹಾಗೆ ಬಂದು, 
ಭುವನತ್ರಯಚೂಡಾಮಣಿಯ ರಾಜ್ಯಾಭಿಷೇಕದ + ಒಸಗೆಯಂ ಇ. ಈ ರೀತಿ 
ಮೂಲೋಕದ ತಲೆವಣಿಯ ಪಟ್ಟಾಭಿಷೇಕದ ಹಬ್ಬವನ್ನು, ನಾಭಿರಾರಾಜ + 
ಅಧಿರಾಜಸಭೆಗೆ + ಅಜೆಪಿ - ನಾಭಿರಾಜ ಮತ್ತವನ ಅಧೀನರಾಜರ ಸಭೆಗೆ ತಿಳಿಸಿ, 
ಮಹಾನದಿ + ಉಭಯತಟಮೃದುಮೃತ್ಸಾವಿಲಸಿತ ಎ೨ ಮಹಾನದಿಯ ಎರಡೂ 
ದಡಗಳಲ್ಲಿನ ನಯವಾದ ಮಣ್ಣಿನಿಂದ ಮಾಡಿದ, ವೇದಿಕಾವಿರಾಜಮಾನದೊಳ್‌ 
ವೇದಿಕೆಯ ಹೊಳಪಿನಲ್ಲಿ, ಗಂಧರ್ವಸಮಾರಬ್ದಸಂಗೀತಮೃದಂಗನಾದಪ್ರಮೋದಿತ - 
ಗಂಧರ್ವರು ಆರಂಭಿಸಿದ ಸಂಗೀತ ಮತ್ತು ಮೃದಂಗಗಳ ಇನಿದನಿಯ ಸೊಗಸಿನಿಂದ, 
ಅಶೇಷರಾಜತ್‌ + ರಾಜಭವನದೊಳ್‌ - ಬೆಳಗುವ ಅರಮನೆಯಲ್ಲಿ, ಸಂಚರತ್‌ + 
ಸುರವಿಳಾಸಿನೀಲಲಿತಮೃದುಪದವಿನ್ಯಾಸ = ಓಡಾಡುವ ದೇವವಿಲಾಸಿನಿಯರ 
ಕೋಮಲವೂ ನಯವೂ ಆದ ಹೆಜ್ಜೆಗಳಿಂದ, ಮಂಜುಗು೦ಜತ್‌ + 
ಮಜೀರಕಮನೋಹರ - ಇಂಪಾದ ಸದ್ದಿನ ಕಾಲಂದುಗೆಗಳ ಚೆಲುವಿನೊಡನೆ, 
ರುಂಕಾರಪ್ರವರ್ಧಮಾನಮದ + ಅಳಿಕುಳಕೋಳಾಹಳದೊಳ್‌ = ರುಂಕಾರ 
ಮಾಡುವ ಸೊಕ್ಕಿದ ದುಂಬಿವಿಂಡಿನ ಗದ್ದಲದಲ್ಲಿ, ರಾಜಭವನ + ಅಂಗಣಮಧ್ಯಸ್ಥಿತ 
ರಾಜ್ಯಾಭಿಷೇಕಮಂಟಪದೊಳ್‌ = ಅರಮನೆಯ ಅಂಗಳದ ಮಧ್ಯದಲ್ಲಿ ರಚಿತವಾಗಿದ್ದ 
ಪಟ್ಟಾಭಿಷೇಕ ಮಂಟಪದಲ್ಲಿ, 


ಗದ್ಯಾನುಸರಣ: ಈ ರೀತಿ ಮೂಲೋಕದ ತಲೆವಣಿಯ ಪಟ್ಟಾಭಿಷೇಕದ 
ಸಂತಸವನ್ನು ದೇವೇಂದನು ನಾಭಿರಾಜ ಮತ್ತವನ ಅಧಿನರಾಜರ ಸಭೆಗೆ ತಿಳಿಸಿದ; 
ಮಹಾನದಿಯ ಎರಡೂ ದಡಗಳಲ್ಲಿನ ನಯವಾದ ಮಣ್ಣಿನಿಂದ ಮಾಡಿದ ಹೊಳಪಿನ 


ವೇದಿಕೆಯಿತು; ಗಂಧರ್ವರು ಆರಂಭಿಸಿದ ಸಂಗೀತ ಮತ್ತು ಮೃದಂಗಗಳ ಇನಿದನಿಯ 
ಸೊಗಸಿನಿಂದ, ಅರಮನೆಯು ಕೂಡಿತ್ತು ಓಡಾಡುವ ದೇವವಿಲಾಸಿನಿಯರ 
ಕೋಮಲವೂ ನಯವೂ ಆದ ಹೆಚ್ಚಿೆಗಳಿಂದ ಹೊಮ್ಮುವ ಇಂಪಾದ ಸದ್ದಿನ 
ಕಾಲಂದುಗೆಗಳ ಚೆಲುವಿನೊಡನೆ ರೇಂಕಾರ ಮಾಡುವ ಸೊಕ್ಕಿದ ದುಂಬಿಗಳ ಗದ್ದಲವು 
ಸೇರಿತ್ತು ಹೀಗಿದ್ದ ಅರಮನೆಯ ಅಂಗಳದ ಮಧ್ಯದಲ್ಲಿ ಪಟ್ಟಾಭಿಷೇಕ ಮಂಟಪವು 
ರಚಿತವಾಗಿತ್ತು. 


ಮುನ್ನಮೆ ನಿಚೆಸಿದ ಮಣಿಖಚಿ 
ತೋನ್ನತಹರಿಪೀಠದೊಳ್‌ ಜಗತ್ನತಿಯಂ ಮಾ 
ನೋನ್ನತನಂ ಪ್ರಾಜ್ಮುಖದಿಂ 
ದುನ್ನತಸುರಮೌಳಿಲಾಲಿತಾಂಫ್ರಿದ್ವಯನಂ ೫೪ 


ಪದವಿಭಾಗ-ಅನ್ವಯ-ಅರ್ಥ: ಮುನ್ನಮೆ ನಿಜೆಸಿದ ಇ. ಮುಂಚಿಯೇ 
ಇರಿಸಿದ್ದ, ಉನ್ನತ ಮಣಿಖಚಿತ ಹರಿಪೀಠದೊಳ್‌ ಎ ಎತ್ತರವಾದ ಮಣಿಮಯ 
ಸಿಂಹಾಸನದಲ್ಲಿ, ಉನ್ನತಸುರಮೌಳಿಲಾಲಿತ + ಆಂಫ್ರಿದ್ವಯನಂ೦ ಶ್ರೇಷ್ಠ ದೇವತೆಗಳ 
ಕಿರೀಟಗಳಿಂದ ಬೆಳಗುವ ಪಾದದ್ವಯದಿ೦ದ ಕೂಡಿದವನಾದ, ಮಾನ + ಉನ್ನತನಂ 
ಜಗತ್‌ + ಪತಿಯಂ = ಹಾಗೂ ಉನ್ನತ ಗೌರವನೀಯನಾದ ಜಗದೊಡೆಯನನ್ನು 
ಪ್ರಾಜ್ಮುಖದಿಂದೆ - ಪೂರ್ವಾಭಿಮುಖವಾಗಿ, 


ಗದ್ಯಾನುಸರಣ:  ಮುಂಚಿಯೇ ಇರಿಸಿದ್ದ ಎತ್ತರವಾದ ಮಣಿಮಯ 
ಸಿಂಹಾಸನದಲ್ಲಿ ಶ್ರೇಷ್ಠ ದೇವತೆಗಳ ಕಿರೀಟಗಳಿಂದ ಬೆಳಗುವ ಪಾದದ್ದಯದಿಂದ 
ಕೂಡಿದವನೂ ಉನ್ನತ ಗೌರವಾರ್ಹನೂ ಆದ ಜಗದೊಡೆಯನನ್ನು 
ಪೂರ್ವಾಭಿಮುಖವಾಗಿ ಕೂರಿಸಿದರು. 


ವ। ಇರಿಸಿ ಮಹಾಸರಿತ್‌ ಸರಸೀ ಸಮುದ್ರ ನಂದೀಶ್ವರದ್ದೀಪವಾಸಿಗಳಿ೦ದಂ 
ಬಂದ ತೀರ್ಥೋದಕಗಳಿಂದಂ ತೀವಿದ ಕಳಧೌತಕಳಶಂಗಳನ್‌, 
ಅಮರರಾಜಸಮಾಜಮುಂ ನಾಭಿರಾಜ೦ ಬೆರಸೆತ್ತಿಕೊಂಡು, ನೀಳನಳಿನ ದ್ಯುತಿಪಟಳ 
ವಿಭ್ರಾಂತಿಯಂ ಪಡೆವ ಸಲಿಲಂಗಳಿಂದಂ, ಮಜ್ಜನಾವಸರಮಂಗಳಪಾಠಕ 
ಮಧುರನಿನದಮನಾಲಿಸುತ್ತುಂ, ಮಜ್ಜನಂಗೆಯ್ದು ನಿರ್ವರ್ತಿಸಿದಂ. 


ಅಂತು ನಿಷ್ಠನ್ನ ಮಜ್ಜನನುಂ, ವಿಹಿತ ನೀರಾಜನನುಮಾಗಿ - ಸುರರಾಜ 
ಸಮರ್ಪಿತ ಸಂತಾನ ಕುಸುಮದಾಮಾಂಬರ ಭೂಷಣಪ್ರಸಾಧಿತಂ ಪುರುದೇವಂ 
ಮೃಗೇ೦ದ್ರವಿಷ್ಠರದೊಳಿರೆ ನಾಭಿರಾಜ೦ ಸನಾಭಿಗಳ್ಳೆರಸು ಬಂದು, 


ಪದವಿಭಾಗ-ಅನ್ವಯ-ಅರ್ಥ: ಇರಿಸಿ - ಕೂರಿಸಿ, ಮಹಾಸರಿತ್‌ ಸರಸೀ 
ಸಮುದ್ರ ನಂದೀಶ್ವರ ದ್ವೀಪವಾಸಿಗಳಿ೦ದ೦ ಬಂದ ೬ ದೊಡ್ಡ ಸರೋವರಗಳು 
ಸಮುದ್ರಗಳು ಹಾಗೂ ನಂದೀಶ್ವರದ ದ್ವೀಪದಲ್ಲಿ ವಾಸಿಸುವವರಿ೦ದ ಬಂದ, ತೀರ್ಥ + 
ಉದಕಗಳಿಂದಂ ತೀವಿದ - ಪಾವನ ಜಲದಿಂದ ತುಂಬಿದ, ಕಳಧೌತಕಳಶ೦ಗಳನ್‌ = 
ಚಿನ್ನದ ಬಿಂದಿಗೆಗಳನ್ನು ಅಮರರಾಜಸಮಾಜಮು೦ = ದೇವೇಂದ್ರ ಸಂಕುಲವು, 


ನಾಭಿರಾಜ೦ ಬೆರಸು * ಎತ್ತಿಕೊಂಡು ಇ ನಾಭಿರಾಜನ ಜೊತೆಯಲ್ಲಿ ಎತ್ತಿಕೊಂಡು, 
ನೀಳನಳಿನದ್ಯುತಿಪಟಳವಿಭ್ರಾಂತಿಯ೦ ಪಡೆವ = ಒಳಗಿಟ್ಟ ನೀಲೋತ್ತಲದ ಕಾಂತಿಯ 
ಭ್ರಮೆಯನ್ನು ಉಂಟುಮಾಡುವ, ಸಲಿಲಂಗಳಿಂದಂ ೬ ನೀರುಗಳಿಂದಲೂ, ಆಗಳ್‌ 
ಮಜ್ಜನ + ಅವಸರಮಂಗಳಪಾಠಕ ಮಧುರನಿನದಮನ್‌ + ಆಲಿಸುತ್ತುಂ = ಆಗ 
ಸ್ನಾನಸಮಯದಲ್ಲಿ ಮಂಗಳಪಾಠಕರು ಮಾಡುವ ಮಧುರದ್ದನಿಯನ್ನು ಕೇಳುತ್ತ. 
ಮಜ್ಜನ೦ಗೆಯ್ದು ನಿರ್ವರ್ತಿಸಿದ೦ ಇ ಅಭಿಷೇಕ ಮಾಡಿ ಮುಗಿಸಿದ 


ಅಂತು = ಹೀಗೆ, ನಿಷ್ಠನ್ನಮಜ್ಞ್ಜನನುಂ ಎ ಸ್ನಾನ ಮುಗಿಸಿದವನೂ, 
ವಿನಿಹಿತನೀರಾಜನನುಂ + ಆಗಿ ಇ ಆರತಿಯನ್ನು ಬೆಳಗಿಸಿಕೊಂಡವನೂ ಆಗಿ, 
ಸುರರಾಜನ ಸಮರ್ಪಿತ = ದೇವೇಂದ್ರನಿಂದ ಅರ್ಪಿಸಲ್ಪಟ್ಟ, ಸ೦ತಾನಕುಸುಮದಾಮ + 
ಅಂಬರ ಭೂಷಣ ಪ್ರಸಾಧಿತಂ = ಸಂತಾನಕುಸುಮಗಳು ಬಟ್ಟೆಗಳು ಮತ್ತು 
ಆಭರಣಗಳಿಂದ ಸಿಂಗರಿಸಲ್ಲಟ್ಟ ಪುರುದೇವ೦ ಮೃಗೇಂದವಿಷ್ಟರದೊಳ್‌ + ಇರೆ 
ಪುರುದೇವನು ಸಿಂಹಾಸನದಲ್ಲಿರಲು, ನಾಭಿರಾಜಂ ಸನಾಭಿಗಳ್ಳೆರಸು ಬಂದು 
ನಾಭಿರಾಜನು ತನ್ನ ನೆಂಟರೊಡನೆ ಬಂದು, 


ಗದ್ಯಾನುಸರಣ: ದೊಡ್ಡ ಸರೋವರಗಳಿಂದ ಸಮುದಗಳಿಂದ ಹಾಗೂ 
ನಂದೀಶ್ವರದ ದ್ವೀಪದಲ್ಲಿ ವಾಸಿಸುವವರಿಂದ ಬಂದ ಪಾವನ ಜಲದಿಂದ ತುಂಬಿದ 
ಕಲ್ಪವೃಕ್ಷಗಳ ಚಿಗುರುಗಳಿಂದ ಸಿಂಗರಗೊಂಡ ಚಿನ್ನದ ಬಿಂದಿಗೆಗಳನ್ನು ದೇವೇಂದ್ರ 
ಸಂಕುಲವು ನಾಭಿರಾಜನ ಜೊತೆಯಲ್ಲಿ ಎತ್ತಿಕೊಂಡರು. ಸುರಿದಾಗ ಅದು ಇಂದ್ರನೀಲದ 
ಬಿಂದಿಗೆಗಳ ಕಿರಣಸಮೂಹದಿಂದ ಕೂಡಿ ಒಳಗಿಟ್ಟ ನೀಲೋತ್ಸಲದ ಕಾಂತಿಯ 
ಭ್ರಮೆಯನ್ನು ಉಂಟುಮಾಡುತ್ತಿತ್ತು ಆಗ ಸ್ನಾನಸಮಯದಲ್ಲಿ ಮಂಗಳಪಾಠಕರು 
ಮಾಡುವ ಮಧುರದ್ದನಿಯನ್ನು ಕೇಳುತ್ತ, ಅಭಿಷೇಕ ಮಾಡಿ ಮುಗಿಸಿದ. 


ಹೀಗೆ, ಸ್ನಾನ ಮುಗಿಸಿ, ಎತ್ತಿದ ಆರತಿಯನ್ನು ಬೆಳಗಿಸಿಕೊಂಡು, 
ದೇವೇಂದ್ರನು ಅರ್ಪಿಸಿದ ಸಂತಾನಕುಸುಮಗಳು ಬಟ್ಟೆಗಳು ಮತ್ತು ಆಭರಣಗಳಿಂದ 
ಸಿಂಗರಗೊಂಡು ಪುರುದೇವನು ಸಿಂಹಾಸನದಲ್ಲಿ ಕುಳಿತ; ಆಗ ನಾಭಿರಾಜನು ನೆಂಟರ 
ಜೊತೆಗೆ ಬಂದ. 


ಸಕಲಮಕುಟಬದ್ಧಾಧೀಶನೈ ದೇವ ನೀನುಂ 
ಮಕುಟಧರನುಮಾಗಲೈವೇಟ್ಕುಮೆಂದಾಗಳಿಂದ್ರಂ 
ಮಕುಟದೊಡನಲಂಪಿಂ ಪಟ್ಟಮಂ ಕಟ್ಟಿ ಲೋಕ 

ಪ್ರಕಟಮನೆ ಪೊದಳ್ಜತ್ತಾದಿದೇವಪ್ರಭಾವಂ ೫೫ 


ಪದವಿಭಾಗ-ಅನ್ವಯ-ಅರ್ಥ: ದೇವ ನೀನುಂ ಸಕಲಮಕುಟಬದ್ಧ-ಆಧೀಶನೈ 
= ದೇವ ನೀನು ಕಿರೀಟವನ್ನು ಧರಿಸಿದವರ ಒಡೆಯ, ಮಕುಟಧರನುಂ + 
ಆಗಲೈವೇಟ್ಕುಂ - (ಹೀಗಾಗಿ ನೀನೂ) ಕಿರೀಟಧಾರಿಯಾಗಬೇಕು, ಎಂದು ಆಗಳ್‌ + 
ಇಂದಂ ಮಕುಟದೊಡನೆ + ಅಲಂಪಿ೦ ಪಟ್ಟಮಂ ಕಟ್ಟಿ - ಎಂದು ಇಂದ್ರನು ಆಗ 
ಕಿರೀಟದ ಸಮೇತ ಪ್ರೀತಿಯಿಂದ ಪಟ್ಟಕಟ್ಟಿ(ದಾಗ). ಆದಿದೇವಪ್ರಭಾವಂ 


ಲೋಕಪ್ರಕಟಮನೆ ಪೊದಳ್ಳತ್ತು - ಆದಿದೇವನ ಪ್ರಭಾವವು ಜಗತ್ತಿಗೆಲ್ಲ ತಿಳಿಯುವಂತೆ 
ಹಬ್ಬಿತು. 
ಗದ್ಯಾನುಸರಣ: “ದೇವ, ನೀನೀಗ ಕಿರೀಟವನ್ನು ಧರಿಸಿದವರ ಒಡೆಯ, 
ಹೀಗಾಗಿ ನೀನೂ ಕಿರೀಟಧಾರಿಯಾಗಬೇಕು' ಎಂದು ಇಂದ್ರನು ಆಗ ಕಿರೀಟದ ಸಮೇತ 
ಪೀತಿಯಿಂದ ಪಟ್ಟಕಟ್ಟಿದ; ಆಗ ಆದಿದೇವನ ಪ್ರಭಾವವು ಜಗತ್ತಿಗೆಲ್ಲ ತಿಳಿಯುವಂತೆ 
ಹಬ್ಬಿತು. 
ಬ 


ವ। ಇಂತನೇಕಮಕುಟಬದ್ಧಮಣಿಮಕುಟಮಣಿಕರ್ಷಣಮಸ್ಕಣಿತಚರಣನ್‌, 
ಆವಾಪ್ತಿರಾಜ್ಯಂ ನಾಭಿರಾಜಸನ್ನಿಧಾನದೊಳ್‌, ಅಖಿಲ ಪ್ರಜಾಪಾಲನದೊಳ್‌, 
ಅತಿಪ್ರಯತ್ನಪರನಾಗಿ ತನ್ನ ಮುನ್ನ ಪಡೆದ ವರ್ಣತ್ರಯಕ್ಕಂ ಭರತನಿಂದಂ ಇನ್ನಪ್ಪ 
ವಿಪ್ರವರ್ಣಕ್ಕಂ ಯಹಥೋಚಿತವೃತ್ತಿಗಳನಣೆಪಿ, ಮತ್ತಂ ದಂಡಧರರಿಲ್ಲದಂದು 
ಪ್ರಜೆಗಳತಿಕ್ರಮಿಸಿ ನಡೆಗುಮೆ೦ದುಂ, ಮತ್ಸೃನ್ಯಾಯಂ೦ಂ ಪ್ರವರ್ತಿಸುಗುಮೆಂದುಂ, 
ಯಥೋಚಿತಧರಣೀಧರರಪ್ಪ ಭೂಪಾಳಕರನವರವರ ಪದವಿಯೊಳ್‌ [ಆದಿಬ್ರಹ್ಮಂ] 
ನಿಚೆಸಿದಂ. ಆದಿದೇವನಿಕ್ಷುರಸಸಂಗ್ರಹಣಸಮಯಾಹೂತಭೂತಳನಪ್ಪುಜಿಂದಂ 
ಇಕ್ಸ್ಟ್ವಾಕುಕುಳತಿಳಕನು೦ ಪ್ರಜಾಜೀವನೋಪಾಯಮನನನಾದುದಜೆಂ ಪ್ರಜಾಪತಿಯುಂ, 
ನಿಜಕುಲೋದ್ಧರಣದಿಂ ಕುಲಧರಣದಿಂ ಕುಲಧರನುಂ 
ಕೃತಯುಗಾರಂಭಕ್ಕಾದಿಯಾದುದಳೆಂದಂ ಆದಿಬ್ರಹ್ಮನು೦ ಎ೦ಬ ಅನ್ವರ್ಥನಾಮಂಗಳುಂ 
ಲೋಕಪ್ರಸಿದ್ಧಮಾಗಿರಲ್‌ ಅಹುವತ್ತುಮೂಖಲಕ್ಕೆ ಪುಬ್ಬಂ ರಾಜ್ಯಕಾಲಂ ಸಲೆ, 
ಸಾಕೇತಸಿಂಹಾಸನಾಸೀನಂ ಪಾಲಿಸಿದಂ ಮಹೀವಳಯಮಂ. 


ಪದವಿಭಾಗ-ಅನ್ವಯ-ಅರ್ಥ: ಇಂತು + ಅನೇಕಮಕುಟಬದ್ಧ = ಹೀಗೆ 
ಅನೇಕ ಕಿರೀಟಧಾರಿಗಳ, ಮಣಿಮಕುಟಮಣಿಕರ್ಷಣಮಸ್ಯಣಿತಚರಣಂ = ಮಣಿಮಯ 
ಕಿರೀಟಗಳ ರತ್ನಗಳ ತೀಡುವಿಕೆಯಿಂದ ಹೊಳಪುಗೊಂಡ ಪಾದಗಳವನು, ಆವಾಪ್ತಿ + 
ರಾಜ್ಯಂ ಎ ಅಧಿರಾಜನಾಗಿ, ನಾಭಿರಾಜಸನ್ನಿಧಾನದೊಳ್‌ = ವಾಭಿರಾಜನ 
ಇರುವಿಕೆಯಲ್ಲಿ, ಅಖಿಲಪ್ರಜಾಪಾಲನದೊಳ್‌ + ಅತಿಪ್ರಯತ್ನಪರನಾಗಿ - ಎಲ್ಲ ಪ್ರಜೆಗಳ 
ರಕ್ಷಣೆಮಾಡುವುದರಲ್ಲಿ ತುಂಬ ಯತ್ನಶೀಲನಾಗಿ, ತನ್ನ ಮುನ್ನ ಪಡೆದ ವರ್ಣತ್ರಯಕ್ಕಂ 
= ತಾನು ಈ ಮುಂಚೆ ವಿಭಾಗೀಕರಿಸಿದ್ದ ಮೂರು ವರ್ಣಗಳವರಿಗೂ, ಭರತನಿಂದಂ + 
ಅಪ್ಪ ವಿಪ್ರವರ್ಣಕ್ಕಂ ೬ ಭರತನಿಂದ ಆಗಲಿರುವ ಬ್ರಾಹ್ಮಣವರ್ಣಕ್ಕೂ, ಯಥಾ + 
ಉಚಿತವೃತ್ತಿಗಳನ್‌ + ಅಣಜೆಪಲ್‌ + ಎಂದು = ಯಾವುದು ತಕ್ಕುದೋ ಅಂತಹ 
ವೃತ್ತಿಗಳನ್ನು ವಿವರಿಸಿ ಹೇಳಿ, ಮತ್ತಂ ದಂಡಧರರ್‌ + ಇಲ್ಲದಂದು ೬ ಅಲ್ಲದೆ 
ದಂಡಧರರು ಇಲ್ಲದಿದ್ದರೆ, ತಂತಮ್ಮ ವೃತ್ತಿಗಳ೦ ಅತಿಕ್ರಮಿಸಿ ನಡೆಗು೦ + ಎಂದುಂ ೫ 
ತಮಗೆ ನಿಯೋಜಿತವಾದ ವೃತ್ತಿಗಳನ್ನು ಬಿಟ್ಟು ನಡೆಯುತ್ತಾರೆಂದೂ, ಮತ್ಸ್ಯನ್ಯಾಯಂ 
ಪ್ರವರ್ತಿಸುಗು೦ + ಎಂದುಂ = ಮತ್ತ್ಯನ್ಯಾಯದಿಂದಉಂಟಾಗುವುದೆಂದೂ, ಯಥಾ + 
ಉಚಿತಧರಣೀಧರರಪ್ಪ ಭೂಪಾಳಕರನ್‌ +೬ ಅವರವರ ಪದವಿಯೊಳ್‌ [ಆದಿಬಹ್ಮಂ] 
ನಿಜೆಸಿದಂ ಎ ಸಮರ್ಥರಾದ ರಾಜರನ್ನು ಅವರವರ ಪದವಿಯಲ್ಲಿ ನೆಲೆಗೊಳಿಸಿದ. 
ಆದಿದೇವನ್‌ ಆದಿದೇವನು, ಇಕ್ಷುರಸಸಂಗ್ರಹಣಸಮಯಾಹೂತಭೂತಳನ್‌ + 
ಅಪುುಣಿಂದಂ ಕಬ್ಬಿನ ರಸವನ್ನು ತೆಗೆಯುವ ಪದ್ಧತಿಯನ್ನಾರಂಭಿಸಿದ್ದರಿ೦ದಾಗಿ, 


ಇಕ್ಸ್ಟಾಕುಕುಳತಿಳಕನು೦ ಎ ಇಕ್ಟ್ವಾಕುಕುಲತಿಲಕ, ಪ್ರಜಾಜೀವನೋಪಾಯಮನನದಿಂದೆ 
ಪ್ರಜಾಪತಿಯು೦ = ಪ್ರಜೆಗಳ ಜೀವನೋಪಾಯವನ್ನು ಆಲೋಚಿಸಿದ್ದರಿಂದಾಗಿ 
ಪ್ರಜಾಪತಿ, ನಿಜಕುಲ 4+ ಉದ್ಭರಣದಿ೦ಂ ಕುಲಧರನು೦ - ತನ್ನ ಕುಲವನ್ನು 
ಉದ್ದಾರಮಾಡಿದ್ದರಿಂದಾಗಿ ಕುಲಧರ, ಕೃತಯುಗ + ಆರಂಭಕ್ಕೆ + 
ಆದಿಯಾದುದಜೆಂದಂ ಆದಿಬ್ರಹ್ಮನುಂ = ಕೃತಯುಗದ ಆರಂಭಕ್ಕೆ 
ಕಾರಣನಾದುದರಿಂದ ಆದಿಬ್ರಹ್ಮ ಎ೦ಬ ಅಪೂರ್ವ -- ಅಭಿಧಾನಮಂ ಪ್ರಯೋಗಿಪ್ಪ + 
ಅನ್ವರ್ಥನಾಮ೦ಗಳುಂ ಲೋಕಪ್ರಸಿದ್ಧಮಾಗಿರಲ್‌ = ಎನ್ನುವ ಅರ್ಥಕ್ಕನುಗುಣವಾಗಿ 
ಬಳಕೆಗೊಂಡು ಜಗತ್ತಿನಲ್ಲಿ ಪ್ರಸಿದ್ಧವಾಗಿ, ಅಜುವತ್ತುಮೂಖುಲಕ್ಕೆ ಪುಬ್ಬಂ ರಾಜ್ಯಕಾಲಂ 
ಸಲೆ - ಹೀಗೆ ಅರುವತ್ತುಮೂರು ಲಕ್ಷ ಪೂರ್ವಗಳ ಕಾಲ ರಾಜ್ಯಭಾರ ನಡೆಯಲು, 
ಸಾಕೇತಸಿಂಹಾಸನಾಸೀನಂ  ಮಹೀವಳಯಮಂ ಪಾಲಿಸಿದಂ ೬. ಸಾಕೇತದ 
ಸಿಂಹಾಸವನ್ನೇರಿ ಭೂಮಿಯನ್ನು ಪಾಲಿಸಿದ. 


ಗದ್ಯಾನುಸರಣ: ಹೀಗೆ ಅನೇಕ ಕಿರೀಟಧಾರಿಗಳ ಮಣಿಮಯ ಕಿರೀಟಗಳ 
ರತ್ನಗಳ ತೀಡುವಿಕೆಯಿಂದ ಪಾದಗಳು ಹೊಳಪಾಗುತ್ತಿತ್ತು ಅಧಿರಾಜನಾಗಿ ನಾಭಿರಾಜನ 
ಸನ್ನಿಧಿಯಲ್ಲಿ ಎಲ್ಲ ಪ್ರಜೆಗಳ ರಕ್ಷಣೆಮಾಡುವುದರಲ್ಲಿ ಯತ್ನಶೀಲನಾದ; ತಾನು ಈ 
ಮುಂಚೆ ವಿಭಾಗೀಕರಿಸಿದ್ದ ಮೂರು ವರ್ಣಗಳವರಿಗೂ ಭರತನಿಂದ ಆಗಲಿರುವ 
ಬ್ರಾಹ್ಮಣವರ್ಣಕ್ಕೂ ಯಾವುದು ತಕ್ಕುದೋ ಅಂತಹ ವೃತ್ತಿಗಳನ್ನು ವಿವರಿಸಿ ಹೇಳಿ, 
ದಂಡಧರರು ಇಲ್ಲದಿದ್ದರೆ ತಮಗೆ ನಿಯೋಜಿತವಾದ ವೃತ್ತಿಗಳನ್ನು ಬಿಟ್ಟು 
ನಡೆಯುತ್ತಾರೆಂದೂ, ಮತ್ತ್ಯನ್ಯಾಯದಿಂದಉಂಟಾಗುವುದೆಂದೂ ಸಮರ್ಥರಾದ 
ರಾಜರನ್ನು ಆದಿಬ್ರಹ್ಮನು ಅವರವರ ಪದವಿಯಲ್ಲಿ ನೆಲೆಗೊಳಿಸಿದ. ಆದಿದೇವನು ಕಬ್ಬಿನ 
ರಸವನ್ನು ತೆಗೆಯುವ ಪದ್ಧತಿಯನ್ನಾರಂಭಿಸಿದ್ದರಿ೦ದಾಗಿ, ಇಕ್ಲ್ಯಾಕುಕುಲತಿಲಕ, ಪ್ರಜೆಗಳ 
ಜೀವನೋಪಾಯವನ್ನು ಆಲೋಚಿಸಿದ್ದರಿಂದಾಗಿ ಪ್ರಜಾಪತಿ, ತನ್ನ ಕುಲವನ್ನು 
ಉದ್ದಾರಮಾಡಿದ್ದರಿಂದಾಗಿ ಕುಲಧರ, ಕೃತಯುಗದ ಆರಂಭಕ್ಕೆ ಕಾರಣನಾದುದರಿಂದ 
ಆದಿಬ್ರಹ್ಮ - ಎನ್ನುವ ಅರ್ಥಕ್ಕನುಗುಣವಾಗಿ ಬಳಕೆಗೊ೦ಡು ಜಗತ್ತಿನಲ್ಲಿ ಪ್ರಸಿದ್ಧನಾದ; 
ಹೀಗೆ ಆತನು ಅರುವತ್ತುಮೂರು ಲಕ್ಷ ಪೂರ್ವಗಳ ಕಾಲ ರಾಜ್ಯಭಾರ ನಡೆಸಿದ. 


ಎರಡೋಳಿಯೊಳಂ೦ ಮೊದಲೊಳ್‌ 

ಭರತೇಶ್ವರಬಾಹುಬಲಿಗಳಿರೆ ಮತ್ತಿನ ಪು 

ತ್ರರುಮವರ ಕೆಲದೊಳಿರೆ ಸುರ 

ಶರಾಸನಂ ನೆಗಟ್ಟುದವರ ಮಕುಟಪ್ರಭೆಯೊಳ್‌ ೫೬ 


ಪದವಿಭಾಗ-ಅನ್ವಯ-ಅರ್ಥ: ಎರಡು + ಓಳಿಯೊಳ೦ - ಎರಡೂ 
ಕಡೆಗಳಲ್ಲಿ, ಮೊದಲೊಳ್‌ ಭರತೇಶ್ವರಬಾಹುಬಲಿಗಳ್‌ + ಇರೆ, ಮೊದಲಿಗೆ ಭರತ 
ಮತ್ತು ಬಾಹುಬಲಿಗಳು ಕೂತಿರಲು, ಮತ್ತಿನ ಪುತ್ರರು೦ * ಅವರ ಕೆಲದೊಳಿರೆ ಇ 
ಇತರ ಮಕ್ಕಳೂ ಅವರ ಪಕ್ಕದಲ್ಲಿ ಕುಳಿತಿರಲು, ಅವರ ಮಕುಟಪುಭೆಯಲ್ಲಿ 
ಸುರಶರಾಸನಂ ನೆಗಟ್ಟುದು ಈ ಅವರ ಕಿರೀಟಗಳ ಕಾಂತಿಯು 
ಕಾಮನಬಿಲ್ಲಿನಂತಾಯಿತು. 


ಗದ್ಯಾನುಸರಣ: ಎರಡೂ ಕಡೆಗಳ ಮೊದಲಲ್ಲಿ ಭರತ ಮತ್ತು ಬಾಹುಬಲಿಗಳು 
ಕೂತಿದ್ದರೆ, ಅವರ ಪಕ್ಕದಲ್ಲಿ ಇತರ ಮಕ್ಕಳೂ ಕುಳಿತಿದ್ದರು; ಅವರ ಕಿರೀಟಗಳ 
ಕಾಂತಿಯು ಕಾಮನಬಿಲ್ಲಿನಂತೆ ಶೋಭಿಸಿತು. 


ವಃ ಮತ್ತಂ ಸಿ೦ಂಹಾಸನಾಸನ್ನಸ್ಥಿತಮಣಿಮಯಪೀಠದೊಳ್‌ ನಾಭಿರಾಜನುಂ, 
ಕನಕಮಣಿ ಪೀಠದೊಳ್‌ ಕಚ್ಛಮಹಾಕಚ್ಛರುಂ ಸೋಮವಂಶಲಲಾಮಂ 
ಸೋಮಪ್ರಭನುಂ, ಹರಿವಂಶಾಗ್ರಗಣ್ಯಂ ಹರಿಕಾಂತನುಂ, ನಾಥವಂಶನಾಯಕನ್‌ 
ಅಕಂಪನನುಂ, ಉಗ್ರವಂಶಾಗ್ರಣಿ ಕಾಶ್ಯಪನುಂ ಇರೆ, ಪೆಣರುಂ ಅಜೆಕೆಯ ನಾಯಕರುಂ 
ಮಣಿಮಕುಟಬದ್ಧರಾತ್ಕೋಚಿತ ಪ್ರದೇಶಾಸನಂಗಳೊಳ್‌ ಇರ್ದು ಓಲಗಿಸುತ್ತಿರ್ದನ್ನೆಗಂ, 
ಆದಿದೇವನ ಪರಿನಿಷ್ಕಮಣಕಲ್ಯಾಣ೦ ಅತ್ಯಾಸನ್ನಮೆ೦ಬುದ೦ ನಿಜಾವಧಿಬೋಧ 
ದಿಂದಮಣಿದು ಸಂಗೀತಪ್ರಸ ಸಂಗದಿಂದಮೋಲಗಿಸಲೆಂದು, ಸುರರಾಜ೦ ಬಂದು 


ಅವನತಮಣಿಕಿರೀಟ ರತ್ನ ಪ್ರದೀಪಂಗಳಿಂದಮರ್ಚಿಸಿ ಕನಕಪೀಠದೊಳ್‌ ಕುಳ್ಳಿರ್ದು, 


ಪದವಿಭಾಗ-ಅನ್ವಯ-ಅರ್ಥ: ಮತ್ತಂ ಸಿಂಹಾಸನ + 
ಆಸನ್ನಸ್ಥಿತಮಣಿಮಯಪೀಠದೊಳ್‌ ನಾಭಿರಾಜನು೦ ಸಿಂಹಾಸನದ ಶತ್ತಿರವಿದ್ದ 
ರತ್ನಖಚಿತ ಪೀಠದಲ್ಲಿ ನಾಭಿರಾಜನೂ, ಕನಕಪೀಠದೊಳ್‌ ಕಚ್ಚಮಹಾಕಚ್ಛ್ಚರು೦ ವ 
ಚಿನ್ನದ ಪೀಠಗಳಲ್ಲಿ. ಕಚ್ಚ ಮತ್ತು ಮಹಾಕಚ್ಛರೂ, ಸೋಡುವಂತಲಳಾಹುಿ 
ಸೋಮಪ ಪ್ರಭನು೦ ಇ ಸೋಮವಂಶಶ್ರೇಷ್ಠನಾದ ಸೋಮಪ ಪ್ರಭ, ಹರಿವಂಶ + ಅಗಗಣ್ಯಂ 
ಹರಿಕಾಂತನು೦ ೬ ಹರಿವಂಶದ ನಾಯಕ ಹರಿಕಾಂತ, ನಾಥವಂಶನಾಯಕನ್‌ ಕೆ 
ಅಕಂಪನಂ = ನಾಥವಂಶದ ತಲೆವಣಿಯಾದ ಅಕಂಪನ ಮತ್ತು ಉಗ್ರವಂಶ + 
ಅಗಗಣ್ಯಂ ಕಾಶ್ಯಪನು೦ ಇರೆ - ಉಗ್ರವಂಶದ ಮುಂದಾಳು ಕಾಶ್ಯಪನೂ ಕುಳಿತಿರಲು, 
ಮತ್ತಂ ಪೆಜರುಂ + ಅಟೆಕೆಯ ನಾಯಕರುಂ ಮಣಿಮಕುಟಬದ್ಧರ್‌ = ಜೊತೆಗೆ ಇತರ 
ಪ್ರಮುಖ ನಾಯಕರುಗಳೂ ಮಣೀಕಿರೀಟಧಾರಿಗಳೂ, ಆತ್ಮ + ಉಚಿತ ಪ್ರದೇಶ + 
ಆಸನಂಗಳೊಳ್‌ +೬ ಇರ್ದು = ತಮಗೆ ತಕ್ಕುದಾದ ಜಾಗ ಮತ್ತು ಪೀಠಗಳಲ್ಲಿದ್ದು, 


ಓಲಗಿಸುತ್ತಿರ್ದ + ಅನ್ನೆಗಂ = ಸೇವೆಗೈ ಯುತ್ತಿರಲು, ಆದಿದೇವನ 
ಪರಿನಿಷ್ಠಮಣಕಲ್ಯಾಣಂ + ಅತಿ + ಆಸನ್ನಂ + ಲೊ = ಆದಿದೇವನ 
ಪರಿನಿಷ್ಠಮಣಕಲ್ಯಾಣವು ತುಂಬ ಹತ್ತಿರದಲ್ಲಿದೆ ಎಂಬುದನ್ನು ನಿಜ + 
ಅವಧಿಮೋಧದಿಂದಂ + ಅಟಿದು ಷ ತನ್ನ ಅವಧಿಜ್ಞಾನದಿಂದ. ತಿಳಿದುಕೊಡು, 
ಸಂಗೀತಪ್ರಸಂಗದಿಂದಂ + ಓಲಗಿಸಲ್‌ +೬ ಎಂದು = ಸಂಗೀತ ಕಾರ್ಯಕ್ರಮದ 
ಮೂಲಕ ಸೇವೆಗೈಯಲೆಂದು, ಸುರರಾಜ೦ಂ ಬಂದು ಅವನತಮಣಿಕಿರೀಟ 


ರತ್ನಪ್ರ ಪ್ರದೀಪಂಗಳಿಂದಂ + ಅರ್ಚಿಸಿ - ದೇವೇಂದ್ರನು ಬಂದು ರತ್ನಗಳ ದೀಪಗಳಿಂದ 
ಪೂಜೆಗೈದು, ಕನಕಪೀಠದೊಳ್‌ ಕುಳ್ಳಿರ್ದು = ಚಿನ್ನದ ಆಸನದಲ್ಲಿ ಕುಳಿತುಕೊಂಡು, 


ಗದ್ಯಾನುಸರಣ: ಸಿಂಹಾಸನದ ಹತ್ತಿರವಿದ್ದ ರತ್ನಖಚಿತ ಪೀಠದಲ್ಲಿ 
ನಾಭಿರಾಜನು *ಳಿತಿದ್ದ ಚಿನ್ನದ ಪೀಠಗಳಲ್ಲಿ ಕಚ್ಚ ಮತ್ತು. ಮಹಾಕಚ್ಛರಿದ್ದರು; 
ಸೋಮವಂಶಶ್ರೇಷ್ಠನಾದ. ಸೋಮಪ್ರಥ, ಹರಿವಂಶದ ನಾಯಕ ಹರಿಕಾಲಿತ, 
ನಾಥವಂಶದ ತಲೆವಣಿಯಾದ ಅಕಂಪನ ಮತ್ತು ಉಗವಂಶದ ಮುಂದಾಳು 
ಕಾಶ್ಯಪನೂ ಕುಳಿತಿದ್ದರು; ಜೊತೆಗೆ, ಇತರ ಪ್ರಮುಖ ನಾಯಕರುಗಳೂ 


0 


ಮಣೀಕಿರೀಟಧಾರಿಗಳೂ ತಮಗೆ ತಕ್ಕುದಾದ ಜಾಗ ಮತ್ತಿ ಪೀಠಗಳಲ್ಲಿ 
ಆಸೀನರಾಗಿದ್ದರು; ಹೀಗೆ ಅವರು ಆದಿದೇವನ ಸೇವೆಗೈಯುತ್ತಿರಲು ಆತನ 
ಪರಿನಿಷ್ಕಮಣಕಲ್ಯಾಣವು. ತುಂಬ ಹತ್ತಿರದಲ್ಲಿದೆ ಎಂಬುದನ್ನು ಇಂದ್ರನು ತನ್ನ 
ಅವಧಿಜ್ಞಾನದಿಂದ ತಿಳಿದುಕೊಂಡು, ಸಂಗೀತದಕಾರ್ಯಕ್ರಮದ ಮೂಲಕ ಆತನ 
ಸೇವೆಗೈಯಲು ಆಲೋಚಿಸಿದ. ಅದಕ್ಕನುಗುಣವಾಗಿ ದೇವೇಂದ್ರನು ಬಂದು ರತ್ನಗಳ 
ದೀಪಗಳಿಂದ ಪೂಜೆಗೈದು ಚಿನ್ನದ ಆಸನವೊಂದರಲ್ಲಿ ಕುಳಿತುಕೊಂಡ. 


ಪರಮನನೋಲಗಿಸಿ ಕೃತಾ 
ರ್ಥರೆಮಪ್ಪೆವಮೋಘವವಸರಂಗುಡಿಸುವುದೆಂ 
ದಿರದೆನ್ನನಧಿಕಭಕ್ತಿಯೆ 

ತರೆ ಬಂದುದು ದೇವ ದಿವಿಜಪೇಟಕಮನಿತುಂ ೫೭ 


ಪದವಿಭಾಗ-ಅನ್ವಯ-ಅರ್ಥ: ಪರಮನನ್‌ + ಓಲಗಿಸಿ - ಆದಿದೇವನನ್ನು 
ಪೂಜಿಸಿ, ಕೃತಾರ್ಥರೆ೦ + ಅಪ್ಪೆವು - ನಾವು ಕೃತಕೃತ್ಯರಾಗುತ್ತೇವೆ, ಅಮೋಘ + 
ಅವಸರಂ + ಕುಡಿಸುವುದು + ಎಂದು - ಅವಕಾಶವನ್ನು ಕೊಡಿಸಿ ಎಂದು, ದೇವ 
ಇರದೆ ಎನ್ನನ್‌ ಅಧಿಕಭಕ್ತಿಯೆ ತರೆ ದಿವಿಜಪೇಟಕ೦ + ಅನಿತು೦ ಬಂದುದು ಈ 


ದೇವ, ಅತೀವ ಭಕ್ತಿಯಿಂದ ದೇವತಾಸಮೂಹವೆಲ್ಲ ನನ್ನೊಡನೆ ಬಂದಿದೆ 


ಗದ್ಯಾನುಸರಣ: ದೇವ, ಆದಿದೇವನನ್ನು ಪೂಜಿಸಿ ನಾವು ಕೃತಕೃತ್ಯರಾಗುತ್ತೇವೆ, 
ದಯವಿಟ್ಟು ಅವಕಾಶವನ್ನು ಕೊಡಿಸಿ ಎಂದು ಕೇಳಿಕೊಂಡು ಅತೀವ ಭಕ್ತಿಯಿಂದ 
ದೇವತಾಸಮೂಹವೆಲ್ಲ ನನ್ನೊಡನೆ ಬಂದಿದೆ. 


ಸಮನಿಸಲಿವರ ಮನೋರಥ 
ಮಮರೀನೃತ್ಯಪ್ರಸಂಗಮಕ್ಕಭವ ಭವ 
ತ್ಯಮಕಮಳಸೇವೆಯಿಂದೆಂ 

ತುಮನಂತಂ ಗೀತವಾದಿತಂ ಫಲಮಲ್ಲೇ ೫೮ 


ಪದವಿಭಾಗ-ಅನ್ವಯ-ಅರ್ಥ: ಇವರ ಮನೋರಥಂ ಸಮನಿಸಲಿ ಇ 
ಇವರೆಲ್ಲರ ಇಷ್ಟವು ನೆರವೇರಲಿ, ಅಭವ ಅಮರೀನೃತ್ಯಪ್ರಸ೦ಗ೦ * ಅಕ್ಕೆ ಎ 
ಐಹಿಕತೆಯಿಲ್ಲದವನೇ ದೇವವನಿತೆಯರ ನರ್ತನ ಕಾರ್ಯಕ್ರಮವು ನಡೆಯಲಿ, ಎಂತುಂ 
ಭವತ್‌ + ಕ್ರಮಕಮಳಸೇವೆಯಿಂದೆ ವ ಹೇಗಾದರೂ ನಿನ್ನ 
ಪಾದಕಮಲಸೇವನೆಯಿಂದಾಗಿ, ಗೀತವಾದಿತಂ ಅನಂತಂ ಫಲಂ +೬ ಅಲ್ಲೇ ೫ 


ಗಾಯನವಾದನಗಳು ನಿರಂತರಫಲವಾದುವಲ್ಲವೇ? 


ಗದ್ಯಾನುಸರಣ: ಐಹಿಕತೆಯಿಲ್ಲದವನೇ, ಇವರೆಲ್ಲರ ಇಷ್ಟವು ನೆರವೇರಲಿ, 
ದೇವವನಿತೆಯರ ನರ್ತನ ಕಾರ್ಯಕ್ರಮವು ನಡೆಯಲಿ, ಹೇಗಾದರೂ ನಿನ್ನ 
ಪಾದಕಮಲಸೇವನೆಯಿಂದಾಗಿ ಗಾಯನವಾದನಗಳು ನಿರಂತರಫಲವಾಗಿ 
ದೊರಕುವುದಲ್ಲವೇ? 


ಎಂದಿಂದ್ರಂ ಬಿನ್ನವಿಸಲೊ 

ಡಂ ದರಹಸಿತಾನನಾಬ್ದನಾವುದು ನಿಮಗಾ 
ನಂದಮದಕ್ಕೆನೆ ನುತಸುರ 

ವೃಂದಂ ಸಂಗೀತಕ್ಕೊಡರ್ಚಲೆವೇಟ್ಟಂ ರ೫೯ 


ಪದವಿಭಾಗ-ಅನ್ವಯ-ಅರ್ಥ: ಎಂದು + ಇಂದ್ರಂ ಬಿನ್ನವಿಸಲ್‌ + ಒಡ೦ ಎ 
ಎಂದು ಇಂದ್ರನು ಬಿನ್ನವಿಸಿಕೊಂಡ ಕೂಡಲೆ, ದರಹಸಿತ + ಆನನ + ಅಬ್ದನ್‌ 
ಮುಗುಳ್ನಗೆಯಿಂದ ಕೂಡಿದ ತಾವರೆಮೊಗದವನು, ಆವುದು ನಿಮಗೆ + ಆನಂದಂ + 
ಅದು + ಅಕ್ಕೆ + ಎನೆ - ಯಾವುದು ನಿಮಗೆ ಸಂತಸವೀಯುತ್ತದೋ ಅದು ಆಗಲಿ 
ಎನ್ನಲು, ನುತಸುರವೃಂದಂ ಸಂಗೀತಕ್ಕೆ + ಒಡರ್ಚಲೆ + ಪೇಟ್ನಿಂ ಎ ತಲೆ ಬಾಗಿದ 
ದೇವೇಂದ್ರನು ಸಂಗೀತವನ್ನು ಆರಂಭಿಸಲು ಸೂಚಿಸಿದ. 


ಗದ್ಯಾನುಸರಣ: ಎಂದು ಇಂದ್ರನು ಬಿನ್ನವಿಸಿಕೊಳ್ಳಲು ಪರಮನ 
ಮೊಗದಾವರೆಯು ಮುಗುಳ್ಳಗೆಯಿಂದ ಅರಳಿತು; ಯಾವುದು ನಿಮಗೆ 
ಸಂತಸವೀಯುತ್ತದೋ ಅದು ಆಗಲಿ ಎಂದು ಹೇಲಲು, ತಲೆ ಬಾಗಿದ ದೇವೇಂದನು 
ಸಂಗೀತವನ್ನು ಆರಂಭಿಸಲು ಸೂಚಿಸಿದ. 


ಅಮರ್ದಿನ ಮಲ ಯೊಳಗೆಸೆದಪು 
ದಮೃತಾಂಬುನಿನದಮೆನಿಸೆ ಸಭೆಯಿನಹೋ ಗೀ 
ತಮಹೋ ವಾದಿತಮೆನಿಸಿದು 
ದಮರೀಜನಗೀತಮಮರವಾದಿತಮಾಗಳ್‌ ೬೦ 


ಪದವಿಭಾಗ-ಅನ್ವಯ-ಅರ್ಥ: ಅಮರ್ದಿನ ಮಟ*ಯೊಳಗೆ - ಅಮೃತದ 
ಮಳೆಯಲ್ಲಿ, ಅಮೃತಾಂಬುನಿನದ೦ಂ ಎಸೆದಪುದು ಎನಿಸೆ = ಅಮೃತದ ನೀರಿನ 
ದನಿಯು ಸೇರಿತು ಎಂಬಂತೆ, ಅಮರೀಜನಗೀತಂ +  ಅಮರವಾದಿತಂ 
ಆಗಳ್‌ಸಭೆಯಿನ್‌ - ದೇವವನಿತೆಯರ ಗಾಯನ ಮತ್ತು ದೇವವಾದಕರ ವಾದನಗಳು 
ಆಗ, ಅಹೋ ಗೀತಂ * ಅಹೋ ವಾದಿತ೦ - ಸಭೆಯಲ್ಲಿದ್ದವರಿಂದ ಭೇಷಾದ 
ಹಾಡಿಕೆ ಭೇಷಕ್ಕಾದ ವಾದನ, ಎನಿಸಿದುದು - ಎ೦ಬ ಉದ್ದಾರ ಹೊಮ್ಮುಂತೆ ಮಾಡಿತು 


ಗದ್ಯಾನುಸರಣ: ಅಮೃತದ ಮಳೆಯಲ್ಲಿ ಅಮೃತದ ನೀರಿನ ದನಿಯು ಸೇರಿತು 
ಎಂಬಂತೆ ದೇವವನಿತೆಯರ ಗಾಯನ ಮತ್ತು ದೇವವಾದಕರ ವಾದನಗಳು ಆಗ 
ಸಭೆಯಲ್ಲಿದ್ದವರಿಂದ ಭೇಷಾದ ಹಾಡಿಕೆ ಭೇಷಕ್ಕಾದ ವಾದನ ಎಂಬ ಉದ್ದಾರ 
ಹೊಮ್ಮುಂತೆ ಮಾಡಿತು. 


ಕಳಗೀತಂ ವಾದ್ಯಂ ನೃ 

ತ್ಯಲೀಳೆ ಪೆಅರ್ಗೊಪ್ಪದೀಕೆಗಲ್ಲದೆ ಗಣಿಕಾ 

ತಿಳಕಮಿವಳ್‌ ನರ್ತನರಸ 

ದೊಳೆ ನಿಚ್ಚಂ ಮೆಚ್ಚುಗೊಳ್ಳಳಿಂದ್ರನ ಕೈಯೊಳ್‌ ೬೧ 


1 


ಪದವಿಭಾಗ-ಅನ್ವಯ-ಅರ್ಥ: ಕಳಗೀತ೦ ವಾದ್ಯಂ ನೃತ್ಯಲೀಳೆ = ಇಂಪಾದ 
ಹಾಡಿಕೆ ವಾದ್ಯ ಮತ್ತು ನರ್ತನದ ಸೊಬಗು, ಈಕೆಗಲ್ಲದೆ ಪೆಜರ್ಗೆ + ಒಪ್ಪದು ವ 
ಇವಳಿಗಲ್ಲದೆ ಬೇರೆಯವರಿಗೆ ಸೊಗಸದು, ಇವಳ್‌ ಗಣಿಕಾತಿಳಕಂ = ಇವಳು 
ಗಣಿಕೆರಲ್ಲಿ ಶ್ರೇಷ್ಠಳು, ನರ್ತನರಸದೊಳೆ ಇಂದನ ಕೈಯೊಳ್‌ ನಿಚ್ಚಂ ಮೆಚ್ಚುಗೊಳ್ಳಳ್‌ = 
ನರ್ತನಜಾಣ್ಮೆಯಲ್ಲಿ ಇಂದ್ರನ ಕೈಯಿಂದ ನಿತ್ಯವೂ ಮೆಚ್ಚಿಕೆಯನ್ನು ಪಡೆಯುತ್ತಾಳೆ. 


ಗದ್ಯಾನುಸರಣ: ಇಂಪಾದ ಹಾಡಿಕೆ ವಾದ್ಯ ಮತ್ತು ನರ್ತನದ ಸೊಬಗು 
ಇವಳಿಗಲ್ಲದೆ ಬೇರೆಯವರಿಗೆ ಸೊಗಸದು, ಇವಳು ಗಣಿಕೆರಲ್ಲಿ ಶ್ರೇಷ್ಠಳು, 
ನರ್ತನಜಾಣ್ಮೆಯಲ್ಲಿ ಇಂದ್ರನ ಕೈಯಿಂದ ನಿತ್ಯವೂ ಮೆಚ್ಚಿಕೆಯನ್ನು ಪಡೆಯುತ್ತಾಳೆ. 


ಎನಿಸಿದ ನೀಳಾಂಜನೆ ಕ 

ರ್ಬಿನ ಬಿಲ್ಲಿಂ ಮಸೆದ ಮದನನಲರ್ಗಣೆ ಬರ್ದುಕಿ 
ತ್ತೆನಿಸುತ್ತೊಳಪೊಕ್ಕಳ್‌ ಭೋಂ 

ಕೆನೆ ನಿಖಿಳಜನಾಂತರಂಗಮಂ ರಂಗಮುಮಂ ೬೨ 


ಪದವಿಭಾಗ-ಅನ್ವಯ-ಅರ್ಥ: ಎನಿಸಿದ ನೀಳಾಂಜನೆ ಎ. ಎನಿಸಿಕೊಂಡ 
ನೀಳಾಂಜನೆಯು, ಕರ್ಜಿನ ಬಿಲ್ಲಿಂ ಮಸೆದ ಮದನನ +೬ ಅಲರ್ಗಣೆ ಇ ಕಬ್ಬಿನ 
ಬಿಲ್ಲಿನಿಂದ ಬಿಟ್ಟ ಕಾಮನ ಹೂಬಾಣವು, ಬರ್ದುಕಿತ್ತು + ಎನಿಸುತ್ತೆ ೬ ತಪ್ಪಿಸಿಕೊಂಡು 
ಬಂತು ಎನ್ನುವಂತೆ, ನಿಖಿಳಜನಾಂತರಂಗಮಂ ರಂಗಮುಮಂ ಭೋಂಕೆನೆ 
ಒಳಪೊಕ್ಕಳ್‌ = ಸೇರಿದ್ದ ಎಲ್ಲ ಜನರ ಅಂತರಂಗವನ್ನೂ ರಂಗಭೂಮಿಯನ್ನೂ 
ಮಿಂಚಿನಂತೆ ಒಳಹೊಕ್ಕಳು. 


ಗದ್ಯಾನುಸರಣ: ಇಂತಹ ನೀಳಾ೦ಜನೆಯು ಕಬ್ಬಿನ ಬಿಲ್ಲಿನಿಂದ ಬಿಟ್ಟ ಕಾಮನ 
ಹೂಬಾಣವು ತಪ್ಪಿಸಿಕೊಂಡು ಬಂತು ಎನ್ನುವಂತೆ ಸೇರಿದ್ದ ಎಲ್ಲ ಜನರ 
ಅಂತರಂಗವನ್ನೂ ರಂಗಭೂಮಿಯನ್ನೂ ಮಿಂಚಿನಂತೆ ಹೊಕ್ಕಳು. 


ನಿಲ್ಲುವು ರಸಂಗಳಲ್ಲಿ ಮ 

ಡಲ್ತೆನೆ ಭಂಗಿಯೊಳನಂಗಜ೦ಗಮಲತೆವೊಲ್‌ 

ನಿಲ್ತು ಜವನಿಕೆಯ ಮಣ ಯೊಳ್‌ 

ಪೋಲ್ತಳವಳ್‌ ಮುಗಿಲ ಮಣಯ ವಿದ್ಯುಲ್ಲತೆಯಂ ೬೩ 


ಪದವಿಭಾಗ-ಅನ್ವಯ-ಅರ್ಥ: ರಸ೦ಗಳ್‌ + ಅಲ್ಲಿ ಮಡಲ್ತು ನಿಲ್ದುವು ಎನೆ 
= ಎಲ್ಲ ರಸಗಳು ಅಲ್ಲಿ ಹಬ್ಬಿ ನಿಂತುವು ಎನಿಸುವಂತೆ, ಜವನಿಕೆಯ ಮಅ*ಯೊಳ್‌ ಇ 
ತೆರೆಯ ಹಿಂದೆ, ಅನಂಗಜಂಗಮಲತೆವೊಲ್‌ ಭಂಗಿಯೊಳ್‌ ನಿಲ್ಲು - ಓಡಾಡುವ 
ಮನ್ಮಥನ ಬಳ್ಳಿ ಎಂಬಂತೆ ನಿಂತು, ಅವಳ್‌ ಮುಗಿಲ ಮಜ” ಯ ವಿದ್ಯುಲ್ಲತೆ(ವಿದ್ಯುತ್‌ + 
ಲತೆ) ಯಂ ಪೋಲ್ತಳ್‌ - ಅವಳು ಮೋಡದ ಮರೆಯಲ್ಲಿನ ಮಿಂಚನ್ನು ಹೋತಳು. 


ಗದ್ಯಾನುಸರಣ: ಎಲ್ಲ ರಸಗಳು ಅಲ್ಲಿ ಮಡುಗಟ್ಟಿ ನಿಂತುವು ಎನಿಸುವಂತೆ, 
ತೆರೆಯ ಹಿಂದೆ ಓಡಾಡುವ ಮನ್ಮಥನ ಬಳ್ಳಿಯಂತೆ ನಿಂತ ಅವಳು ಮೋಡದ 
ಮರೆಯಲ್ಲಿನ ಮಿಂಚನ್ನು ಹೋಲಿದಳು. 


ಓಸರಿಸಿದ ಜವನಿಕೆಯೊಡ 

ನೋಸರಿಸಿದನಿಸಲೆ ಕಂತು ಪುಷ್ಪಾಂಜಳಿಯಂ 

ಸೂಸಿದ ಪದದೊಳೆ ಸಭೆಗಂ 

ಸೂಸಿದನೊಡನೊಡನೆ ನನೆಯ ಮೊನೆಯಂಬುಗಳಂ ೬೪ 


ಪದವಿಭಾಗ-ಅನ್ವಯ-ಅರ್ಥ: ಓಸರಿಸಿದ ಜವನಿಕೆಯೊಡನೆ ಇ ಪಕ್ಕಕ್ಕೆ 
ಸರಿಸಿದ ತೆರೆಯ ಜೊತೆಯಲ್ಲಿಯೇ, ಇಸಲೆ ಕಂತು ಓಸರಿಸಿದನ್‌ - ಬಾಣಬಿಡಲು 
ಮನ್ಮಥನು ಸಿದ್ಧನಾದ; ಸಭೆಗ೦ ಪುಷ್ಣಾಂಜಳಿಯಂ ಸೂಸಿದ ಪದದೊಳೆ - ಅವಳು 
ಸಭೆಗೆ ಬೊಗಸೆಯ ಹೂವನ್ನು ಎರಚಿದಾಗ, ನನೆಯ ಮೊನೆಯ + ಅಂಬುಗಳಂ 
ಒಡನೊಡನೆ ಸೂಸಿದನ್‌ ೬ ಹೂವಿನ ಹರಿತವಾದ ಬಾಣಗಳನ್ನು ಜೊತೆಯಲ್ಲಿಯೇ 
ಬಿಟ್ಟ. 


ಗದ್ಯಾನುಸರಣ: ಪಕ್ಕಕ್ಕೆ ಸರಿಸಿದ ತೆರೆಯ ಜೊತೆಯಲ್ಲಿಯೇ ಬಾಣಬಿಡಲು 
ಮನ್ಮಥನು ಸಿದ್ಧನಾದ; ಅವಳು ಸಭೆಗೆ ಬೊಗಸೆಯ ಹೂವನ್ನು ಎರಚಿದ ಕ್ಷಣದಲ್ಲಿ 
ಜೊತೆಯಲ್ಲಿಯೇ ಅವನು ಹೂವಿನ ಹರಿತವಾದ ಬಾಣಗಳನ್ನು ಬಿಟ್ಟ. 


ಭಾವದನುಭಾವದೆಸೆವ ವಿ 

ಭಾವದ ಪಸುಗೆಗಳೊಳೊಸರ್ವ ರಸದಭಿನಯಮಂ 
ಭಾವಿಸುವೊಡಾದಿದೇವನ 

ದೇವೇ೦ದ್ರನ ಬಗೆಗಮಸದಳಂ ನರ್ತಕಿಯಾ ೬೫ 


ಪದವಿಭಾಗ-ಅನ್ವಯ-ಅರ್ಥ: ನರ್ತಕಿಯಾ ಭಾವದ + ಅನುಭಾವದ + 
ಎಸೆವ ವಿಭಾವದ ಪಸುಗೆಗಳೊಳ್‌ = ನೀಲಾಂಜನೆಯ ಭಾವ ಅನುಭಾವ ವಿಭಾವಗಳ 
ವಿಂಗಡಣೆಯಲ್ಲಿ, ಒಸರ್ವ ರಸತ್‌ +೬ ಅಭಿನಯಮಂ ಭಾವಿಸುವೊಡೆ - ಸೂಸುವ 
ರಸಮಯ ಅಭಿನಯವನ್ನು ಕಲ್ಪಿಸಿಕೊಳ್ಳಲು, ಆದಿದೇವನ ದೇವೇಂದ್ರನ ಬಗೆಗಂ + 
ಅಸದಳಂ - ಆದಿದೇವನ ಮತ್ತು. ದೇವೇಂದ್ರನ ಬುದ್ಧಿಗೂ ಅಸಾಧ್ಯ. 


ಗದ್ಯಾನುಸರಣ: ನೀಲಾಂಜನೆಯ ಭಾವ ಅನುಭಾವ ವಿಭಾವಗಳ 
ವಿಂಗಡಣೆಯಲ್ಲಿ ಸೂಸುವ ರಸಮಯ ಅಭಿನಯವನ್ನು ಕಲ್ಪಿಸಿಕೊಳ್ಳುವುದು ಆದಿದೇವನ 
ಮತ್ತು ದೇವೇಂದ್ರನ ಬುದ್ಧಿಗೂ ಅಸಾಧ್ಯ. 


[ವಿಶೇಷ ವಿಚಾರ: ಭಾವ ವಿಭಾವ ಅನುಭಾವ - ಭಾವ ಎನ್ನುವುದು 
ಪ್ರತಿವ್ಯಕ್ತಿಯಲ್ಲಿನ ಚಿತ್ತಸ್ಥಿತಿವಿಶೇಷವನ್ನು ಸೂಚಿಸುತ್ತದೆ; ಪ್ರಶಾಂತ ಕೊಳದಂತಿರುವ 
ಮನಸ್ಸಿನಲ್ಲಿ ಏನಾದರೊಂದು ಕಾರಣದಿಂದ ಉಂಟಾಗುವ ಸ್ಪಂದನವೇ ಭಾವ; ಇದರಲ್ಲಿ 
ಎರಡು ಬಗೆ: ಸ್ಥಾಯಿಭಾವ ಮತ್ತು ಸಂಚಾರಿಭಾವ, ಅಂದರೆ ಮೂಲಭಾವ ಮತ್ತು 


2 


ಅದನ್ನು ಅನುಸರಿಸುವ ಉಪಭಾವಗಳು; ವಿಭಾವ ಎಂದರೆ ಭಾವಸ್ಫುರಣೆಯ ಕಾರಣ; 
ಅನುಭಾವವೆಂದರೆ ಭಾವಕ್ಕನುಗುಣವಾದ ದೇಹಚೇಷ್ಟೆ] 


ಪುಗುವ ಪೊಅಮಡುವ ತೆ 

ವುಗುವಳ್‌ ಪೊಲಮಡುವಳೆನಿಸೆ ಪೊಸತಮರ್ದಂ ಮೇ 
ಗುಗುಟ್ಟಪಳೆನಿಸೆ ಮುಗುಳ್ನಗೆ 

ನಗೆಮೊಗದ ಬೆಡಂಗವಳ್ಗದೇನೊಪ್ಪಿದುದೋ ೬೬ 


ಪದವಿಭಾಗ-ಅನ್ವಯ-ಅರ್ಥ: ಪುಗುವ ಪೊಜಮಡುವ ತೆಳನ್‌ ಇ 
(ರಂಗವನ್ನು ಪ್ರವೇಶಿಸುವ ಮತ್ತು ಹೊರಹೋಗುವ ರೀತಿಯಲ್ಲಿ, ಎರ್ದೆ + 
ಪುಗುವಳ್‌ ಪೊಅಣಮಡುವಳ್‌ + ಎನಿಸೆ - (ನೋಡುಗರ) ಎದೆಯನ್ನು ಹೊಗುವಳು 
ಹೊರಬರುವಳು ಎನಿಸುವಂತೆ, ಮೇಗೆ ಪೊಸತು ೬ ಅಮರ್ದಂ ಉಗುಲ್ತಪಳ್‌ + 
ಎನಿಸೆ ಇ ಅದರ ಮೇಲೆ ಹೊಸತಾದ ಅಮೃತವನ್ನು ಉಗುಳುತ್ತಾಳೆಯೋ ಎಂಬಂತೆ, 
ಮುಗುಳ್ನಗೆ ನಗೆಮೊಗದ ಬೆಡಂಗು + ಅವಕ್ಕೆ + ಅದೇನು + ಒಪ್ಪಿದುದೋ ಆ 
ಮುಗುಳ್ನಗುವಿನಿಂದ ಅವಳ ನಗುಮುಖದ ಬೆಡಗು ದೇನು ಶೋಭಿಸಿತು. 


ಪದವಿಭಾಗ-ಅನ್ವಯ-ಅರ್ಥ: ರಂಗವನ್ನು ಪ್ರವೇಶಿಸುವ ಮತ್ತು 
ಹೊರಹೋಗುವ ರೀತಿಯಲ್ಲಿ. ನೋಡುಗರ ಎದೆಯನ್ನು. ಹೊಗುವಳು ಹೊರಬರುವಳು. 
ಎನಿಸುವಂತೆ ಅವಳ ಪ್ರವೇ- -ನಿರ್ಗಮನಗಳಿದ್ದುವು; “ದರ ಮೇಲೆ, ಹೊಸತಾದ 
ಅಮೃತವನ್ನು ಉಗುಳುತ್ತಾಳೆಯೋ ಎಂಬಂತೆ ಮುಗುಳ್ನಗುವಿನಿಂದ ಕೂಡಿದ ಅವಳ" 
ನಗುಮುಖದ ಬೆಡಗು ಶೋಭಿಸಿತು. 


ಪೊಸವೆಳ್ಳಿಂಗಳ್‌ ದೆಸೆದೆಸೆ 
ಗೆಸೆದುದು ಕುಮುದವನಮಲರ್ದುದೆಂಬಂತಿರದೇ 


ನೆಸೆದುದೊ ಕಟಾಕ್ಷಮಾಲಾ 
ಪ್ರಸರಂ ಭ್ರೂಲಾಸ್ಕಸೌಂದರಂ ನರ್ತಕಿಯಾ ೬೭ 


ಪದವಿಭಾಗ-ಅನ್ವಯ-ಅರ್ಥ: ಕುಮುದವನಂ -- ಅಲರ್ದುದು + ಎಂಬಂತೆ 
= ನೈದಿಲೆಗಳ ಗುಂಪು ಅರಳಿತೋ ಎನ್ನುವ ಹಾಗೆ, ದೆಸೆದೆಸೆಗೆ ಪೊಸ « ಬೆಳ್ಳಿಂಗಳ್‌ 
ಎಸೆದುದು = ದಿಕ್ಕುದಿಕ್ಕಿನಲ್ಲಿಯೂ ಹೊಸ ಬೆಳುದಿ೦ಗಳು ಶೋಭಿಸಿತು; ನರ್ತಕಿಯಾ 
ಕಟಾಕ್ಷಮಾಲಾಪ್ರಸರಂ ಭ್ರೂಲಾಸ್ಯಸೌಂದರ೦ ಇರದೆ + ಏನೆಸೆದುದೊ - ನರ್ತಕಿಯ 
ಕುಡಿನೋಟಗಳ ಮಾಲೆ ಹರಡುವಿಕೆ ಮತ್ತು ಹುಬ್ಬುಗಳ ಒನಪು ಅದೇನು 
ಚೆಲುವಾದುವೋ!। 


ಗದ್ಯಾನುಸರಣ: ನರ್ತಕಿಯ ಕುಡಿನೋಟಗಳ ಮಾಲೆ ಹರಡುವಿಕೆ ಮತ್ತು 
ಹುಬ್ಬುಗಳ ಒನಪುಗಳಿಂದ ನೈದಿಲೆಗಳ ಗುಂಪು ಅರಳಿತೋ ಎನ್ನುವ ಹಾಗೆ 
ದಿಕ್ಕುದಿಕ್ಕಿನಲ್ಲಿಯೂ ಹೊಸ ಬೆಳುದಿಂಗಳು ಶೋಭಿಸುವಂತೆ ಕಾಣಿಸಿತು; ಅಂತಹ 
ಚೆಲುವು ಸೊಗಯಿಸಿತು! 


ಅವಯವದಿಂದವೆ ದೇವಾಂ 
ಗವಸ್ತದುಳ್ಳುಡೆಯನಾಕೆಯೋಸರಿಸುವ ಸೂ 


ಸುವ ಹಾರಲತೆಯನಳವಡಿ 

ಸುವ ಭಂಗಿಯೆ ಮದನರಾಜರಾಜ್ಯವಿಳಾಸಂ ೬೮ 

ಪದವಿಭಾಗ-ಅನ್ವಯ-ಅರ್ಥ: ಆಕೆ ಅವಯವದಿಂದಮೆ ದೇವಾಂಗವಸ್ತದ + 
ಉಳ್ಳುಡೆಯನ್‌ ಓಸರಿಸುವ =: ಅವಳು ತನ್ನ ಅಂಗಾಂಗಳಿಂದ ರೇಷ್ಮೆಯ 


ಒಳಉಡುಪನ್ನು ಸರಿಸುವ, ಸೂಸುವ ಹಾರಲತೆಯನ್‌ + ಅಳವಡಿಸುವ ಭಂಗಿಯೆ ಎ 
ಓಲಾಡುವ ಹಾರವೆಂಬ ಬಳ್ಳಿಯನ್ನು ಸರಿಪಡಿಸಿಕೊಳ್ಳುವ ನಿಲವೇ, 
ಮದನರಾಜರಾಜ್ಯವಿಳಾಸಂ = ಕಾಮರಾಜನ ಬೆಡಗಿನ ರಾಜ್ಯವೆನಿಸಿತು! 


ಗದ್ಯಾನುಸರಣ: ಅವಳು ತನ್ನ ಅಂಗಾಂಗಳಿಂದ ರೇಷ್ಮೆಯ ಒಳಉಡುಪನ್ನು 
ಸರಿಸುವ ಹಾಗೂ ಓಲಾಡುವ ಹಾರವೆಂಬ ಬಳ್ಳಿಯನ್ನು ಸರಿಪಡಿಸಿಕೊಳ್ಳುವ ನಿಲವೇ 
ಕಾಮರಾಜನ ಬೆಡಗಿನ ರಾಜ್ಯವೆನಿಸಿತು! 


ಸುರಗಣಿಕಾನಾಟ್ಯರಸಂ 

ಪರಮನ ಚಿತ್ತಮುಮನೆಯ್ದೆ ರಂಜಿಸಿದುದು ವಿ 

ಸ್ಫುರಿತಸ್ಥಟಿಕಂ ಶುದಾಂ 

ತರಂಗಮೇನನ್ಯರಾಗದಿಂ ರಂಜಿಸದೇ ೬೯ 


ಪದವಿಭಾಗ-ಅನ್ವಯ-ಅರ್ಥ: ಸುರಗಣಿಕಾನಾಟ್ಯರಸಂ ಪರಮನ 
ಚಿತ್ತಮುಮನ್‌ 4+ ಎಯ್ದೆ ರಂಜಿಸಿದುದು - ದೇವಗಣಿಕೆಯ ನಾಟ್ಯದ ಚೆಲುವು 
ಆದಿದೇವನ ಮನಸ್ಸನ್ನೂ ತುಂಬ ಸಂತಸಗೊಳಿಸಿತು; ಎಸ್ಫುರಿತಸ್ಫಟಿಕಂ 
ಶುದ್ಧಾಂತರಂಗಂ + ಏನ್‌ + ಅನ್ಕರಾಗದಿಂ ರಂಜಿಸದೇ ೩. ಸ್ಪಟಿಕಶುದ್ಧವಾದ 
ನಿರ್ಮಲ ಮನಸ್ಸು ಇತರ ಬಣ್ಣಗಳಿಂದ ಹೊಳೆಯುವುದಿಲ್ಲವೇ? 


ಗದ್ಯಾನುಸರಣ: ದೇವಗಣಿಕೆಯ ನಾಟ್ಯದ ಚೆಲುವು ಆದಿದೇವನ ಮನಸ್ಸನ್ನೂ 
ತುಂಬ ಸಂತಸಗೊಳಿಸಿತು; ಸ್ಪಟಿಕಶುದ್ದವಾದ ನಿರ್ಮಲ ಮನಸ್ಸು ಇತರರ 
ಭಾವನೆಗಳಿಂದ ಮಿಡುಕುವುದಿಲ್ಲವೇ? 


ಆ ಮಧುರಾಕಾರಲತಾ 

ಕೋವಳೆ ತನಗಾಗಳಾಯುರಂತಂ ಬರೆ ಸೌ 

ದಾಮಿನಿವೊಲ್‌ ಭೋಂಕೆನೆ ಸುರ 

ಕಾಮಿನಿ ರಂಗದೊಳದೃಶ್ಯೆಯಪ್ಪುದುಮಾಗಳ್‌ ೭೦ 


ಪದವಿಭಾಗ-ಅನ್ವಯ-ಅರ್ಥ: ಆ ಮಧುರ +೬ ಆಕಾರಲತಾಕೋಮಳೆ - ಆ 
ಮಧುರ ಆಕಾರದ ಬಳ್ಳಿಯಂತಹ ಕೋಮಲೆಯು, ಆಗಳ್‌ ತನಗೆ ಆಯುರ್‌ + 
ಅಂತಂ ಬರೆ ಎ ಆಗ ತನ್ನ ಆಯುಸಿನ ಕೊನೆ ಬರಲು, ಸುರಕಾಮಿನಿ 
ಸೌದಾಮಿನಿವೊಲ್‌ ಭೋಂಕೆನೆ = ಆ ದೇವವನಿತೆಯು ಮಿಂಚಿನ ಹಾಗೆ 


3 


ಇದ್ದಕಿದ್ದಂತೆಯೇ, ರಂಗದೊಳ್‌ + ಅದೃಶ್ಯ + ಅಪ್ಪುದುಮ್‌ + ಆಗಳ್‌ ಇ ರಂಗದಿಂದ 
ಕಣ್ಮರೆಯಾಗಲು, ಆಗ 


ಗದ್ಯಾನುಸರಣ: ಆ ಮಧುರ ಆಕಾರದ ಬಳ್ಳಿಯಂತಹ ಕೋಮಲೆಯ 
ಆಯುಸ್ಸಿನ ಕೊನೆ ಬಂತು; ಆಗ ಆ ದೇವವನಿತೆಯು ಮಿಂಚಿನ ಹಾಗೆ 
ಇದ್ದಕಿದ್ದಂತೆಯೇ ರಂಗದಿಂದ ಕಣ್ಮರೆಯಾದಳು: ಆಗ 


ರಸಭಂಗಭಯದಿನಿಂದ್ರಂ 

ಪೊಸತೊಂದಾ ದೊರೆಯ 

ಪಾತ್ರಮಂ ತಂದನುಸಂಧಿಸುವುದನಣಮಣಜೆಯ 

ಲೈ ಸುರಾಸುರಸಮಿತಿಗಾದುದಿಲ್ಲಾ ಕ್ಷಣದೊಳ್‌ ೭೧ 


ಪದವಿಭಾಗ-ಅನ್ವಯ-ಅರ್ಥ: ಇಂದಂ ರಸಭಂಗಭಯದಿನ್‌ ಇ ಎಲ್ಲಿ 
ರಸಭಂಗವಾಗುತ್ತದೋ ಎಂಬ ಆತಂಕದಿಂದ ಇಂದ್ರನು, ಆ ದೊರೆಯ ಪೊಸತೆ + 
ಒಂದು ಪಾತ್ರಮಂ ತಂದು ೬ ಅವಳಂತಹುದೇ ಒಂದು ಹೊಸ ಪಾತ್ರವನ್ನು ತಂದು, 
ಅನುಸಂಧಿಸುವುದನ್‌ = ಇರಿಸುವುದನ್ನು ಅಣಂ + ಅಜೆಯಲ್ಕೆ = ಕೊಂಚವಾದರೂ 
ತಿಳಿಯಲು, ಆ ಕ್ಷಣದೊಳ್‌ ಸುರ + ಅಸುರಸಮಿತಿಗೆ + ಆದುದಿಲ್ಲ - ಆ ಕ್ಷಣದಲ್ಲಿ 
ಸುರ ಮತ್ತು ಅಸುರ ದೇವತೆಗಳಿಗೆ ಸಾಧ್ಯವಾಗಲಿಲ್ಲ. 


ಗದ್ಯಾನುಸರಣ: ಎಲ್ಲಿ ರಸಭಂಗವಾಗುತ್ತದೋ ಎಂಬ ಆತಂಕದಿಂದ 
ಇಂದ್ರನು ತಂದು ಅವಳಂತಹುದೇ ಒಂದು ಹೊಸ ಪಾತ್ರವನ್ನು ಸೃಷ್ಟಿಸಿ ಇರಿಸಿದ; 
ಅದನ್ನು ತಿಳಿಯಲು ಆ ಕ್ಷಣದಲ್ಲಿ ಸುರ ಮತ್ತು ಅಸುರ ದೇವತೆಗಳಿಗೆ ಸ್ವಲ್ಪವೂ 
ಸಾಧ್ಯವಾಗಲಿಲ್ಲ. 


ಆ ನೀಲಾಂಜನೆಯೆಂದೆ ಮ 
ನೋನಯನೋದಿತವಿಮೋಹದಿಂದಿರೆ ಸಭೆ ವಿ 
ದ್ಯಾನಿಳಯನಳೆದದಂ ದೇ 

ಹಾನಿತ್ಯತೆಗಿಂತು ನಾಡೆ ಚೋದ್ಯಂಬಟ್ಟಂ ೭೨ 


ಪದವಿಭಾಗ-ಅನ್ವಯ-ಅರ್ಥ: ಸಭೆ ಆ ನೀಲಾಂಜನೆ + ಎಂದೆ ಇ ಸಭೆಯು 
ಆ ನೀಲಾಂಜನೆಯೇ ಎಂದು, ಮನೋನಯನ ೬ ಉದಿತವಿಮೋಹದಿಂದೆ + ಇರೆ ಎ 
ಮನಸ್ಸಿನಲ್ಲುಂಟಾದ ಭ್ರಮೆಯಿಂದ ಭಾವಿಸಿರಲು, ಅದ೦ ವಿದ್ಯಾನಿಳಯನ್‌ + ಅಜೆದು 
ತ ವಿದ್ಯೆಯ ಆಗರವಾದ ಆದಿದೇವನು ಸತ್ಯವನ್ನರಿತು, ದೇಹ + ಅನಿತ್ಯತೆಗೆ + ಇಂತು 
ನಾಡೆ ಚೋದ್ಯಂಬಟ್ಟಂ - ದೇಹದ ನಶ್ವರತೆಯ ಬಗ್ಗೆ ತೀವ್ರ ವಿಸ್ಮಯಕ್ಕೊಳಗಾದ 


ಗದ್ಯಾನುಸರಣ: ಸಭೆಯು ಆ ನೀಲಾಂಜನೆಯೇ ಎಂದು ಮನಸ್ಸಿನಲ್ಲುಂಟಾದ 
ಭ್ರಮೆಯಿಂದ ಭಾವಿಸಿದರು; ಆದರೆ ವಿದ್ಯೆಯ ಆಗರವಾದ ಆದಿದೇವನಿಗೆ ಸತ್ಯ 
ಗೋಚರಿಸಿತು; ಆಗ ಮಾನವ ದೇಹದ ನಶ್ವರತೆಯ ಬಗ್ಗೆ ಆತನು ತೀವ್ರ 
ವಿಸ್ಮಯಕ್ಕೊಳಗಾದ. 


[ವಿಶೇಷ ವಿಚಾರ: ನೀಲಾ೦ಜನೆಯ ಪ್ರಸಂಗ ಪೂರ್ವಪುರಾಣದಲ್ಲಿ ೧೭ 
ನೆಯ ಪರ್ವದ ಆರಂಭದಲ್ಲಿ ಕೇವಲ ಹತ್ತು ಶ್ಲೋಕಗಳಲ್ಲಿ ಮುಗಿದಿದೆ.] 


ನಾರೀರೂಪದ ಯಂತ್ರಂ 

ಚಾರುತರಂ ನೋಡೆ ನೋಡೆ ಕರಗಿದುದೀ ಸಂ 
ಸಾರದನಿತ್ಯತೆ ಮನದೊಳ್‌ 

ಬೇರೂಣೆದುದೀಗಳೆಂತಿದಂ ಕಡೆಗಣಿಪೆಂ ೭೩ 


ಪದವಿಭಾಗ-ಅನ್ವಯ-ಅರ್ಥ: ನಾರೀರೂಪದ ಚಾರುತರಂ ಯಂತ್ರ೦ ಇ. 
ಹೆಣ್ಣಿನ ಆಕಾರದ ಸುಂದರ ಯಂತ್ರವು, ನೋಡೆ ನೋಡೆ ಕರಗಿದುದು - ನೋಡು 
ನೋಡುತ್ತಿರುವಂತೆಯೇ ಕಣ್ಮರೆಯಾಯಿತು, ಈ ಸಂಸಾರದ + ಅನಿತ್ಯತೆ ಮನದೊಳ್‌ 
ಬೇರೂಜೆದುದು - ಈ ಐಹಿಕತೆಯ ನಶ್ವರತೆ ಮನಸ್ಸಿನಲ್ಲಿ ದೃಢವಾಯಿತು, ಈಗಳ್‌ 
ಇದಂ ಎಂತು ಕಡೆಗಣಿಪೆ೦ ಎ ಇದನ್ನೀಗ ಹೇಗೆ ತಾನೇ ಕಡೆಗಣಿಸಲಿ, 


ಗದ್ಯಾನುಸರಣ: ಹೆಣ್ಣಿನ ಆಕಾರದ ಆ ಸು೦ದರ ಯಂತ್ರವು ಇದ್ದಕ್ಕಿದ್ದಂತೆಯೇ 
ಕಣ್ಮರೆಯಾಯಿತು; ಈ ಐಹಿಕತೆಯ ನಶ್ಚರತೆ ಆದಿದೇವನ ಮನಸ್ಸಿನಲ್ಲಿ ದೃಢವಾಯಿತು; 
ಇದನ್ನೀಗ ಹೇಗೆ ತಾನೇ ಕಡೆಗಣಿಸಲಿ ಎಂದು ಚಿಂತಿಸಿದ. 


ಕೋಟಿತೆಅದಿಂದಮೆಸೆವೀ 

ನಾಟಕಮಂ ತೋಣೆ ಮಾಣ್ಣಳಿಲ್ಲಳ್‌ ಬಗೆಯೊಳ್‌ 
ನಾಟುವಿನಮಮರಿ ಸಂಸ್ಕೃತಿ 

ನಾಟಕಮುಮನೆನಗೆ ನೆಣ? ಯೆ ತೋಣೆದಳೀಗಳ್‌ ೭೪ 


ಪದವಿಭಾಗ-ಅನ್ವಯ-ಅರ್ಥ: ಕೋಟಿತೆಣದಿಂದಮೆಸೆವ + ಈ ನಾಟಕಮಂ 
ತೋಟೆ ಮಾಣ್ಣಳ್‌ + ಇಲ್ಲಳ್‌ ಇ ಇವಳು ಕೋಟಿ ಬಗೆಯಲ್ಲಿ ಕಾಣಿಸುವ ನಾಟಕವನ್ನು 
ತೋರಿಸಿ ಅಷ್ಟಕ್ಕೇ ನಿಲ್ಲಲಿಲ್ಲ ಬಗೆಯೊಳ್‌ ನಾಟುವಿನ೦ ೬ ಮನಸಿನಲ್ಲಿ ನೆಲೆಯೂರುವ 
ಹಾಗೆ, ಆಮರಿ ಈಗಳ್‌ ಸಂಸ್ಕೃತಿನಾಟಕಮುಮನ್‌ ಎನಗೆ ನೆಣ?ಯೆ ತೋಟೆದಳ್‌ ಇ 
ದೇವವನಿತೆಯು ಈಗ ಸಂಸಾರದ ನಾಟಕವನ್ನೂ ನನಗೆ ಸಮರ್ಥವಾಗಿ 
ನಿರೂಪಿಸಿದಳು. 


ಗದ್ಯಾನುಸರಣ: ಅಸಂಖ್ಯ ಬಗೆಯಲ್ಲಿ ಕಾಣಿಸುವ ನಾಟಕವನ್ನು ತೋರಿಸಿದಳು 
ಅಷ್ಟಕ್ಕೇ ಸುಮ್ಮನಾಗಲಿಲ್ಲ; ಮನಸ್ಸಿನಲ್ಲಿ ನೆಲೆಯೂರುವ ಹಾಗೆ ಈ ದೇವವನಿತೆಯು 
ಈಗ ಸಂಸಾರದ ನಾಟಕವನ್ನೂ ನನಗೆ ಸಮರ್ಥವಾಗಿ ನಿರೂಪಿಸಿದಳು. 


ತನುರೂಪವಿಭವಯೌವನ 

ಧನಸೌಭಾಗ್ಯಾಯುರಾದಿಗಳ್ಗೆಣೆ ಕುಡುಮಿಂ 

ಚಿನ ಪೊಳೆಪು ಮುಗಿಲ ನೆಟಲಿಂ 

ದ್ರನ ಬಿಲ್‌ ಬೊಬ್ಬುಳಿಕೆಯುರ್ಬು ಪರ್ಬಿದ ಭೋಗಂ ೭೫ 


4 


ಪದವಿಭಾಗ-ಅನ್ವಯ-ಅರ್ಥ: ತನುರೂಪ ವಿಭವ ಯೌವನ ಧನ ಸೌಭಾಗ್ಯ 
+ ಆಯುಸ್‌ ಆದಿಗಳ್ಗೆ ೯ ದೇಹದ ಚೆಲುವು, ವೈಭವ, ಹರೆಯ, ಹಣ, ಆಯುಸ್ಸು, 
ಮುಂತಾದವುಗಳಿಗೆ, ಎಣೆ ಕುಡುಮಿ೦ಚಿನ ಪೊಳೆಪು ಮುಗಿಲ ನೆಟಲ್‌ + ಇಂದನ 
ಬಿಲ್‌ ಇ ಸಮಾನವಾದುವೆಂದರೆ ಮಿಂಚಿನ ಹೊಳೆಪು, ಮೋಡದ ನೆರಳು, ಕಾಮನ 
ಬಿಲ್ಲುಗಳು; ಪರ್ಬಿದ ಭೋಗಂ ಬೊಬ್ಬುಳಿಕೆಯ + ಉರ್ಬು ಇ. ಆಳವಾದ 
ಭೋಗಾಕಾಂಕ್ಷೆಯೂ ನೀರಗುಳ್ಳೆಯ ಉಬ್ಬಿನ ಹಾಗೆ. 


ಗದ್ಯಾನುಸರಣ: ದೇಹದ ಚೆಲುವು, ವೈಭವ, ಹರೆಯ, ಹಣ, ಆಯುಸ್ಸು, 
ಮುಂತಾದವುಗಳು ಮಿಂಚಿನ ಹೊಳೆಪು,, ಮೋಡದ ನೆರಳು, ಕಾಮನ 
ಬಿಲ್ಲುಗಳಂತೆಯೇ; ಆಳವಾದ ಭೋಗಾಕಾಂಕ್ಷೆಯಂತೂ ನೀರಗುಳ್ಳೆಯ ಉಬ್ಬಿನ ಹಾಗೆ. 


[ವಿಶೇಷ ವಿಚಾರ: ಈ ಮನಕಲಕುವ ಪದ್ಯಕ್ಕೆ ಕ್ರಿಶ. ಸುಮಾರು ಏಳುನೂರರ 
ಶ್ರವಣಬೆಳುಗೊಳದ ಶಾಸನವೊ೦ದರಲ್ಲಿನ ನಂದಿಸೇನ ಮುನಿಪ್ರವರನನ್ನು ಬಣ್ಣಿಸುವ 
ಪದ್ಯ ಪ್ರೇರಕವಾಗಿದೆಯೇ? ಆ ಪದ್ಯ ಹೀಗಿದೆ: “ಸುರಚಾಪಂಬೋಲೆ ವಿದ್ಯುಲ್ಲತೆಗಳ 
ತೆಣವೋಲ್‌ ಮ೦ಜುವೋಲ್‌ ತೋಣಿ ಬೇಗಂ ಪರಿಗುಂ ಶ್ರೀರೂಪಲೀಲಾಧನ ವಿಭವ 
ಮಹಾರಾಶಿಗಳ್‌ ನಿಲ್ಲವಾರ್ಗಂ ಪರಮಾರ್ಥಂ ಮೆಚ್ಚಿ ನಾನೀ ಧರಿಣಿಯುಳಿರವಾನೆಂದು 


ಸನ್ಯಾಸನ೦ಗೆಯ್ದುರುಸತ್ವನ್‌ ನಂದಿಸೇನಪ್ರವರ ಮುನಿವರನ್‌ ದೇವಲೋಕಕ್ಕೆ ಸಂದಾಂ'] 


ಎನಿತೊಡಲಂ ತಾಳ್ದಿದುದಿ 

ಲ್ಲೆನಿತೊಡಲಂ ಬಿಸುಟುದಿಲ್ಲ ವಿಷಯಾನಳನಿಂ 

ದೆನಿತೆನಿತಂ ಮಜುಗಿದುದಿ 

ಲ್ಲನಂತಸಂಸಾರಗಹನದೊಳ್‌ ಜೀವಂಗಳ್‌ ೬ 


ಪದವಿಭಾಗ-ಅನ್ವಯ-ಅರ್ಥ: ಜೀವ೦ಗಳ್‌ ಎನಿತು 4+ ಒಡಲಂ 
ತಾಳ್ಗಿದುದಿಲ್ಲ ೬ ಜೀವಗಳು ಎಷ್ಟು ದೇಹಗಳನ್ನು ಹೊಂದಲಿಲ್ಲ, ಎನಿತು * ಒಡಲಂ 
ಬಿಸುಟುದಿಲ್ಲ ವ ಎಷ್ಟು ದೇಹಗಳನ್ನು ತೊರೆಯಲಿಲ್ಲ ವಿಷಯ «+೬ ಅನಳನಿಂದೆ 
ಆನಂತಸಂಸಾರಗಹನದೊಳ್‌ ಎನಿತೆನಿತಂ ಮಜುಗಿದುದಿಲ್ಲ - ಇಂದ್ರಿಯಸುಖವೆಂಬ 
ಇಹದ ಕೊನೆಯಿರದ ಕಾಡಿನಲ್ಲಿ ಎಷ್ಟೆಷ್ಟು ನೋವನ್ನನುಭವಿಸಲಿಲ್ಲ! 


ಗದ್ಯಾನುಸರಣ: ಜೀವಗಳು ಎಷ್ಟು ದೇಹಗಳನ್ನು ಹೊಂದಲಿಲ್ಲ, ಎಷ್ಟು 
ದೇಹಗಳನ್ನು ತೊರೆಯಲಿಲ್ಲ, ಇಂದ್ರಿಯಸುಖವೆಂಬ ಇಹದ ಕೊನೆಯಿರದ ಕಾಡಿನಲ್ಲಿ 
ಎಷ್ಟೆಷ್ಟು ನೋವನ್ನನುಭವಿಸಲಿಲ್ಲ! 


ಬಗೆದೀಡಾಡೆ ದುರಂತದುಃಖತತಿಗಳ್‌ ಬೆನ್ನಟ್ಟೆ ದುರ್ಮೋಹಮ 

ತ್ಯಗಣಂಗಳ್‌ ಕಡಿದಿಕ್ಕೆ ಲೋಭಮಕರಾನೀಕಂಗಳಾಟಂದು ನು 

ಣ್ಣಗೆ ನುಂಗುತ್ತಿರೆ ಮಾರರಾಗಶಿಶುಮಾರಂಗಳ್‌ ಮಹೋಗ್ರಂಗಳಿ 

ನೈಗಮೋರಂತೆ ತೋಳಲ್ಲಿನಿಂ ತಿರಿಯಲಾಅ*೦ ಭವಾಂಬೋಧಿಯೊಳ್‌ 
೭೭ 


ಪದವಿಭಾಗ-ಅನ್ವಯ-ಅರ್ಥ: ದುರ೦ತದುಃಖತತಿಗಳ್‌ ಬಗೆದೀಡಾಡೆ = 
ದುರಂತಕರವಾದ ದುಃಖ(ವೆಂಬ ಅಲೆ)ಗಳು ಕೊಚ್ಚಿಕೊಂಡು ಹೋಗಲು, 
ದುರ್ಮೋಹಮತ್ಯಗಣಂ೦ಗಳ್‌ ಬೆನ್ನಟ್ಟೆ - ಕೆಟ್ಟ ಆಸೆಗಳೆಂಬ ಮೀನುಗಳ ಹಿಂಡು 
ಹಿಂಬಾಲಿಸಲು, ಲೋಭಮಕರ ೪4೬ ಆನೀಕಂಗಳ್‌ ಕಡಿದಿಕ್ಕೆ = ಲೋಭವೆಂಬ 
ಮೊಸಳೆಗಳು ಕಚ್ಚಿಹಾಕಲು, ಮಾರರಾಗಶಿಶುಮಾರಂಗಳ್‌ ಮಹೋಗ್ರಂಗಳ್‌ ಆಟಂದು 
ನುಣ್ಣಗೆ ನುಂಗುತ್ತಿರೆ - ಕಾಮವೆಂಬ ಮೊಸಳೆಗಳೂ ಹೆಬ್ಬಾವುಗಳೂ ಮೇಲೆ ಬಿದ್ದು 
ನುಂಗಿ ಹಾಕುತ್ತಿರಲು, ಇನ್ನೆಗಂ + ಓರಂತೆ ಭವ +೬ ಅಂಬೋಧಿಯೊಳ್‌ ತೋಳಲ್ಲೆನ್‌ 
= ಇಲ್ಲಿಯವರೆಗೆ ಒಂದೇ ಸಮನೆ ಸಂಸಾರಸಾಗರದಲ್ಲಿ ಸುತ್ತಾಡಿದೆ, ಇಂ 
ತಿರಿಯಲಾಅ*೦ ಎ ಇನ್ನು ತೊಳಲಲಾರೆ. 


ಗದ್ಯಾನುಸರಣ: ದುರಂತಕರವಾದ ದುಃಖದ ಅಲೆಗಳು ಕೊಚ್ಚಿಕೊಂಡು 
ಹೋಗಲು, ಕೆಟ್ಟ ಆಸೆಗಳೆಂಬ ಮೀನುಗಳ ಹಿಂಡು ಹಿಂಬಾಲಿಸಲು, ಲೋಭವೆಂಬ 
ಮೊಸಳೆಗಳು ಕಚ್ಚಿಹಾಕಲು, ಕಾಮವೆಂಬ ಮೊಸಳೆಗಳೂ ಹೆಬ್ಬಾವುಗಳೂ ಮೇಲೆ ಬಿದ್ದು 
ನುಂಗುತ್ತಿರಲು, ಇಲ್ಲಿಯವರೆಗೆ ಸಂಸಾರಸಾಗರದಲ್ಲಿ ಒಂದೇ ಸಮನೆ ಸುತ್ತಾಡಿದೆ; ಇನ್ನು 
ತೊಳಲಲಾರೆ. 


[ವಿಶೇಷ ವಿಚಾರ: ಮೇಲಿನ ಎರಡು ಪದ್ಯಗಳು ಪಕ್ಷಿಪ್ತವೆಂದು ಬಸವರಾಜು 
ಅವರ ತೀರ್ಮಾನ. ಆದಿಪುರಾಣದ ಅತ್ಯಂತ ಪ್ರಾಚೀನ ಹಸ್ತಪ್ರತಿಯಲ್ಲೇ ಇದು 
ಸಿಕ್ಕುವುದರಿ೦ದ ೧೪೦೦ ಕ್ಕೆ ಮುಂಚೆಯೇ ಈ ಪದ್ಯಗಳು ಮಸುಳಿರಬೇಕೆಂಬುದು 
ಅವರ ಭಾವನೆ”.] 


ವ ಎಂದು ಸಂಸಾರಶರೀರಭೋಗವಿರಕ್ತಾಂತರಂಗನುಂ 
ಮುಕ್ತಿಕಾಂತಾನುರಕ್ಷಚಿತ್ತನುಮಾಗಿರ್ಪನ್ಸೆಗಂ, ಪೂರ್ವಭವಾಭ್ಯಸ್ತಸಮಸ್ತ 
ಆಗಮಾರ್ಥರು೦ ಉಚಿತ ಶುಭಭಾವನಾಧ್ಯಾಸಿತ ಅ೦ತಃಕರಣರು೦ ತ್ರಿಭುವನಗುರು 
ಪರಿನಿಷ್ಠಮಣಕಲ್ಯಾಣ ಪ್ರತೀಕ್ಷಣರುಂ, ಬ್ರಹ್ಮಕಲ್ಪಾಂತನಿವಾಸಿಗಳುಮಪ್ಪ ಎಣ್ಣರುಂ 
ಲೋಕಾಂತಿಕದೇವರ್‌ ಬಂದು, 


ಪದವಿಭಾಗ-ಅನ್ವಯ-ಅರ್ಥ: ಎಂದು ಸಂಸಾರಶರೀರಭೋಗವಿರಕ್ತ + 
ಅ೦ತರ೦ಗ೦ = ಎಂಬುದಾಗಿ ಐಹಿಕಭೋಗಗಳಲ್ಲಿ ಜಿಹಾಸೆ ತಾಳಿದ ಮನಸ್ಸಿನವನೂ, 
ಮುಕ್ತಿಕಾಂತಾ + ಅನುರಕ್ತಚಿತ್ತನು೦ = ಮುಕ್ತಿವನಿತೆಯಲ್ಲಿ ಪ್ರೇಮವುಳ್ಳ ಮನಸ್ಸಿನವನೂ, 
ಆಗಿರ್ಪ + ಅನ್ನೆಗಂ = ಆಗಿರುವಾಗ, ಪೂರ್ವಭವ + ಆಭ್ಯಸ್ತಸಮಸ್ತ + ಆಗಮ + 
ಅರ್ಥರು೦ ಇ ಹಿಂದಿನ ಜನ್ಮದಲ್ಲಿ ಅವನಿಂದ ಕಲಿತ ಎಲ್ಲ. ಶಾಸ ಸ್ತಗಳ ಅರ್ಥವನ್ನು 
ಬಲ್ಲವರೂ, ಉಪಚಿತ ಶುಭಭಾವನಾ + ಅಧ್ಯಾಸಿತ + ಅಂತಃ ಕರಣಿರುಂ = ಒಳ್ಳೆಯ 
ಭಾವನೆಗಳು ಒಗ್ಗೂಡಿದ ಮನಸ್ಸಿನವರೂ, ತ್ರಿಭುವನಗುರುಪರಿನಿಷ್ಯಮಣಕಲ್ಯಾಣ' = 
ಮೂಲೋಕಗುರುವಿನ ಪರಿನಿಷ್ಠಮಣಕಲ್ಯಾಣಕ್ಕಾಗಿ, ಪ್ರತೀಕ್ಷಣರು೦ = ಎದುರು 
ನೋಡುವವರೂ, ಬ್ರಹ್ಮಕಲ್ಪಾಂತನಿವಾಸಿಗಳುಂ + ಅಪ್ಪ _ ಬ್ರಹ್ಮಕಲ್ಪದ ತುದಿಯಲ್ಲಿ 
ವಾಸಿಸುವವರೂ ಆದ, *ಎಣ್ಣರುಂ ಲೋಕಾಂತಿಕದೇವರ್‌ ಬಂದು - ಎಂಟು ಮಂದಿ 
ಲೋಕಾಂತಿಕದೇವರು ಬಂದು, 


5 


ತಾತ್ಪರ್ಯ: ಹೀಗಾಗಿ ಆದಿದೇವನು ಐಹಿಕಭೋಗಗಳಲ್ಲಿ ಜಿಹಾಸೆ ತಾಳಿ 
ಮುಕ್ತಿವನಿತೆಯಲ್ಲಿ ಪ್ರೇಮವುಳ್ಳ ಮನಸ್ಸಿನವನಾದ; ಆಗ ಹಿಂದಿನ ಜನ್ಮದಲ್ಲಿ ಅವನಿಂದ 
ಎಲ್ಲ ಶಾಸ್ತ್ರಗಳ ಅರ್ಥವನ್ನು ಕಲಿತವರೂ, ಒಳ್ಳೆಯ ಭಾವನೆಗಳು ಒಗ್ಗೂಡಿದ 
ಮನಸ್ಸಿನವರೂ, ಮಾರೋಟಾ ಜವನ ಪರಿನಿಷ್ಠಮಣಕಲ್ಯಾಣಕ್ಕಾಗಿ ಎದುರು 
ನೋಡುವವರೂ, ಬ್ರಹ್ಮಕಲ್ಪದ ತುದಿಯಲ್ಲಿ ವಾಸಿಸುವವರೂ ಆದ ಎಂಟು ಮಂದಿ 


ಲೋಕಾಂತಿಕದೇವರು ಬಂದರು. 


[ವಿಶೇಷ ವಿಚಾರ: ಲೋಕಾಂತಿಕದೇವ = ಬ್ರಹ್ಮಸ್ವರ್ಗದ ಕೊನೆಯ 
ಪಟಲದಲ್ಲಿರುವ ಅಷ್ಟವಿಧ ದೇವತೆಗಳು (ಅವರ ಹೆಸರುಗಳು ಪಠ್ಯದಲ್ಲಿಯೇ ಇವೆ); 
ಇವರು ವಿಷಯವಿರಕ್ತರು, ಚತುರ್ದಶಪೂರ್ವಧರರು, ತೀರ್ಥಂಕರನಿಗೆ 


ವೈರಾಗ್ಯವುಂಟಾದಾಗ ಅವನ ಪ್ರಶಂಸೆಗಾಗಿ ಭೂಲೋಕಕ್ಕೆ ಬರುವವರು.] 


ಪರಮಾರ್ಹಂತ್ಯಮನೆಯ್ದಲಿರ್ದುದುಳೆಂ ಮೇಲುಂಟೆ ಸತ್ತ್ವಂ ಚರಾ 
ಚರಮಂ ನೆಟ್ಟನೆ ಪರ್ವಲಿರ್ದುದಟೆಂ ಮೇಲುಂಟೆ ವಿಜ್ಞಾನಮಿಂ 
ತೆರಡರ್ಕಂ ನೆಲೆಯಾಗಿಯು೦ ವಸುಮತೀಸಾಮ್ರಾಜ್ಯದೊಳ್‌ ನೀಂ ನಿರಾ 
ದರನಾಗಿರ್ದುದೆ ತತ್ಸುಖಾನುಗುಣಮಂ ಪೇಖ್ಗುಂ ಗುಣಾ೦ಭೋನಿಧೀ 
೭೮ 


ಪದವಿಭಾಗ-ಅನ್ವಯ-ಅರ್ಥ: ಗುಣ + ಅಂಭೋನಿಧೀ ಇ ಗುಣಗಳ 
ಸಾಗರನೇ, ಪರಮ + ಅರ್ಹ೦ತ್ಯಮನ್‌ + ಎಯ್ದಲಿರ್ದುದುಜೆಂ ಸತ್ತ್ವಂ ಮೇಲುಂಟೆ 
= ಅತ್ಯಂತ ಶ್ರೇಷ್ಠ ಅರ್ಹಂತಪದವಿಯನ್ನು ಪಡೆಯುವುದಕ್ಕಿಂತಲೂ ಮಿಗಿಲಾದ 
ಸತ್ವವಿದೆಯೇ? ಚರ + ಅಚರಮಂ ನೆಟ್ಟನೆ ಪರ್ವಲಿರ್ದುದಟೆಂ ವಿಜ್ಞಾನಂ ಮೇಲುಂಟೆ 
ತ ಎಲ್ಲ ಜೀವ-ಅಜೀವ ವಸ್ತುಗಳನ್ನೂ ವ್ಯಾಪಿಸುವುದಕ್ಕೂ ಮಿಗಿಲಾದ 
ವಿಜ್ಞಾನವಿದೆಯೇ? ಇಂತು + ಎರಡರ್ಕಂ ನೆಲೆಯಾಗಿಯು೦ ೩. ಇವೆರಡಕ್ಕೂ ನೀನು 
ನೆಲೆಯಾಗಿದ್ದರೂ, ವಸುಮತೀಸಾಮ್ರಾಜ್ಯದೊಳ್‌ ನೀಂ ನಿರ್‌ + ಆದರನಾಗಿರ್ದುದೆ 
ತತ್‌ * ಸುಖ +೬ ಅನುಗುಣಮಂ ಪೇಟ್ಗುಂ - ಭೂಮಂಡಲದ ಒಡೆತನದಲ್ಲಿ ನೀನು 
ಒಲವನ್ನು ಹೊಂದದಿರುವುದೇ ಅದರ ಸುಖದ ಸ್ವರೂಪವನ್ನು ತಿಳಿಸುತ್ತದೆ. 


ಗದ್ಯಾನುಸರಣ: “ಗುಣಗಳ ಸಾಗರನೇ, ಅತ್ಯಂತ ಶ್ರೇಷ್ಠ 
ಅರ್ಹಂತಪದವಿಯನ್ನು ಪಡೆಯುವುದಕ್ಕಿಂತಲೂ ಮಿಗಿಲಾದ ಸತ್ವವಿದೆಯೇ? ಎಲ್ಲ 
ಜೀವ-ಅಜೀವ ವಸ್ತುಗಳನ್ನೂ ವ್ಯಾಪಿಸಬಲ್ಲ ವಿಜ್ಞಾನಕ್ಕೆ ಮಿಗಿಲಾದುದಿದೆಯೇ? 
ಇವೆರಡಕ್ಕೂ ನೀನು ನೆಲೆಯಾಗಿದ್ದರೂ ಭೂಮಂಡಲದ ಒಡೆತನದಲ್ಲಿ ನೀನು ಒಲವನ್ನು 


ಹೊಂದಿಲ್ಲ, ಇದೇ ಅದರ ಸುಖದ ಸ್ವರೂಪವನ್ನು ತಿಳಿಸುತ್ತದೆ.” 


ವ। ಅದು ಕಾರಣದಿಂದೀ ವಸುಂಧರಾರಾಜ್ಯಮೋಹಮೆಂಬ 
ವಜಲೋಹನಿಗಳಮಂ ಪಣೆಯೆ ಪೊಯ್ವ ರಾಜಕುಂಜರಂಗೆ ನಿನಗಪ ವರ್ಗಮಾರ್ಗಂ 
ನಿರರ್ಗಳಮೆ ವಲಂ, ಎಂದು ಪ್ರತಿಜೋಧಿಸಿ ಪೋಗಲೊಡಂ, ಅಮರರಾಜಂ 
ಪರಿನಿಷ್ಕಮಣಕಲ್ಯಾಣೋತ್ಸುಕನಾಗಿ ಪಂಚಮಾಂಬುಧಿ ಪವಿತ್ರಜಳಪರಿಪೂರ್ಣ 
ಸುವರ್ಣಕಲಶಂಗಳಿಂದಮಭಿಷೇಕಕಂಗೆಯ್ದು, ತದನಂತರಂ ಭರತರಾಜನ೦ ಬರಿಸಿ 


ರಾಜ್ಯಾಭಿಷೇಕ೦ಗೆಯ್ದು, ಬಾಹುಬಲಿಗಂ ಯುವರಾಜಪದವಿಯಂ ದಯೆಗೆಯ್ದಯೋಧ್ಯಾ 
ಪೌದನಪುರಾಧಿಪತ್ಯದೊಳಿರ್ವರುಮಂ ನಿಟೆಸಿ, ಉಟೆದಪತ್ಯವರ್ಗಕ್ಕೆಲ್ಲಮಿಳಾತಳ 
ವಿಭಾಗಮಂ ಪಚ್ಚುಕೊಟ್ಟು ಪರಿನಿಷ್ಠಮಣೋದ್ಯುಕ್ತಚಿತ್ತನುಮಾಗಿ "ನಾಭಿರಾಜಾದಿಗಳಿರಿ 
ಬೀಟಕ್ಕೊಂಡು, ಸೌಧರ್ಮೇಂದ್ರದತ್ತ ಹಸ್ತಾವಲಂಬಂ ಸುದರ್ಶನವೆಂಬ 
ಶಿಬಿಕೆಯನೇಜೆದಾಗಳ್‌, ಅಯೋಧ್ಯಾಪುರಕ್ಕತಿದೂರಮುತ್ಯಾಸನ್ನಮುಮಲ್ಲದ 
ಸಿದ್ಧಾರ್ಥವನದ ನಡುವಣ ನಿರಂತರನಿಚಿತತರುನಿಕರವಿಗಳಿತ  ಪುಷ್ಟೋಪಹಾ೦ 
`ಶೋಭಿತದೊಳ್‌  ಇಂದ್ರಾಣೀಹಸ್ತವಿನೃಸ್ತಮರಕತಚೂರ್ಣರಂಗವಲ್ಲೀವಿರಾಜಿತದೊಳ್‌ 


ಅಮರವಾರಾಂಗನಾರಬ ಮಂಗಳಗೀತಂಗಳೊಳ್‌ ದೇವಾಂಗವಸ್ತವಿರಚಿತ 
ವಚಿತ್ರಮಂಟಪದೊಳ್‌ ಪರ್ಯಂತನಿವೇಶಿತವಿವಿಧಮಂಗಳ ದ್ರವ್ಯಪರಿಕರ 


ಪರಿಪೂರ್ಣದೊಳ್‌ ಪಾಂಡುಕಶಿಲಾತಲವಿಳಾಸೋಪಹಾಸಿಚಂದಕಾಂತ ಶಿಳಾತಳದೊಳ್‌ 
ಶಿಬಿಕೆಯನಿರಿಸಿ ಸುರಾಸುರಸಭೆಯಂ ದೂರೋತ್ಸಾರಿತಂಮಾಡಿ ಜನದ ಕಳಕಳಮಂ 
ಬಾರಿಸಿ ತನ್ಮಧ್ಯದೊಳ್‌ ಜಗನ್ನಾಥನನಿರಿಸಿ ಪರಿಚಾರಕಭೃತ್ಯಮಂ ದೇವೇಂದ್ರಂ ಮಾಡಲ್‌ 
ಶುಧಭಾವನವರಸು ಸಮಸ್ತವಸ್ತುಗಳೊಳ್‌ ಸಮತೆಯಂ ಭಾವಿಸಿ 

ಹ್ಯಾಭ್ಯಂತರಪರಿಗ್ರಹಪರಿತ್ಯಾಗೋನ್ಮುಖಮಾನಸಂ ತ್ರಿಸಾಕ್ಷಿಕನಾಗಿ 
ವಸ್ತಾಸರಣಮಾಲ್ಯಾದಿಗಳಂ ಮೆಯ್ಯಿಂ ತೊಲಗಿಸಿ ಪೂರ್ವಾಭಿಮುಖನುಂ 
ನಿಬಿಡೆಬದ್ಧಪಲ್ಕಂಕಾಸನನುಮಾಗಿ, 


ಪದವಿಭಾಗ-ಅನ್ವಯ-ಅರ್ಥ: ಅದು ಕಾರಣದಿಂದೆ + ಈ 
ವಸುಂಧರಾರಾಜ್ಯಮೋಹಮೆಂಬ = ಆದ್ದರಿಂದ ಭೂಮಿಯ ಒಡೆತನದ ಆಸೆ ಎಂಬ, 
ವಜಲೋಹನಿಗಳಮಂ ಪಜೆಯೆ ಪೊಯ್ವ ರಾಜಕುಂಜರಂಗೆ ನಿನಗೆ ೬ ಗಟ್ಟಿಯಾದ 
ಲೋಹದ ಸಂಕೋಲೆಯನ್ನು ಹರಿದು ಹಾಕಬಲ್ಲ ಮದ್ದಾನೆಯಾದ ನಿನಗೆ, 
ಅಪವರ್ಗಮಾರ್ಗಂ ನಿರರ್ಗಳಮೆ ವಲಂ ಇ. ಮೋಕ್ಷದ ದಾರಿಯ ಸಲೀಸು, ಎಂದು 
ಪ್ರತಿಬೋಧಿಸಿ ಪೋಗಲೊಡ೦ = ಎಂದು ಲೋಕಾಂತಿಕದೇವರು ಹೇಳಿ ಹೋಗಲು, 
ಅಮರರಾಜಂ ಪರಿನಿಷ್ಠಮಣಕಲ್ಯಾಣೋತ್ಸುಕನಾಗಿ = ದೇವೇಂದ್ರನು ಪರಿನಿಷ್ಠಮಣ 
ಕಲ್ಯಾಣವನ್ನು ನಡೆಸಲು ಸಡಗರದಿಂದ ಪಂಚಮ + ಅಂಬುಧಿಪವಿತ್ರಜಳಪ ಅಪರ 
= ಐದನೆಯದಾದ ಹಾಲುಡಲಿನ ಪಾವನವಾದ ನೀರು ತುಂಬಿದ, 
ಸುವರ್ಣಕಲಶಂಗಳಿಂದ೦ + ಅಭಿಷೇಕಕಂಗೆಯ್ದು ವ ಚಿನ್ನದ ಕೊಡಗಳಿಂದ ಅಭಿಷೇಕ 
ಮಾಡಿ, ತತ್‌ + ಅನಂತರಂ ಇಷ. ಆ ಬಳಿಕ ಭರತರಾಜನಂ ಬರಿಸಿ 
ರಾಜ್ಯಾಭಿಷೇಕಂಗೆಯ್ದು = ಆ ಬಳಿಕ ಭರತನನ್ನು ಬರಮಾಡಿಕೊಂಡು ಅವನಿಗೆ ಪಟ್ಟ 
ಕಟ್ಟಿ ಬಾಹುಬಲಿಗಂ ಯುವರಾಜಪದವಿಯಂ ದಯೆಗೆಯ್ದು ಅಯೋಧ್ಯಾ 
ಪೌದನಪುರಾಧಿಪತ್ಯದೊಳ್‌ +  ಇರ್ವರುವುಂ ನಿಚೆಸಿ. - ಬಾಹುಬಲಿಗೆ 
ಯುವರಾಜಪದವಿಯನ್ನಿತ್ತು. ಅಯೋಧ್ಯೆ ಮತ್ತು ಪೌದನಪುರಗಳ ಆಡಳಿತವನ್ನು ನೀಡಿ 
ಅವರಿಬ್ಬರನ್ನೂ ನೆಲೆಗೊಳಿಸಿ, ಉಟೆದ + ಅಪತ್ಯವರ್ಗಕ್ಕೆಲ್ಲಂ = ಮಿಕ್ಕ ತನ್ನ 
ಮಕ್ಕಳೆಲ್ಲರಿಗೂ, ಇಳಾತಳವಿಭಾಗಮಂ ಪಚ್ಚುಕೊಟ್ಟು = ಭೂಭಾಗವನ್ನು ಹಂಚಿಕೊಟ್ಟು, 
ಪರಿನಿಷ್ಠಮಣ + ಉದ್ಯುಕ್ತಚಿತ್ತನುಂ + ಆಗಿ” = ಪರಿನಿಷ್ಕಮಣಕಾರ್ಯದಲ್ಲಿ ಮನಸ್ಸನ್ನು 
ತೊಡಗಿಸಿ ಕೊಂಡು, ಜ್‌ + ಆದಿಗಳಂ ಬೀಟಕ್ಕೊಂಡು 3. ಹಜಜ 
ಮುಂತಾದವರಿಂದ ಬೀಳ್ಕೊಂಡು, ಸೌಧರ್ಮೇಂದ್ರದತ್ತ ಹಸ್ತಾವಲಂಬಂ 


6 


ಸುದರ್ಶನವೆ೦ಬ ಶಿಬಿಕೆಯನೇಜೆದಾಗಳ್‌ ಎ ಸೌಧಮೇಂದನು ನೀಡಿದ ಕೈಯನ್ನು 
ಹಿಡಿದುಕೊಂಡು ಸುದರ್ಶನ ಎಂಬ ಮೇನೆಯನ್ನು ಹತ್ತಿ, ಅಯೋಧ್ಯಾಪುರಕ್ಕೆ + 
ಅತಿದೂರಮುಂ + ಅತಿ + ಆಸನ್ನಮುಂ + ಅಲ್ಲದ ಇ ಅಯೋಧ್ಯಾನಗರಕ್ಕೆ ಹೆಚ್ಚು 
ದೂರವೂ ತೀರ ಹತ್ತಿರವೂ ಅಲ್ಲದ, ಸಿದ್ಧಾರ್ಥವನದ ನಡುವಣ ಎ. ಸಿದ್ಧಾರ್ಥವನದ 
ಮಧ್ಯದಲ್ಲಿನ, ನಿರಂತರನಿಚಿತತರುನಿಕರವಿಗಳಿತ ೬ ದಟ್ಟವಾಗಿ ತುಂಬಿದ ಮರಗಳ 
ಗುಂಪಿನಿಂದ ಬಿದ್ದ, ಪುಷ್ಪ + ಉಪಹಾರಕೋಭಿತದೊಳ್‌ = ಹೂಗಳಿಂದ ಸೊಗಸುವ, 
ಇಂದ್ರಾಣೀಹಸ್ತವಿನ್ಯಸ್ತಮರಕತಚೂರ್ಣರಂಗವಲ್ಲೀವಿರಾಜಿತದೊಳ್‌ = ಶಚೀದೇವಿಯ 
ಕೈಗಳಿಂದ ಬಿಡಿಸಲಟ್ರ ಪಚ್ಚೆಯ ಹುಡಿಯ ರಂಗವಲ್ಲಿಯಿಂದ ಶೋಭಾಯಮಾನವಾದ, 
ಸಮಸ + ಆರಬ್ದಮಂಗಳಗೀತಂಗಳೊಳ್‌ = ದೇವಗಣಿಕೆಯರಿಂದ 
ಆರಂಭವಾದ ಮಂಗಳ ಹಾಡುಗಳ ಮಧ್ಯೆ, 
ದೇವಾಂಗವಸ್ತವಿರಚಿತವಿಚಿತ್ರಮಂಟಪದೊಳ್‌ = ರೇಷ್ಮಬಟ್ಟೆಯಿಂದ ರಚಿತವಾದ 
ಆಕರ್ಷಕ ಮಂಟಪದಲ್ಲಿ, 
ಪರ್ಯಂತನಿವೇಶಿತವಿವಿಧಮಂಗಳದವ್ಯಪರಿಕರಪರಿಪೂರ್ಣದೊಳ್‌ = ಅದರೊಳಗೆ 
ಇರಿಸಿದ ನಾನಾ ಮಂಗಳಸಾಮಗಿಗಳಿಂದ ಕೂಡಿದ, ಪಾಂಡುಕಶಿಲಾತಲವಿಳಾಸ + 
ಉಪಹಾಸಿಚಂದಕಾಂತಶಿಳಾತಳದೊಳ್‌ ಎ ಪಾಂಡುಕಶಿಲೆಯನ್ನೇ ಅಣಕಿಸುವ 
ಚಂದ್ರಕಾಂತಶಿಲೆಯ ಮೇಲ್ಭಾಗದಲ್ಲಿ, ಶಿಬಿಕೆಯನ್‌ + ಇರಿಸಿ - ಪಲ್ಲಕ್ಕಿಯನ್ನು ಇಳಿಸಿ, 
ಸುರ + ಅಸುರಸಭೆಯಂ ದೂರ + ಉತ್ಪಾರಿತಂಮಾಡಿ - ಸುರರ ಮತ್ತು ಅಸುರರ 
ಗುಂಪನ್ನು ದೊರಕ್ಕೆ ಚದುರಿಸಿ, ಜನದ ಕಳಕಳಮಂ ಬಾರಿಸಿ - ಜನರ ಗದ್ದಲವನ್ನು 
ನಿಲ್ಲಿಸಿ, ತತ್‌ + ಮಧ್ಯದೊಳ್‌ ಜಗನ್ನಾಥನನ್‌ + ಇರಿಸಿ - ಅದರ ನಡುವೆ 
ಜಗದೊಡೆಯನನ್ನು ಕುಳ್ಳಿರಿಸಿ, ಪರಿಚಾರಕಭೃತ್ಯಮಂ ದೇವೇಂದ್ರಂ ಮಾಡಲ್‌ ಇ 
ಸೇವಕನಂತೆ ಅವನ ಸೇವೆಯನ್ನು ದೇವೇಂದ್ರನೇ ಮಾಡಿ, ಶುಭಭಾವನೆ + ಬೆರಸು 
ಸಮಸ್ತವಸ್ತುಗಳೂಳ್‌ ಸಮತೆಯಂ ಭಾವಿಸಿ ಒಳ್ಳೆಯ ಮನಸ್ಸಿನಿಂದ ಎಲ್ಲ 
ವಸ್ತುಗಳಲ್ಲಿಯೂ ಸಮಾನತೆಯನ್ನು ಚಿಂತಿಸುತ್ತ. ಬಾಹ್ಯ * ಅಭ್ಯಂತರಪರಿಗ್ರಹಪರಿತ್ಯಾಗ 
+ ಉನ್ಮುಖಮಾನಸ೦ = ಹೊರಗಿನ ಮತ್ತು ಒಳಗಿನ ಸಂಪತ್ತನ್ನು ತೊರೆಯುವುದರೆಡೆಗೆ 
ಮನಸ್ಸುಳ್ಳವನಾಗಿ, ತ್ರಿಸಾಕ್ಟಿಕನಾಗಿ = ತ್ರಿಸಾಕ್ತಿಕನಾಗಿ, ವಸ್ತ್ರ + ಅಭರಣಮಾಲ್ವಾದಿಗಳಂ 
ಮೆಯ್ಯಿಂ ತೊಲಗಿಸಿ = ಬಟ್ಟೆ ಒಡವೆ ಗಳನ್ನು ಮೆಯ್ಯಿನಿಂದ ತೆಗೆದು" ಹಾಕಿ, 
ಪೂರ್ವಾಭಿಮುಖನು೦ ೩. ಪೂರ್ವಕ್ಕೆ ಮುಖ ಮಾಡಿದವನೂ. ನಿಬಿಡಬದ್ಧಪಲ್ಯಂಕ + 
ಆಸನನುಂ + ಆಗಿ ಇ ಬಿಗಿಯಾದ ಪಲ್ಕಂಕಾಸನದವನೂ ಆಗಿ, 


ಗದ್ಯಾನುಸರಣ: ಆದ್ದರಿಂದ ಭೂಮಿಯ ಒಡೆತನದ ಆಸೆ ಎಂಬ ಗಟ್ಟಿಯಾದ 
ಲೋಹದ ಸಂಕೋಲೆಯನ್ನು ಹರಿದು ಹಾಕಬಲ್ಲ ಮದ್ದಾನೆಯಾದ ನಿನಗೆ, ಮೋಕ್ಷದ 
ದಾರಿಯ ಸಲೀಸೆಂಬುದು ನಿಜವೇ ಎಂದು ಲೋಕಾಂತಿಕದೇವರು ಹೇಳಿ ಹೋದರು. 
ದೇವೇಂದನು ಪರಿನಿಷ್ಠಮಣ ಕಲ್ಯಾಣವನ್ನು ನಡೆಸಲು ಸಡಗರದಿಂದ [ಸಪ 
ಸಮುದ್ರಗಳಲ್ಲಿ] ಐದನೆಯದಾದ ಲರ ಪಾವನವಾದ ನೀರು ತುಂಬಿದ ಚಿನ್ನದ 
ಕೊಡಗಳಿಂದ ಅಭಿಷೇಕ ಮಾಡಿದ. ಆ ಬಳಿಕ, ಭರತರಾಜನಂ 1 
ರಾಜ್ಯಾಭಿಷೇಕಂಗೆಯ್ದು = ಆ ಬಳಿಕ ಭರತನನ್ನು ಬರಮಾಡಿಕೊಂಡು ಅವನಿಗೆ ಪಟ್ಟ 
ಕಟ್ಟಿ, ಬಾಹುಬಲಿಗೆ ಯುವರಾಜಪದವಿಯನ್ನಿತ್ತು. ಅಯೋಧ್ಯೆ ಮತ್ತು ಪೌದನಪುರಗಳ 


ಆಡಳಿತವನ್ನು ನೀಡಿ ಅವರಿಬ್ಬರನ್ನೂ ನೆಲೆಗೊಳಿಸಿದ, ಮಿಕ್ಕ ತನ್ನ ಮಕ್ಕಳೆಲ್ಲರಿಗೂ 
ಭೂಭಾಗವನ್ನು ಹಂಚಿಕೊಟ್ಟು ನಾಭಿರಾಜನೇ ಮುಂತಾದವರಿಂದ ಬೀಳ್ಕೊಂಡ. ನಂತರ 
ಸೌಧಮೇಂದನು ನೀಡಿದ ಕೈಯನ್ನು ಹಿಡಿದುಕೊಂಡು ಸುದರ್ಶನ ಎಂಬ ಮೇನೆಯನ್ನು 
ಹತ್ತಿ ಕುಳಿತ. ಅಯೋಧ್ಯಾನಗರಕ್ಕೆ ಹೆಚ್ಚು ದೂರವೂ ತೀರಹತ್ತಿರವೂ ಅಲ್ಲದ 
ಸಿದ್ಧಾರ್ಥವನದ ಮಧ್ಯದಲ್ಲಿನ ಪಾಂಡುಕಶಿಲೆಯನ್ನೇ ಅಣಕಿಸುವ ಚೆಂದ್ರಕಾಂತಶಿಲೆಯ 
ಮೇಲ್ಭಾಗದಲ್ಲಿ ಪಲ್ಲಕ್ಕಿಯನ್ನು ಇಳಿಸಿದರು; ವನವು ದಟ್ಟವಾಗಿ ತುಂಬಿದ ಮರಗಳ 
ಗುಂಪಿನಿಂದ ಬಿದ್ದ ಹೂಗಳಿಂದ ಸೊಗಸುತ್ತಿತ್ತು. ಶಿಲೆಯ ಮೇಲೆ ಶಚೀದೇವಿಯು ತನ್ನ 
ಕೈಗಳಿಂದಲೇ ಪಚ್ಚೆಯ ಹುಡಿಯ ರಂಗವಲ್ಲಿಯನ್ನು ಸೊಗಸಾಗಿ ಹಾಕಿದ್ದಳು; 
ದೇವಗಣಿಕೆಯರು ಮಂಗಳಗೀತಗಳನ್ನು ಹಾಡುತ್ತಿದ್ದರು; ಶಿಲೆಯ ನಡುವೆ 
ರೇಷ್ಮಬಟ್ಟೆಯಿಂದ ರಚಿತವಾದ ಆಕರ್ಷಕ ಮಂಟಪದಲ್ಲಿ ನಾನಾ 
ಮಂ೦ಗಳಸಾಮಗ್ರಿಗಳನ್ನಿರಿಸಲಾಗಿತ್ತು; ಆಗ ಸುರರ ಮತ್ತು ಅಸುರರ ಗುಂಪನ್ನು ದೊರಕ್ಕೆ 
ಚದುರಿಸಿ, ಜನರ ಗದ್ದಲವನ್ನು ನಿಲ್ಲಿಸಲಾಯಿತು; ಪಾಂಡುಕಶಿಲೆಯ ನಡುವೆ 
ಜಗದೊಡೆಯನನ್ನು ಕುಳ್ಳಿರಿಸಿದರು; ದೇವೇಂದ್ರನೇ ಸೇವಕನಂತೆ ಅವನ ಸೇವೆಯನ್ನು 
ಮಾಡಿದ; ಆಗ ವೃಷಭದೇವನು ಒಳ್ಳೆಯ ಮನಸ್ಸಿನಿಂದ ಎಲ್ಲ ವಸ್ತುಗಳಲ್ಲಿಯೂ 
ಸಮಾನತೆಯನ್ನು ಚಿಂತಿಸುತ್ತ ಹೊರಗಿನ ಮತ್ತು ಒಳಗಿನ ಸಂಪತ್ತನ್ನು 
ತೊರೆಯುವುದರೆಡೆಗೆ  ಮನಸ್ಸುಳ್ಳವನಾಗಿ ತ್ರಿಸಾಕ್ಷಿಕನಾಗಿ ಬಟ್ಟೆ ಒಡವೆಗಳನ್ನು 
ಮೆಯ್ಕಿನಿಂದ ತೆಗೆದು ಹಾಕಿದ; ಪೂರ್ವಕ್ಕೆ ಮುಖ ಮಾಡಿ ಪಲ್ಯಂಕಾಸನದಲ್ಲಿ ಕುಳಿತ. 


[ವಿಶೇಷ ವಿಚಾರ: ತ್ರಿಸಾಕ್ಷಿಕ ಆತ್ಮ ಇಂದ್ರ ಸಿದ್ಧರೆಂಬ ಮೂರು ಸಾಕ್ಷಿಗಳ 
ಸಮ್ಮುಖದಲ್ಲಿ. ಪಲ್ಯಂಕಾಸನ = ಪಲ್ಯಂಕ + ಆಸನ, ಎಡಪಾದವನ್ನು ಬಲದೊಡೆಯ 
ಮೇಲೆಯೂ, ಬಲಪಾದವನ್ನು ಎಡತೊಡೆಯ ಮೇಲೆಯೂ ಇರಿಸಿ ಕುಳಿತುಕೊಳ್ಳುವ 
ಧ್ಯಾನಭಂಗಿ.] 


ಮನದ ಪರಿಚ್ಛೇದದಿನಂ 

ದು ಸಮಸ್ಸಿದ್ದೇಭ್ಯ ಎಂದು ಕರ್ಮಂಗಳ ಬೇ 

ರನೆ ಪಣೆವ ತೆಅದೆ ಪಜೆದಂ 

ಮನಸ್ವಿ ಚಳದಳಿನಿನೀಳಕೇಶಾವಳಿಯಂ ೭೯ 


ಪದವಿಭಾಗ-ಅನ್ವಯ-ಅರ್ಥ: ಮನದ ಪರಿಚ್ಛೇದದಿನ್‌ + ಅಂದು 
ಸಮಸ್ಸಿದ್ದೇಭ್ಯ ಎಂದು = ಮನಸ್ಸಿನ ನಿರ್ಧಾರದಿಂದ ಆಗ ನಮಸ್ಸಿದ್ಧೇಭ್ಯಃ ಎಂದು, 
ಕರ್ಮಂಗಳ ಬೇರನೆ ಪಜೆವ ತೆಐದೆ ಇ ಕರ್ಮದ ಬೇರುಗಳನ್ನೇ ಕಿತ್ತೆಸೆಯುವ ಹಾಗೆ, 
ಮನಸ್ವಿ ಚಳತ್‌ -- ಅಳಿನಿನೀಳಕೇಶ + ಆವಳಿಯಂ ಪಣೆದ೦ ಇ ಆ ದೃಢಚಿತ್ತನಾಗಿ 
ಹಾರುವ ಕಪ್ಪುದುಂಬಿಗಳಂತಿದ್ದ ತನ್ನ ತಲೆಗೂದಲನ್ನೆಲ್ಲ ಕಿತ್ತು ಹಾಕಿದ. 


ಗದ್ಯಾನುಸರಣ: ನಿರ್ಧಾರ ಮಾಡಿ ನಮಸ್ಸಿದ್ಧೇಭ್ಯಃ (ಸಿದ್ಧರಿಗೆ ನಮಸ್ಕಾರ) 
ಎಂದು ಜಪಿಸಿ, ತನ್ನ ಕರ್ಮದ ಬೇರುಗಳನ್ನೇ ಕಿತ್ತೆಸೆಯುವ ಹಾಗೆ ಆ ದೃಢಚಿತ್ತನಾಗಿ 
ದುಂಬಿಗಳಂತೆ ಕಪ್ಪಗಿದ್ದ ತನ್ನ ತಲೆಗೂದಲನ್ನೆಲ್ಲ ಕಿತ್ತು ಹಾಕಿದ. 


7 


[ವಿಶೇಷ ವಿಚಾರ: ಈ ಕ್ರಿಯೆಯನ್ನು ಜೈನ ಪರಿಭಾಷೆಯಲ್ಲಿ ಲೋಚು 
ಅಥವಾ ಲುಂಛನ ಎನ್ನುತ್ತಾರೆ.] 


ಬರೆ ಚೈತ್ರ ಕೃಷ್ಣಪಕ್ಷಂ 

ದೊರೆಕೊಳೆ ನವಮಿಯೊಳಮುತ್ತರಾಷಾಢಂ ದು 
ರ್ಧರಜಿನದೀಕ್ಷೆಯನಘಕುಳ 

ಕರಚಂಡಂ ಮೂಉಖಜಾವದಾಗಳ್‌ ಕೊಂಡಂ ೮೦ 


ಪದವಿಭಾಗ-ಅನ್ವಯ-ಅರ್ಥ: ಚೈತ್ರ ಕೃಷ್ಣಪಕ್ಷಂ ಬರೆ ಇ. ಚೈತ್ರ ಮಾಸದ 
ಕೃಷ್ಣಪಕ್ಷವು ಬರಲು, ನವಮಿಯೊಳ೦ +೬ ಉತ್ತರಾಷಾಢಂ ದೊರೆಕೊಳೆ - ನವಮಿ 
ತಿಥಿಯೂ ಉತ್ತರಾಷಾಢ ನಕ್ಷತ್ರವೂ ಸೇರಿರಲು, ಮೂಖುಜಾವದಾಗಳ್‌ - ಮೂರನೆ 
ಜಾವ ಅಂದರೆ ಬೆಳಗಿನ ಜಾವದಲ್ಲಿ, ಅಘಕುಳ ಕರಚಂಡಂ -ಇ ಪಾಪಸಮೂಹಕ್ಕೆ 
ಸೂರ್ಯನಂತಿದ್ದ ವ್ಯಷಭನಾಥನು, ದುರ್ಧರಜಿನದೀಕ್ಷೆಯನ್‌ ಕೊಂಡ೦ ಇಷ 
ಕಷ್ಟಕರವಾದ ಜಿನದೀಕ್ಷೆಯನ್ನು ಕೈಗೊಂಡ. 


ಗದ್ಯಾನುಸರಣ: ಚೈತ್ರ ಮಾಸದ ಕೃಷ್ಣಪಕ್ಷದಲ್ಲಿ ನವಮಿ ತಿಥಿಯೂ 


ಉತ್ತರಾಷಾಢ ನಕ್ಷತ್ರವೂ ಸೇರಿದ ದಿನದಂದು ಬೆಳಗಿನ ಜಾವದಲ್ಲಿ ಪಾಪಸಮೂಹಕ್ಕೆ 


ಸೂರ್ಯನಂತಿದ್ದ ವೃಷಭನಾಥನು ಕಷ್ಟಕರವಾದ ಜಿನದೀಕ್ಷೆಯನ್ನು ಕೈಗೊಂಡ. 


ಎ "ಲ 

[ವಿಶೇಷ ವಿಚಾರ: ಜಾವ ಎ ಯಾಮ ಎಂಬ ಶಬ್ದದ ತದ್ಭವ; ಮೂರು 
ಗಂಟೆಯ ಅವಧಿ; ಮೂಳುಜಾವ - ಮೂರನೆಯ ಜಾವ, ರಾತ್ರಿಯ ಮೂರು 
ಗಂಟೆಗಳ ನಾಲ್ಕು ಅವಧಿಯ ಮೂರನೆಯ ಭಾಗ ಎಂದರೆ ಬೆಳಗಿನ ಜಾವ 
ಎಂದರ್ಥ.] 


ಸುರದುಂದುಭಿರವಮೆಸೆದಿರೆ 

ಸುರಪತಿ ತಳಮಾರೆ ಕೆದಳ*? ಹರಿನೀಲಮಣಿ 

ಸ್ಫುರಿತದ ತೆರೆಗಳ ಕೆಲದೊಳ್‌ 

ಪರಭಾಗಂಬಡೆದುವವು ಪಯೋಂಭೋನಿಧಿಯೊಳ್‌ ೮೧ 


ಪದವಿಭಾಗ-ಅನ್ವಯ-ಅರ್ಥ: ಸುರದುಂದುಭಿರವ೦ ೪+ ಎಸೆದಿರೆ = 
ದೇವದುಂದುಭಿಗಳು ಶಬ್ದಗೈಯಲು, ಸುರಪತಿ ಪಯೋಂಭೋನಿಧಿಯೊಳ್‌ 
ತಳಂ + ಆರೆ ಕೆದಣ್‌” = ದೇವೇಂದ್ರನು ಸಮದ್ರದದಲ್ಲಿ ಕೈಬೆರಳುಗಳಿಂದ 
ಕೆದರಿದಾಗ, ಅವು ಹರಿನೀಲಮಣಿಸ್ಫುರಿತದ ತೆರೆಗಳ ಕೆಲದೊಳ್‌ = ಅವು 
ಇಂದ್ರನೀಲದಂತೆ ಹೊಳೆಯುತ್ತಿದ್ದ ಅಲೆಗಳಲ್ಲಿ, ಪರಭಾಗಂ +೬ ಪಡೆದುವು 5 
ಶೋಭಿಸಿದುವು. 


ಗದ್ಯಾನುಸರಣ: ದೇವದುಂದುಭಿಗಳು ಶಬ್ದಗೈಯುತ್ತಿರಲು ದೇವೇಂದ್ರನು 
ಸಮದ್ರದದಲ್ಲಿ ಕೈಬೆರಳುಗಳಿಂದ ಕೆದರಿದಾಗ ಅವು ಇಂದ್ರನೀಲದಂತೆ ಹೊಳೆಯುತ್ತಿದ್ದ 
ಅಲೆಗಳಲ್ಲಿ ಶೋಭಿಸಿದುವು. 


ವ ಅಂತು ದೇವೇಂದ್ರಂ ಪರಿನಿಷ್ಕಮಣಕಲ್ಯಾಣಮಂ ಮನ್ನಿಸಿ 
ತನ್ಮುನೀಂದ್ರಪದಪಯೋಜಂಗಳ್ಗೆಅಗಿ ಪೊಡೆವಟ್ಟು ಪೋಗಿ ತದನಂತರದೊಳ್‌ 
ಭರತನವನತಭಕ್ತಿಭರನಿರತಂ ತ್ರಿರೋಕಗುರುಚರಣಸರಸಿಜಂಗಳನರ್ಚಿಸಿ 
ನಿಜಪರಿಜನಂಬೆರಸು ರಾಜಧಾನಿಗೆ ಪೋದಂ; ಅನ್ನೆಗಮಿತ್ತ ಕಚ್ಛಮಹಾಕಚ್ಛರುಂ 
ಭರತನ ಮಗಂ ಮರೀಚಿಯುಂ ಬೆರಸು ನಾಲ್ಲಾಸಿರ್ವರ್‌ ಮಕುಟಬದ್ಧರಪ್ಪರಸುಮಕ್ಕಳ್‌ 
ಪೋಗಲೊಲ್ಲದೆ ಭಕ್ತಿಯ ಭರದಿಂ ಜಾತರೂಪಮಂ ಕೈಕೊ೦ಡರ್‌. ಆಗಳಾ 
ತ್ರೈಲೋಕ್ಯವಲ್ಲಭಂ, 


| 

ಪದವಿಭಾಗ-ಅನ್ವಯ-ಅರ್ಥ: ಅಂತು ದೇವೇ೦ದ್ರಂ = ಹೀಗೆ ದೇವೇಂದ್ರನು, 
ಚ ಸ | “ಮನ್ನಿಸಿ = ಪರಿನಿಷ್ಠಮಣಕಲ್ಯಾಣವನ್ನು ನೆರವೇರಿಸಿ, ತತ್‌ 
+ ಮುನೀಂದ್ರಪ ದಪಯೋಜಂಗಕ್ಕೆ + ಎಅಗಿ ಪೊಡೆವಟ್ಟು ಪೋಗಿ - ಆ 
ಮುನಿಶ್ರೇಷ್ಠನ ಪಾದಕಮಲಗಳಿಗೆ ನೆಲಕ್ಕೊರಗಿ ನಮಸ್ಕರಿಸಿ ಹೋಗಿ, ತತ್‌ + 
ಅನಂತರದೊಳ್‌ ಭರತನ್‌ - ಆ ಬಳಿಕ ಭರತನು, ಅವನತಭಕ್ತಿಭರನಿರತಂ - ತಲೆ 
ಬಾಗಿ ಭಕ್ತಿಯಿ೦ದ ಕೂಡಿ, ತ್ರಿಲೋಕಗುರುಚರಣಸರಸಿಜ೦ಗಳನ್‌ -- ಅರ್ಚಿಸಿ ಎ 
ಮೂಲೋಕಗುರುವಿನ ಅಡಿದಾವರೆಗಳನ್ನು ಪೂಜಿಸಿ, ನಿಜಪರಿಜನಂಬೆರಸು 
ರಾಜಧಾನಿಗೆ ಪೋದ೦ = ತನ್ನ ಪರಿವಾರದ ಜೊತೆ ರಾಜಧಾನಿಗೆ ಹೋದ; ಅನ್ನೆಗಂ 
+ ಇತ್ತ ಕಚ್ಚಮಹಾಕಚ್ಚರುಂ ಭರತನ ಮಗಂ ಮರೀಚಿಯುಂ ಬೆರಸು - ಈ ನಡುವೆ 
ಕಚ್ಚಮಹಾಕಚ್ಚರೂ ಭರತನ ಮಗ ಮರೀಚಿಯೂ ಸೇರಿದಂತೆ, ನಾಲ್ಬಾಸಿರ್ವರ್‌ 
ಮಕುಟಬದ್ಧರಪ್ಪ + ಅರಸುಮಕ್ಕಳ್‌ = ನಾಲ್ಕು ಸಾವಿರ ಮಂದು ಕಿರೀಟಧಾರಿಗಳಾದ 
ರಾಜಕುವರರು.” ' ಹೋಗಲ್‌ + ಒಲ್ಲದೆ = ಹೋಗಲು ಒಪ್ಪದೆ, ಭಕ್ತಿಯ ಭರದಿಂ 
ಜಾತರೂಪಮಂ ಕೈಕೊ೦ಡರ್‌ = ಭಕ್ತಿಯ ಆಧಿಕ್ಕದಿಂದ ದಿಗಂಬರದೀಕ್ಷೆಯನ್ನು 
ಪಡೆದರು. ಆಗಳಾ ತ್ರೆ ಪಲೋಕ್ಯ್ಕವಲ್ಲಭಂ = ಆಗ ಮೂಲೋಕದೊಡೆಯನು 


ಗದ್ಯಾನುಸರಣ: ಹೀಗೆ ದೇವೇಂದ್ರನು ಪರಿನಿಷ್ಠಮಣಕಲ್ಯಾಣವನ್ನು ನೆರವೇರಿಸಿ 
ಆ ಮುನಿಶ್ರೇಷ್ಠನ ಪಾದಕಮಲಗಳಿಗೆ ನೆಲಕ್ಕೊರಗಿ ನಮಸ್ಕರಿಸಿ ಹೋದ; ಆ ಬಳಿಕ 
ಭರತನು ತಲೆ ಬಾಗಿ ಭಕ್ತಿಯಿಂದ ಕೂಡಿ ಮೂಲೋಕಗುರುವಿನ ಅಡಿದಾವರೆಗಳನ್ನು 
ಪೂಜಿಸಿ ತನ್ನ ಪರಿವಾರದ ಜೊತೆ ರಾಜಧಾನಿಗೆ ಹೋದ; ಈ ನಡುವೆ. 
ಕಚ್ಚ ಮಹಾಕಚ್ಚರೂ ಭರತನ ಮಗ ಮರೀಚಿಯೂ ಸೇರಿದಂತೆ ನಾಲ್ಕು ಸಾವಿರ ಮಂದು 
ಕಿರೀಟಧಾರಿಗಳಾದ ರಾಜಕುವರರು ಹೋಗಲು ಒಪ ಪುದೆ ಭಕ್ತಿಯ ಆಧಿಕ್ಕದಿ೦ದ 


ದಿಗಂಬರದೀಕ್ಷೆಯನ್ನು ಪಡೆದರು. ಆಗ ಮೂಲೋಕದೊಡೆಯನು 


ಇಂದಿಂಗಳುದಿಂಗಳ್‌ ನೆಣ? 

ದಂದಲ್ಲದೆ ಕಯ್ಯನೆತ್ತೆನೆಂದನಶನದಿಂ 

ನಿಂದಂ ಯೋಗದೊಳತಿನಿ 

ಷ್ಟಂದಂ ಮಂದರನಗಂಬೊಲಚಳಿತಧೈರ್ಯಂ ೮೨ 


8 


ಪದವಿಭಾಗ-ಅನ್ವಯ-ಅರ್ಥ: ಇಂದಿಂಗೆ + ಅಖುದಿ೦ಗಳ್‌ ನೆಐ*ದಂದು + 
ಅಲ್ಲದೆ ಕಯ್ಯನೆತ್ತೆನ್‌ ಇಂದಿಗೆ ಆರು ತಿಂಗಳು ಮುಗಿಯುವವರೆಗೂ 
ಕೈಯನ್ನೆತ್ತುವುದಿಲ್ಲ. ಎಂದು ಅಚಳಿತಧೈರ್ಯಂ ಮಂದರನಗಂಬೊಲ್‌ ನಿಷ್ಟಂದಂ ವ 
ಎಂದು ಗಟ್ಟಿಯಾದ ಧೈರ್ಯದಿಂದ ಮಂದರಪರ್ವತದ ಹಾಗೆ ಅಲ್ಲಾಡದೆ, ಅನಶನದಿಂ 
ಯೋಗದೊಳ್‌ ನಿಂದಂ - ಉಪವಾಸದಿಂದ ಯೋಗದಲ್ಲಿ ನಿಂತ. 


ಗದ್ಯಾನುಸರಣ: ಇಂದಿಗೆ ಆರು ತಿಂಗಳು ಮುಗಿಯುವವರೆಗೂ ನನ್ನ 
ಕೈಯನ್ನೆತ್ತುವುದಿಲ್ಲ ಎಂದು ಹೇಳಿ, ಎಂದು ಗಟ್ಟಿಯಾದ ಧೈರ್ಯದಿಂದ 
ಮಂದರಪರ್ವತದ ಹಾಗೆ ಉಪವಾಸದಿಂದ ಯೋಗದಲ್ಲಿ ನಿಂತ. 


ಸಿಮಿತೇಕ್ಷಣಭ್ರೂಭಂ 

ಗಮನಾಪಾ೦ಗಾವಳೋಕನಂ ಸುಶ್ಲಿಷ್ಟೋ 

ತ್ತಮದಶನಚ್ಛದಮಾನನ 

ಮಮರ್ದುದು ಯೋಗಪ್ರಯೋಗದೊಳ್‌ ಮುನಿಪತಿಯಾ ೮೩ 


ಪದವಿಭಾಗ-ಅನ್ವಯ-ಅರ್ಥ: ಸ್ತಿಮಿತ +೬ ಈಕ್ಷಣ -- ಅಭ್ರೂಭಂಗಂ ವ 
ನಿಶ್ಚಲ ನೋಟಹುಬ್ಬುಗಳ ಚಲನೆಯಿಲ್ಲದಿರುವವಿಕೆ, ಅನ್‌ +೬ ಅಪಾಂಗ + 
ಅವಳೋಕನ೦ = ಕಡೆಗಣ್ಣೋಟ ಇರದ, ಸುಶ್ತಿಷ್ಟ + ಉತ್ತಮದಶನಚ್ಛದಂ ಇ 
ಮುಚ್ಚಿಕೊಂಡ ತುಟಿಗಳು, ಆನನ೦ = ಇವುಗಳಿಂದ ಕೂಡಿದ ಮುಖವು, 
ಮುನಿಪತಿಯಾ  ಯೋಗಪ್ರಯೋಗದೊಳ್‌ ಅಮರ್ದುದು ಎ ಮುನಿಶ್ರೇಷ್ಠನ 
ಯೋಗಪ್ರಯೋಗದಲ್ಲಿ ಉಂಟಾದವು. 


ಗದ್ಯಾನುಸರಣ: ಆ ಮುನಿಶ್ರೇಷ್ಠನ ಯೋಗಪ್ರಯೋಗದಲ್ಲಿನ ಅವನ 
ಮುಖದಲ್ಲಿ ನಿಶ್ಚಲ ನೋಟ, ಅಲುಗಾಡದ ಹುಬ್ಬುಗಳು, ಕಡೆಗಣ್ಣೋಟವಿರದೆ ತುಟಿಗಳು 
ಮುಚ್ಚಿದ್ದವು. 


ನೆಗಟ್ಲುದು ದೀಕ್ಷಾನಂತರ 

ಮಗಣಿತಪುಣ್ಯೋದಯಂ ಮನಃಪರ್ಯಯಮಂ 

ತೊಗೆದ ಚತುರ್ಜ್ವಾನದೊಳಾ 

ವಗಮೆಸೆದಂ ಜ್ಞಾನರೂಪನಾದಿಬ್ರಹ್ಮಂ ೮೪ 


ಪದವಿಭಾಗ-ಅನ್ವಯ-ಅರ್ಥ: ದೀಕ್ಷಾ + ಅನಂತರಂ + ಅಗಣಿತಪುಣ್ಯ + 
ಉದಯಂ ಮನಃಪರ್ಯಯಂ ನೆಗಟ್ಟುದು - ಜಿನದೀಕ್ಷೆಯ ಬಳಿಕ ಕೊನೆಯಿಲ್ಲದ 
ಪುಣ್ಯದ ಮನಃಪರ್ಯಯಜ್ಞಾನವು ಉಂಟಾಯಿತು, ಅಂತು ೬ ಒಗೆದ 
ಚತುರ್ಜ್ಞಾನದೊಳ್‌ ಜ್ಞಾನರೂಪನ್‌ + ಆದಿಬ್ರಹ್ಮಂ ಆವಗ೦ + ಎಸೆದಂ = ಹಾಗೆ 
ಉಂಟಾದ ಚತುರ್ಜ್ವಾನದಲ್ಲಿ ಜ್ಞಾನರೂಪನಾದ ಆದಿಬ್ರಹ್ಮನು ನಿರಂತರವಾಗಿ 
ಶೋಭಿಸಿದ. 


ಗದ್ಯಾನುಸರಣ: ಜಿನದೀಕ್ಷೆಯ ಬಳಿಕ ಕೊನೆಯಿಲ್ಲದ ಪುಣ್ಯದಂತೆ 
ಮನಃಪರ್ಯಯಜ್ಞಾನವು ಉಂಟಾಯಿತು, ಹಾಗೆ ಉಂಟಾದ ಚತುರ್ಜ್ಞಾನದಲ್ಲಿ 
ಜ್ಞಾನರೂಪನಾದ ಆದಿಬ್ರಹ್ಮನು ನಿರಂತರವಾಗಿ ಶೋಭಿಸಿದ. 


ವು ಆದಿ ತೀರ್ಥಕರ್ತಾರನ್‌ ಅಮರಗಿರಿಯಂತೆ ಅಚಳಿತನುಂ, 
ಪಾರಾವಾರದಂತೆ ಅಕಲುಷಿತನುಂ, ಅನಿಲನಂತೆ ನಿಸ್ಸಂಗನುಂ, ಅಂಬರದಂತೆ 
ನಿರ್ಲೇಪನುಮಾಗಿ ನಿಲೆ, ಆ ಮುನೀಂದ್ರನ ತಪಃಪ್ರಭಾವದೊಳ್‌ ಅನ್ಯೋನ್ಯ 
ವೈರಂಗಳಂ ಮಅ*'ದು, 


ಪದವಿಭಾಗ-ಅನ್ವಯ-ಅರ್ಥ: ಆದಿ ತೀರ್ಥಕರ್ತಾರನ್‌ + ಅಮರಗಿರಿಯಂತೆ 


+ ಅಚಳಿತನುಂ = ಆದಿಬ್ರಹನು ಮೇರುಪರ್ವತದಂತೆ ಚಲನೆಯಿಲ್ಲದೆ, 
ಪಾರಾವಾರದಂತೆ + ಅಕಲುಷಿತನುಂ = ಸಮುದ್ರದಂತೆ ಕಲ್ಮಷರಹಿತನಾಗಿ, 
ಅನಿಲನಂತೆ ನಿಸ್ಸಂಗನು೦ಿ ಎ ಗಾಳಿಯಂತೆ ಯಾವುದಕ್ಕೂ ಜೊತೆಯಾಗದೆ, 


ಅಂಬರದಂತೆ ನಿರ್ಲೇಪನುಮಾಗಿ ನಿಲೆ - ಆಗಸದಂತೆ ಅಂಟಿಕೊಳ್ಳದೆ ತಪಸ್ಸಿನಲ್ಲಿ 
ನಿಂತಿರಲು, ಆ ಮುನೀಂದ್ರನ ತಪಃಪ್ರಭಾವದೊಳ್‌ ಅನ್ಯೋನ್ಯ ವೈರಂಗಳಂ ಮಣ"ದು 
ದ್‌ ಮುನಿಶ್ರೇಷ್ಠನ ತಪ್ಪಸ್ಸಿನ ಮಹಿಮೆಯಿಂದ ಪರಸ್ಪರ ದ್ವೇಷವನ್ನು ಮರೆತು 


ಗದ್ಯಾನುಸರಣ: ಆದಿಬ್ರಹ್ಮನು ಮೇರುಪರ್ವತದಂತೆ ಚಲನೆಯಿಲ್ಲದೆ. 
ಸಮುದ್ರದಂತೆ ಕಲ್ಮಷರಹಿತನಾಗಿ, ಗಾಳಿಯಂತೆ ಯಾವುದಕ್ಕೂ ಜೊತೆಯಾಗದೆ. 
ಆಗಸದಂತೆ ಅಂಟಿಕೊಳ್ಳದೆ ತಪಸ್ಸಿನಲ್ಲಿ ನಿಂತಿರಲು, ಆ ಮುನಿಶ್ರೇಷ್ಠನ ತಪ್ಪಸ್ಸಿನ 
ಮಹಿಮೆಯಿಂದ ಪರಸ್ಪರ ದ್ವೇಷವನ್ನು ಮರೆತು 


ಕರಿಗಳ್‌ ಕೇಸರಿಗಳ್ಗೆ ಪುಷ್ಕರಧೃತಸ್ವಚ್ಛಾಂಬುವಂ ನೀಡೆ ಭೀ 

ಕರಶಾರ್ದೂಲಕುಳಂ ಕುರಂಗಕುಲದೊಳ್‌ ತಳ್ಳೊಯ್ದು ಬಂದಾಡೆ ಕೇ 

ಸರಿಣೀಸ್ತನ್ಯಮನನ್ಯವನ್ಯಗಜಪೋತಾನೀಕಮುಂಡಾಡೆ ಶಾಂ 

ತರಸಂ ಪೊಂಪುಟೆವೋದುದಾ ಮುನಿಪನಿಂ ತತ್ಕಾಂತಕಾಂತಾರದೊಳ್‌ 
೮೫ 


ಪದವಿಭಾಗ-ಅನ್ವಯ-ಅರ್ಥ: ಕರಿಗಳ್‌ ಪುಷ್ಕರಧೃತಸ್ವಚ್ಛ + ಅಂಬುವಂ 
ಕೇಸರಿಗಳ್ಲೆ ನೀಡೆ - ಆನೆಗಳು ತಮ್ಮ ಸೊಂಡಿಲುಗಳಲ್ಲಿ ತುಂಬಿಕೊಂಡು ತಂದ 
ತಿಳಿನೀರನ್ನು ಸಿಂಹಗಳಿಗೆ ನೀಡುವ ಹಾಗೆ, ಭೀಕರಶಾರ್ದೂಲಕುಳಂ 
ಕುರಂಗಕುಲದೊಳ್‌ ತಳ್ಳೊಯ್ದು ಬಂದು * ಆಡೆ ಇ ಭಯಂಕರವಾದ ಹುಲಿಗಳು 
ಜಿಂಕೆಗಳ ಗುಂಪಿನೊಡನೆ ಸೇರಿಕೊಂಡು ಆಟವಾಡುವ ಹಾಗೆ, ಕೇಸರಿಣೀಸ್ತನ್ಯಮನ್‌ + 
ಅನ್ಯವನ್ಯಗಜಪೋತಾನೀಕಂ + ಉಂಡು ೬ ಆಡೆ = ಹೆಣ್ಣು ಸಿಂಹಗಳ ಮೊಲೆಯನ್ನು 
ಇತರ ಕಾಡಿನ ಆನೆಮರಿಗಳು ಉಂಡು ಆಟವಾಡುವ ಹಾಗೆ, ಆ ಮುನಿಪನಿಂ ತತ್‌ + 
ಕಾಂತಕಾಂತಾರದೊಳ್‌ = ಆ ಮುನಿವರನಿಂದಾಗಿ ಆ ಚೆಲುವಾದ ಕಾಡಿನಲ್ಲಿ, 
ಶಾಂತರಸ೦ ಪೊಂಪುಟಿ + ಪೋದುದು = ಶಾಂತಸವು ಹರಡಿತು. 


9 


ಗದ್ಯಾನುಸರಣ: ಆ ಮುನಿವರನಿಂದಾಗಿ ಆ ಚೆಲುವಾದ ಕಾಡಿನಲ್ಲಿ 
ಶಾಂತಸವು ಎಷ್ಟರಮಟ್ಟಿಗೆ ಹರಡಿತೆಂದರೆ, ಆನೆಗಳು ತಮ್ಮ ಸೊಂಡಿಲುಗಳಲ್ಲಿ 
ತಿಳಿನೀರನ್ನು ತುಂಬಿಕೊಂಡು ತಂದು ಸಿಂಹಗಳಿಗೆ ನೀಡಿದುವು; ಳ್ಲೊಯ್ದು ಬಂದು + 
ಆಡೆ = ಭಯಂಕರವಾದ ಹುಲಿಗಳು ಜಿಂಕೆಗಳ ಗುಂಪಿನೊಡನೆ ಸೇರಿಕೊಂಡು 
ಆಟವಾಡಿದುವು; ಹೆಣ್ಣು ಸಿಂಹಗಳ ಮೊಲೆಯನ್ನು ಇತರ ಕಾಡಿನ ಆನೆಮರಿಗಳು 
ಉಂಡು ತಣಿದುವು. 


ವ। ಆ ಪ್ರಸ್ತಾವದೊಳ್‌ ತತ್ತಪೋನಿಧಿಯ ಸನ್ನಿಧಿಗೆ ಕಚ್ಛಮಹಾಕಚ್ಛರ 


ತನಯರಪ್ಪ ನಮಿವಿನಮಿಗಳಭಿನವಯೌವನಾರಂಭ ಪ್ರೇರಿತೇಂದ್ರಿಯ 
ವಿಷಯಸುಖಾನುಭವೋನ್ಮುಖಮಾನಸರ್‌ ಕೃಪಾಣಖೇಟಕವ್ಯಗ್ರಪಾಣಿಗಳ್‌ ಬಂದು 
ಮಹೀತಳಾಲಿಂಗಿತ ಲಲಾಟಪಟ್ಟರತಿಸುರಭಿಕುಸುಮಫಲಪವಿತ್ರಜಲಂಗಳಿಂದ 
ಮಾದಿಪುರುಷನ ಪದಪಯೋಜಂಗಳನರ್ಚಿಸಿ ಯುಕ್ತಾಯುಕ್ತವಿಚಾರ 
ದೂರಮತಿಗಳಾಗಿ, 


ಪದವಿಭಾಗ-ಅನ್ವಯ-ಅರ್ಥ: ಆ ಪ್ರಸ್ತಾವದೊಳ್‌ ಇ ಆ ಸಂದರ್ಭದಲ್ಲಿ, 
ತತ್‌ + ತಪೋನಿಧಿಯ ಸನ್ನಿಧಿಗೆ - ತಪಸ್ಸಿನ ನಿಧಿಯಾದ ಆದಿದೇವನ ಬಳಿಗೆ, 
ಕಚ್ಚಮಹಾಕಚ್ಛರ ತನಯರ್‌ + ಅಪ್ಪ ವ ಕಚ್ಚ ಮಹಾಕಚ್ಚರ ಮಕ್ಕಳಾದ, 
ನಮಿವಿನಮಿಗಲ್‌ = ನಮಿವಿನಮಿ ಎಂಬುವವರು, ಅಭಿನವಯೌವನ' + 
ಆರಂಭಪ್ರೇರಿತ - ಹೊಸತಾಗಿ ಮೊದಲಿಟ್ಟಿರುವ ಹರೆಯದಿಂದ ಉತ್ತೇಜಿತವಾದ, 
ಇಂದ್ರಿಯವಿಷಯಸುಖ -- ಅನುಭವ -- ಉನ್ಮುಖಮಾನಸರ್‌ = ಇಂದ್ರಿಯ ಸುಖಗಳ 
ಅನುಭವವನ್ನು ಹೊಂದುವ ಮನಸ್ಸುಳ್ಳವರಾಗಿ, ಕೃಪಾಣಖೇಟಕವ್ಯಗ್ರಪಾಣಿಗಳ್‌ ಬಂದು 
= ಕಿರುಗತ್ತಿ ಗುರಾಣಿಗಳನ್ನು ಉದ್ವೇಗದಿಂದ ಹಿಡಿದು ಬಂದು, ಮಹೀತಳ + 
ಆಲಿಂಗಿತಲಲಾಟಪಟ್ಟರ್‌ ವ ಭೂಮಿಯನ್ನು ಅಪ್ಪಿಕೊಂಡ ಹಣೆಯುಳ್ಳವರಾಗಿ, 
ಅತಿಸುರಭಿಕುಸುಮುಫಲಪವಿತ್ರಜಲಂಗಳಿಂದಂ = ಬಹು ಸುಗಂಧದ ಹೂಗಳು 
ಹಣ್ಣುಗಳು ಮತ್ತು ಶುದ್ಧನೀರುಗಳಿಂದ, ಆದಿಪುರುಷನ ಪದಪಯೋಜಂಗಳನ್‌ + 
ಅರ್ಚಿಸಿ = ಆದಿದೇವನ ಪಾದಕಮಲಗಳನ್ನು ಪೂಜಿಸಿ, ಯುಕ್ತ + 
ಅಅಯುಕ್ತವಿಚಾರದೂರಮತಿಗಳಾಗಿ ಎ ಸರಿ ತಪ್ಪುಗಳ ವಿವೇಚನೆಯಿಲ್ಲದ ಬುದ್ಧಿಯಿಂದ, 


ಗದ್ಯಾನುಸರಣ: ಆ ಸ೦ದರ್ಭದಲ್ಲಿ, ತಪಸ್ಸಿನ ನಿಧಿಯಾದ ಆದಿದೇವನ ಬಳಿಗೆ 
ಕಚ್ಚ ಮಹಾಕಚ್ಚರ ಮಕ್ಕಳಾದ, ನಮಿವಿನಮಿಗಲ್‌ ನಮಿವಿನಮಿ ಎಂಬುವವರು 
ಬಂದರು; ಅವರು ಹೊಸತಾಗಿ ತಮ್ಮ ಮೊದಲಿಟ್ಟಿರುವ ಹರೆಯದಿಂದ ಉತ್ತೇಜಿತರಾಗಿ 
ಇಂದ್ರಿಯ ಸುಖಗಳ ಅನುಭವವನ್ನು "ಹೊಂದುವ. ಬಯಕೆಯಿಂದ ಕೂಡಿದ್ದರು; ಅವರು 
ಉದ್ವೇಗದಿಂದ ಕಿರುಗತ್ತಿ ಗುರಾಣಿಗಳನ್ನು ಉದ್ವೇಗದಿಂದ ಹಿಡಿದು ಬಂದಿದ್ದರು; 
ಬಂದವರೇ ಅವರು ಭೂಮಿಗೆ ಹಣೆ ತಾಕುವಂತೆ ಸಾಷ್ಟಾಂಗ ನಮಸ್ಕಾರ ಮಾಡಿ, 
ಸುಗಂಧಭರಿತ ಹೂಗಳು ಹಣ್ಣುಗಳು ಮತ್ತು ಶುದ್ಧನೀರುಗಳಿಂದ ಆದಿದೇವನ 
ಪಾದಕಮಲಗಳನ್ನು ಪೂಜಿಸಿದರು; ಆನಂತರ ಸರಿ ತಪ್ಪುಗಳ ವಿವೇಚನೆಯಿಲ್ಲದೆ 
ಹೀಗೆಂದರು: 


ಕಡಲತಡಿಯೆಯ್ದೆ ನೆಲನಂ 

ಪಡೆದರ್‌ ಭವದೀಯಪುತ್ರರುಳ್ಳಳವಿಗಳೊಳ್‌ 

ಪಡೆದುದು ಬಂಧುಜನಂ ನಿ 

ಮೃಡಿಗಾವೇಂ ಪೋಷ್ಯವರ್ಗದಿಂದಂ ಪೊಣಗೇ ೮೬ 


ಪದವಿಭಾಗ-ಅನ್ವಯ-ಅರ್ಥ: ಭವದೀಯ ಪುತ್ರರ್‌ ಕಡಲತಡಿ -- ಎಯ್ದೆ 
ನೆಲನಂ ಪಡೆದರ್‌ ೬ ತಮ್ಮ ಮಕ್ಕಳು ಕಡಲಕರೆಯವರೆಗಿನ ಭೂಮಿಯನ್ನು ಪಡೆದರು; 
ಉಳ್ಳ + ಅಳವಿಗಳೊಳ್‌ ಬಂಧುಜನಂ ಪಡೆದುದು ಇ ತಮ್ಮ ಯೋಗ್ಯತೆಗನುಗುಣವಾಗಿ 
ನಂಟರುಗಳೂ (ಉಡುಗೊರೆಗಳನ್ನು) ಪಡೆದರು; ನಿಮ್ಮಡಿಗೆ ಆವೇಂ 
ಪೋಷ್ಯವರ್ಗದಿಂದಂ ಪೊಣಗೇ ಇ ತಮ್ಮ ಪಾದಕ್ಕೆ ನಾವು ರಕ್ಷಿತವರ್ಗದಿಂದ 
ಹೊರಗಿನವರೇ? 


ಗದ್ಯಾನುಸರಣ: ತಾವು ತಪಸ್ಸಿಗೆ ಹೊರಡುವಾಗ ಕಡಲಕರೆಯವರೆಗಿನ 
ಭೂಮಿಯನ್ನು ತಮ್ಮ ಮಕ್ಕಳಿಗೆ ಕೊಟ್ಟರಿ; ಬಂಧುಗಳೂ ತಮ್ಮ 


ಯೋಗ್ಯತೆಗನುಗುಣವಾಗಿ ಉಡುಗೊರೆಗಳನ್ನು ಪಡೆದರು; ಆದರೆ ನಾವು ಮಾತ್ರ ತಮ್ಮ 
ರಕ್ಷಿತವರ್ಗದಿ೦ದ ದೂರದವರೇ? 


ವ। ಎಂದು ತಮ್ಮ ಭೋಗಕಾಂಕ್ಷೆಯನೆ ಬಗೆದು ಯೋಗವ್ಯಾಫಾತಮಂ 
ಮಾಡುವುದುಂ ಪ್ರಕಂಪಿತಾಸನನುತ್ಚನ್ನಾವಧಿಬೋಧ೦ ಧರಣೇಂ೦ದ್ರನಣೆದು ಭೋಂಕೆನೆ 
ಬಂದು ತ್ರಿಭುವನಗುರುಗೆ ಪೆಡೆವಟ್ಟು ನಮಿವಿನಮಿಗಳ ಮೊಗಮಂ ನೋಡಿ, 
“ಪರಿವರ್ಜಿತಭೋಗನೊಳ್‌ ಭೋಗಾಕಾಂಕ್ಷೆಯಿಂ ಭೋಗಪರಂಪರೆಯನಣಸುವುದೆ? 
ಇನಿತು ಬಯಕೆಯುಳ್ಳೊಡೆ ನಿಮ್ಮಿರ್ಬರುಮಿಂ ಭರತ'ನನೋಲಗಿಸಿ ವಾಂಛಿತಮಂ 
ಪಡೆಯಿಂ” [ಎನೆ] 


ಪದವಿಭಾಗ-ಅನ್ವಯ-ಅರ್ಥ: ಎಂದು ತಮ್ಮ ಭೋಗಕಾಂಕ್ಷೆಯನೆ ಬಗೆದು ೬ 
ಹೀಗೆದು ತಮ್ಮ ಇಂದ್ರಯಸುಖವನ್ನೇ ಮನಸ್ಸಿನಲ್ಲಿಟ್ಟುಕೂೊ೦ಡು, ಯೋಗವ್ಯಾಘಾತಮಂ 
ಮಾಡುವುದು೦ - ಯೋಗಕ್ಕೆ ಅಡ್ಡಿಯುಂಟುಮಾಡಲು, ಪ್ರಕಂಪಿತ + ಆಸನನ್‌ + 
ಉತ್ಪನ್ನ + ಅವಧಿಬೋಧ೦ ವ ಆಸನಕಂಪದಿಂದ ಉಂಟಾದ ಅವಧಿಜ್ಞಾನದಿಂದ 
ಧರಣೇ೦ದ್ರನಜೆದು ಭೋಂಕೆನೆ ಬಂದು ೬ ಧರಣೇಂದ್ರ ಎ೦ಬ ಭವನವಾಸಿ ದೇವನು 
ತಿಳಿದು ತಕ್ಷಣವೇ ಬಂದು, ತ್ರಿಭುವನಗುರುಗೆ ಪೊಡೆವಟ್ಟು - ಮೂಲೋಕದ ಗುರುವಿಗೆ 
ನಮಸ್ಕರಿಸಿ, ನಮಿವಿನಮಿಗಳ ಮೊಗಮಂ ನೋಡಿ ೬ ನಮಿವಿನಮಿಯರ ಮುಖದೆಡೆ 
ತಿರುಗಿ, “ಪರಿವರ್ಜಿತಭೋಗನೊಳ್‌ = ಭೋಗವನ್ನು ತೊರೆದಿರುವವನಲ್ಲಿ, 
ಭೋಗಪರಂಪರೆಯನ್‌ + ಅಅಸುವುದೆ) KN ಭೋಗಪರಂಪರೆಯನ್ನು 
ಹುಡುಕುತ್ತಿದ್ದೀರಲ್ಲ! ಇನಿತು ಬಯಕೆ + ಉಳ್ಳೊಡೆ = ಅಷ್ಟೊಂದು 
ಆಸೆಯಿರುವುದಾದರೆ, ನಿಮ್ಮಿರ್ಬರುಂ = ನೀವಿಬ್ಬರೂ, ಆ ಭರತನನ್‌ + ಓಲಗಿಸಿ 
ವಾಂಛಿತಮಂ ಪಡೆಯಿ೦ ವ ಭರತನನ್ನು ಮನವೊಲಿಸಿ ಅಭೀಷ್ಟವನ್ನು 
ಈಡೇರಿಸಿಕೊಳ್ಳಿ” ಎನ್ನಲು, 


ಗದ್ಯಾನುಸರಣ: ಹೀಗೆದು ತಮ್ಮ ಇಂದ್ರಿಯಸುಖವನ್ನೇ 
ಮನಸಿನಲ್ಲಿಟ್ಟುಕೊಂಡು ಮಾತನಾಡಿ ಆ ಮಹಾಯೋಗಿಯ ಯೋಗಕ್ಕೆ 
ಅಡ್ಡಿಯುಂಟುಮಾಡಿದರು; ಆಗ ಆಸನಕಂಪದಿಂದ ಉಂಟಾದ ಅವಧಿಜ್ಞಾನದಿಂದ 
ತಿಳಿದ ಧರಣೇಂದ್ರ ಎಂಬ ಭವನವಾಸಿ ದೇವನು ತಕ್ಷಣವೇ ಬಂದ. ಮೂಲೋಕದ 
ಗುರುವಿಗೆ ನಮಸ್ಕರಿಸಿ ನಮಿವಿನಮಿಯರ ಮುಖದೆಡೆ ತಿರುಗಿ “ಭೋಗವನ್ನು 
ತೊರೆದಿರುವವನಲ್ಲಿ” ಭೋಗಪರಂಪರೆಯನ್ನು ಹುಡುಕುತ್ತಿದ್ದೀರಲ್ಲ! ಅಷ್ಟೊಂದು. 
ಆಸೆಯಿರುವುದಾದರೆ, ನೀವಿಬ್ಬರೂ ಭರತನನ್ನು ಮನವೊಲಿಸಿ ಅಭೀಷ್ಟವನ್ನು 
ಈಡೇರಿಸಿಕೊಳ್ಳಿ” ಎಂದು ಹೇಳಿದ. 


ಕುಡುವಂ ಗುರು ಪಡೆವರ್‌ ಪೆ 

ರೆಡೆಯೊಳ್‌ ನೀಮಾರ್ಗಿದೇಕೆ ಕಿಡೆನುಡಿದಪಿರಿ 
ಟ್ಲೆಡೆವೆರ್ಗಡೆತನದೊಳಿದೇ 

ವಡೆವಿರ್‌ ನಿಮಗೆಮ್ಮ ಕಜ್ಜದೊಳ್‌ ಪೊರೆಯುಂಟೇ ೮೭ 


ಪದವಿಭಾಗ-ಅನ್ವಯ-ಅರ್ಥ: ಕುಡುವ೦ ಗುರು ಪಡೆವರ್‌ ಪೆಜರ್‌ ೫ 
ಕೊಡುವವನು ಜಗದ್ಗುರು ಪಡೆಯುವವರು ಬೇರೆ; ಎಡೆಯೊಳ್‌ ನೀಮಾರ್ಗೆ ವ 
ಮಧ್ಯದಲ್ಲಿ ನೀವು ಯಾರು, ಇದೇಕೆ ಕಿಡೆನುಡಿದಪಿರಿ ಇದೇಕೆ ಕೆಲಸ ಕೆಡಿಸುತ್ತಿದ್ದೀರಿ, 
ಇಟ್ಟ + ಎಡೆ +೬ ಪೆರ್ಗಡೆತನದೊಳಿದೇ(೦) + ಪಡೆವಿರ್‌ ೬ ನೀವು ತೋರುತ್ತಿರುವ 
ಹೆಗ್ಗಡೆತನದಿಂದ ನೀವೇನು ಪಡೆಯುತ್ತೀರಿ? ಎಮ್ಮ ಕಜ್ಜದೊಳ್‌ ನಿಮಗೆ ಪೊರೆ + 
ಉಂಟೇ ಎ ನಮ್ಮ ಕೆಲಸದಲ್ಲಿ ನಿಮಗೆ ಹೊಣೆಯಿದೆಯೇ? 


ಗದ್ಯಾನುಸರಣ: ಕೊಡುವವನು ಜಗದ್ಗುರು, ಪಡೆಯುವವರು ಬೇರೆ; 
ಮಧ್ಯದಲ್ಲಿ ನೀವು ಯಾರು, ಇದೇಕೆ ಕೆಲಸ ಕೆಡಿಸುತ್ತಿದ್ದೀರಿ? ನೀವು ತೋರುತ್ತಿರುವ 
ಹೆಗ್ಗಡೆತನದಿಂದ ನಿಮಗೇನು ಲಾಭ? ನಮ್ಮ ಕೆಲಸದಲ್ಲಿ ನಿಮ್ಮದೇನು ಪಾತ್ರ? 


ಸುರಭೂರುಹಮಿರೆ ಮತ್ತಿನ 

ಮರಮಂ ಜಳರಾಸಿಯಿರೆ ಕುಳುಂಪೆಯ ನೀರಂ 

ಎರೆವೆಮೆ ಪುರುಪರಮೇಶ್ವರ 

ನಿರೆ ಭರತನನೆಮ್ಮ ಮಹಿಮೆಗಂತದು ದೊರೆಯೇ ೮೮ 


ಪದವಿಭಾಗ-ಅನ್ವಯ-ಅರ್ಥ: ಸುರಭೂರುಹ೦ + ಇರೆ ಮತ್ತಿನ ಮರಮಂ 
= ಕಲ್ಪವೃಕ್ಷವಿರಬೇಕಾದರೆ ಇನ್ನಾವುದೋ ಮರವನ್ನು ಜಳರಾಸಿಯಿರೆ ಕುಳುಂಪೆಯ 
ನೀರ೦ ೬ ಸಮುದ್ರವೇ ಇರಬೇಕಾದರೆ ಕುಂಟೆಯ ನೀರನ್ನು ಪುರುಪರಮೇಶ್ವರನ್‌ + 
ಇರೆ ಭರತನನ್‌ ಎರೆವೆಮೆ - ಪುರುದೇವನಿರಬೇಕಾದರೆ ಭರತನನ್ನು ಕೇಳೋಣವೇ? 
ಎಮ್ಮ ಮಹಿಮೆಗೆ + ಅಂತದು ದೊರೆಯೇ = ನಮ್ಮ ಗೌರವಕ್ಕೆ ಅದು ತಕ್ಕುದೇ? 


ಗದ್ಯಾನುಸರಣ: ಕಲ್ಲವೃಕ್ಷವಿರಬೇಕಾದರೆ ಇನ್ನಾವುದೋ ಮರವನ್ನು 
ಸಮುದ್ರವೇ ಇರಬೇಕಾದರೆ ಕುಂಟೆಯ ನೀರನ್ನು ಪುರುದೇವನಿರಬೇಕಾದರೆ 
ಭರತನನ್ನು ಕೇಳೋಣವೇ? ನಮ್ಮ ಗೌರವಕ್ಕೆ ಅದು ತಕ್ಕುದೇ? 


ವ| ಎಂಬುದುಂ ಧರಣೇಂದ್ರನವರ ಮಹಾನುಭಾವಮುಮನಾದಿದೇವ 
ನೊಳಾದ ನಿರ್ಭರಭಕ್ತಿಯುಮಂ ಮೆಚ್ಚಿ ನಿಜರೂಪಮಂ ತೋಣೆದಾಗಳ್‌, 


ಪದವಿಭಾಗ-ಅನ್ವಯ-ಅರ್ಥ: ಎ೦ಬುದು೦ = ಎನ್ನಲು, ಧರಣೇಂದನ್‌ + 
ಅವರ ಮಹಾನುಭಾವಮುಮನ್‌ - ಧರಣೇಂದನು ಅವರ ಹಿರಿಯ ವ್ಯಕ್ತಿತ್ವವನ್ನೂ, 
ಆದಿದೇವನೊಳ್‌ + ಆದ ನಿರ್ಭರಭಕ್ತಿಯುಮಂ ಮೆಚ್ಚಿ = ಪುರುದೇವನ ಬಗೆಗಿನ 
ತುಂಬು ಭಕ್ತಿಯನ್ನೂ ಮೆಚ್ಚಿಕೊಂಡು, ನಿಜರೂಪಮ೦ ತೋಟಿೆದಾಗಳ್‌ ಇ. ತನ್ನ 
ಸ್ವಸ್ವರೂಪವನ್ನು ತೋರಿದಾಗ, 


ನವ 

ಗದ್ಯಾನುಸರಣ: ಎನ್ನಲು, ಧರಣೇಂದ್ರನು ಅವರ ಹಿರಿಯ ವ್ಯಕ್ತಿತ್ವವನ್ನೂ, 
ಪುರುದೇವನ ಬಗೆಗಿನ ತುಂಬು ಭಕ್ತಿಯನ್ನೂ ಮೆಚ್ಚಿಕೊಂಡು ತನ್ನ ಸ್ವಸ್ಥರೂಪವನ್ನು 
ತೋರಿಸಿದ. 


ಧರಣೇಂದನೆನಭವನ ಕಿಂ 

ಕರನೆಂ ನಿಮಗಪ್ಪ ಭಾಗಮಂ ಕುಡಲೆನ್ನಂ 

ಗುರು ಮುನ್ನಂ ಬೆಸಸಿದನಿ 

ನ್ನಿರದೆನ್ನೊಡವನ್ನಿಮೆನ್ನ ಪೇಟ್ದು ದು ಗೆಯ್ಯಿಂ ೮೯ 


ಪದವಿಭಾಗ-ಅನ್ವಯ-ಅರ್ಥ: ಧರಣೇಂದನೆನ್‌ - ನಾನು ಧರಣೇಂದ್ರ, 
ಅಭವನ ಕಿಂಕರನೆಂ ಎ ಆದಿಬ್ರಹ್ಮನ ಸೇವಕ, ನಿಮಗೆ + ಅಪ್ಪ ಭಾಗಮಂ ಕುಡಲ್‌ ಎ 
ನಿಮಗೆ ಸಲ್ಲಬೇಕಾದ ಭಾಗವನ್ನು ಕೊಡಲು, ಎನ್ನಂ ಗುರು ಮುನ್ನಂ ಬೆಸಸಿದನ್‌ = 
ನನಗೆ ದೇವನು ಮುಂಚೆಯೇ ಆಜ್ಞಾಪಿಸಿದ್ದಾನೆ, ಇನ್ನು + ಇರದೆ + ಎನ್ನೊಡವನ್ನಿಂ = 
ಇನ್ನು ತಡಮಾಡದೆ ನನ್ನ ಜೊತೆ ಬನ್ನಿ, ಎನ್ನ ಪೇಟ್ಟುದು ಗೆಯ್ಯಿಂ = ನಾನು 
ಹೇಳಿದಂತೆ ಮಾಡಿ. 


ಗದ್ಯಾನುಸರಣ: ನಾನು ಧರಣೇಂದ್ರ, ಆದಿಬ್ರಹ್ಮನ ಸೇವಕ, ನಿಮಗೆ 
ಸಲ್ಲಬೇಕಾದ ಭಾಗವನ್ನು ಕೊಡಲು ನನಗೆ ದೇವನು ಮುಂಚೆಯೇ ಆಜ್ಞಾಪಿಸಿದ್ದಾನೆ; 
ಇನ್ನು ತಡಮಾಡದೆ ನನ್ನ ಜೊತೆ ಬಂದು ನಾನು ಹೇಳಿದಂತೆ ಮಾಡಿ. 


ವಃ ಎಂಬುದುಂ “ಅಧಿಪಂ ಸಂಮುಖದಿಂ ಜಿಸಸಿದೊಡಲ್ಲದೊಲ್ಲೆವು” ಎನೆ 
ವಿಕ್ರಿಯೆಯಿಂ ಬೆಸಸುವಂತೆ ಮಾಡಿ ನಮಿಯುಮಂ ವಿನಮಿಯುಮಂ 
ನಿಜವಿಮಾನಮನಾ  ಮಾನವರನೇಟೆಸಿಕೊಂಡು ಪೋಗಿ ರಜತಾಚಲಮನೆಯ್ದಿ, 
ವಿಜಯಾರ್ಧದೊಳ್‌ ನಿಂದು ಅವರನಲ್ಲಿಗೆ ವಾಸ್ತವ್ಯರ್‌ ಮಾಡಿ ದಕ್ಷಿಣೋತ್ತರ 
ಶ್ರೇಣಿಗಳೊಳಿರ್ಪ ವಿದ್ಯಾಧರಾಧೀಶ್ವರರಂ ಬರಿಸಿ ಗಗನವಲ್ಲಭರಥನೂಪುರ 
ಚಕ್ರವಾಳಂಗಳ೦ ರಾಜಧಾನಿಗಳಾಗಿ ನೆಗಟ್ಟು ನೂಅಪತ್ತುಂ ಪೊಟಲ್ಲಳನೊಳಕೊಂಡ 
ದಕ್ಷಿಣೋತ್ತರಶ್ರೇಣಿಗಳಂ ನಮಿವಿನಮಿಗಳ್ಗೆ ಕೊಟ್ಟು ಗಾಂಧಾರಪನ್ನಗವಿದ್ಯೆಗಳನವರ್ಗೆ 
ವಿಧಿಪೂರ್ವಕಮಿತ್ತು. ಧರಣೇ೦ದ್ರನ್‌ ಅವರ೦ ಅ೦ಬರಚರೇ೦ದ್ರಪದವಿಯೊಳ್‌ ನಿಟಿಸಿ 
ನಿಜಾಮರಲೋಕಕ್ಕೆ ಪೋದಂ, ಅನ್ನೆಗಮಿತ್ತಲ್‌, 


ಪದವಿಭಾಗ-ಅನ್ವಯ-ಅರ್ಥ: ಎಂಬುದು೦ = ಎಂದು ಹೇಳಲು, ಅಧಿಪಂ 
ಸಂಮುಖದಿಂ ಬೆಸಸಿದೊಡಲ್ಲದೆ + ಒಲ್ಲೆವು * ಎನೆ - ದೇವನು ತನ್ನ ಬಾಯಿಂದಲೇ 
ಹೇಳುವವರೆಗೆ ಒಪ್ಪುವುದಿಲ್ಲ ಎನ್ನಲು, ವಿಕ್ರಿಯೆಯಿಂದಂ ಬೆಸಸುವಂತೆ ಮಾಡಿ = ತನ್ನ 
ವಿಕ್ರಿಯಾಸಾಮರ್ಥದಿಂದ ದೇವನು ಆಜ್ಞಾಫಿಸುವಂತೆ ಮಾಡಿ, ನಮಿಯುಮಂ 
ವಿನಮಿಯುಮಂ = ನಮಿವಿನಮಿಯರನ್ನು ನಿಜವಿಮಾನಮನ್‌ + ಏಜೆಸಿಕೊಂಡು 
ಪೋಗಿ ರಜತ 4+ ಅಚಲಮನ್‌ + ಎಯ್ದಿ - ತನ್ನ ವಿಮಾನದಲ್ಲಿ ಅವರನ್ನೂ 
ಹತ್ತಿಸಿಕೊಂಡು ಬೆಳ್ಳಿಬೆಟ್ಟವನ್ನು ತಲುಪಿದ. ವಿಜಯಾರ್ಧದೊಳ್‌ ನಿಂದು ಅವರನಲ್ಲಿಗೆ 
ವಾಸ್ತವ್ಯರ್‌ ಮಾಡಿ - ಕೈವಶಮಾಡಿಕೊಳ್ಳಬೇಕೆಂದು ಅವರನ್ನು ಅಲ್ಲಿ ನೆಲೆಗೊಳಿಸಿ, 
ದಕ್ಷಿಣ + ಉತ್ತರಶ್ರೇಣಿಗಳೊಳ್‌ + ಇರ್ಪ ವಿದ್ಯಾಧರಾಧೀಶ್ವರರಂ ಬರಿಸಿ - ದಕ್ಷಿಣ 
ಮತ್ತು ಉತ್ತರ ಶ್ರೇಣಿಗಳಲ್ಲಿ ಇರುವ ವಿದ್ಯಾಧರ ರಾಜರುಗಳನ್ನು ಬರಮಾಡಿಕೊಂಡು, 
ಗಗನವಲ್ಲಭ ರಥನೂಪುರಚಕ್ರವಾಳ೦ಗಳ್‌ +೬ ಎಂಬ ಇ ಗಗನವಲ್ಲಭಪುರ ಮತ್ತು 
ರಥನೂಪುರಚಕ್ರವಾಳ ಎಂಬ, ರಾಜಧಾನಿಗಳಾಗಿ ನೆಗಟ್ಟು ವ ರಾಜಧಾನಿಗಳಾಗಿ 
ಮಾಡಿ, ನೂಣಪತ್ತುಂ ಪೊಟಿಲ್ಲಳನ್‌ + ಒಳಕೊಂಡ ಎ ನೂರಹತ್ತು ನಗರಗಳು 
ಸೇರಿರುವ, ದಕ್ಷಿಣ + ಉತ್ತರಶ್ರೇಣಿಗಳ೦ ನಮಿವಿನಮಿಗಳ್ಗೆ ಕೊಟ್ಟು - ದಕ್ಷಿಣ ಮತ್ತು 
ಉತ್ತರಶ್ರೇಣಿಗಳನ್ನು ಕ್ರಮವಾಗಿ ನಮಿ ಮತ್ತು ವಿನಮಿಗಳಿಗೆ ನೀಡಿ, 
ಗಾಂಧಾರಪನ್ನಗವಿದ್ಯೆಳನ್‌ + ಅವರ್ಗೆ ವಿಧಿಪೂರ್ವಕಂ + ಇತ್ತು - ಗಾಂಧಾರ ಮತ್ತು 
ಪನ್ನಗವಿದ್ಯೆಗಳನ್ನು ಕ್ರಮಬದ್ಧವಾಗಿ ಹೇಳಿಕೊಟ್ಟು ಧರಣೇ೦ದ್ರನ್‌ ಅವರಂ 
ಅಂಬರಚರೇಂದ್ರಪದವಿಯೊಳ್‌ ನಿಜೆಸಿ = ಧರಣೇಂದನು ಅವರನ್ನು 
ಔವಏಛರರಾಜಪದವಿಯಲ್ಲಿ ನೆಲೆಗೊಳಿಸಿ, ನಿಜ-ಅಮರಲೋಕಕ್ಕೆ ಪೋದ೦ ಎ ತನ್ನ 
ದೇವಲೋಕಕ್ಕೆ ಹೋದ, ಅನ್ನೆಗ೦ + ಇತ್ತಲ್‌ - ಈ ಮಧ್ಯೆ ಈ ಕಡೆ, 


ಗದ್ಯಾನುಸರಣ: ಎ೦ದು ಹೇಳಲು, "ದೇವನು ತನ್ನ ಬಾಯಿಂದಲೇ 
ಹೇಳುವವರೆಗೆ ಒಪ್ಪುವುದಿಲ್ಲ' ಎಂದವರು ಉತ್ತರಿಸಿದರು; ಆಗ ಧರಣೇಂದನು ತನ್ನ 
ಎಕ್ರಿಯಾಸಾಮರ್ಥ್ಯದಿ೦ಂದ ದೇವನು ಆಜ್ಞಾಪಿಸುವಂತೆ ಮಾಡಿದ; ಆ ಬಳಿಕ 
ನಮಿವಿನಮಿಯರನ್ನು ತನ್ನ ವಿಮಾನದಲ್ಲಿ ಅವರನ್ನೂ ಹತ್ತಿಸಿಕೊಂಡು ಬೆಳ್ಳಿಬೆಟ್ಟವನ್ನು 
ತಲುಪಿದ. ವಿಜಯಾರ್ಧದಲ್ಲಿ ಅವರನ್ನು ನೆಲೆಗೊಳಿಸಿದ; ಆನಂತರ ದಕ್ಷಿಣ ಮತ್ತು 
ಉತ್ತರ ಶ್ರೇಣಿಗಳಲ್ಲಿ ಇರುವ ವಿದ್ಯಾಧರ ರಾಜರುಗಳನ್ನು ಬರಮಾಡಿಕೊಂಡು ಅವರ 
ಸಮ್ಮುಖದಲ್ಲಿ ಗಗನವಲ್ಲಭಪುರ ಮತ್ತು ರಥನೂಪುರಚಕ್ರವಾಳ ಎ೦ಬ ರಾಜಧಾನಿಗಳ 
ವ್ಯಾಪ್ತಿಯಲ್ಲಿನ ನೂರಹತ್ತು ನಗರಗಳಿ೦ದ ಕೂಡಿದ ದಕ್ಷಿಣ ಮತ್ತು ಉತ್ತರಶ್ರೇಣಿಗಳನ್ನು 
ಕ್ರಮವಾಗಿ ನಮಿ ಮತ್ತು ವಿನಮಿಗಳಿಗೆ ನೀಡಿದುದಲ್ಲದೆ, ಗಾಂಧಾರ ಮತ್ತು 
ಪನ್ನಗಎದ್ಕೆಗಳನ್ನೂ ಅವರಿಗೆ ಕ್ರಮಬದ್ಧವಾಗಿ ಹೇಳಿಕೊಟ್ಟ ಧರಣೇ೦ದ್ರನು ಅವರನ್ನು 
ಔಏಛರರಾಜಪದವಿಯಲ್ಲಿ ನೆಲೆಗೊಳಿಸಿ, ತನ್ನ ದೇವಲೋಕಕ್ಕೆ ಹೋದ, ಈ ಮಧ್ಯೆ ಈ 
ಕಡೆ, 


[ವಿಶೇಷ ವಿಚಾರ: ದೇವನು ತನ್ನ ವಿಕ್ರಿಯಾ ಸಾಮರ್ಥ್ಯದಿಂದ ಈ ಕಾರ್ಯ 
ಮಾಡಿದನೆಂದು ಪಂಪನ ವಿವರಣೆಯಾದರೆ, ಪೂರ್ವಪುರಾಣದಲ್ಲಿ ದೇವನು ಹೇಳಿದ 


ಮಾತನ್ನು ನಮಿವಿನಮಿಯರು ನಂಬುತ್ತಾರೆ; ಧರಣೇಂದ್ರ ಉಪಾಯದಿಂದ ಹಾಗೆ 
ಮಾಡುತ್ತಾನೆ: ಪೂಪು, ೧೮.೧೪೫.] 


ಪರಮಂ ಪೂಣ್ಣಚೆದಿ೦ಗಳಂ ನೆಅಪಿ ಚರ್ಯಾಮಾರ್ಗದೊಂದಂದಮಂ 
ಧರೆಯೊಳ್‌ ಮಾರ್ಗವಿಬೋಧನಾರ್ಥಮಜಿಯಲ್ಕೆಂದೆತ್ತಿ ಕಯ್ಯಂ ಸುರೇ 


ಶ್ವರಶೈಳಂ ತಳರ್ವಂತೆವೊಲ್‌ ತಳರ್ದನೀರ್ಯಾಗೋಚರಂ ಶುದ್ಧಿ ತ 
ಳಿರೆ ತನ್ನೊಳ್‌ ಧರೆಯಂ ಪದಾಂಬುಜರಜಂಗಳ್‌ ನೀರಜ೦ ಮಾಟ್ಚಿನಂ 
೯೦ 


ಪದವಿಭಾಗ-ಅನ್ವಯ-ಅರ್ಥ: ಪರಮಂ ಪೂಣ್ಣ + ಅಟೆದಿಂಗಳಂ ನೆಅಪಿ 
ಪರಮನು ಪ್ರತಿಜ್ಞೆ ಮಾಡಿದ್ದ ಆರು ತಿಂಗಳನ್ನು ಮುಗಿಸಿ, ಚರ್ಯಾಮಾರ್ಗದ + 
ಒಂದು +೬ ಅಂದಮಂ ಧರೆಯೊಳ್‌ ಮಾರ್ಗವಿಬೋಧನ +೬ ಅರ್ಥಂ ೬. 
ಚರ್ಯಾಮಾರ್ಗದ ಒಂದು ಬಗೆಯನ್ನು ಜಗತ್ತಿನಲ್ಲಿ ಬೋಧಿಸಿ, ಅಜೆಯಲ್ಕೆ + ಎಂದು 
ಕಯ್ಯಂ ಎತ್ತಿ ೯. ತಿಳಿಯಲಿ ಎಂದು ತನ್ನ ಕೈಯನ್ನೆತ್ರಿಕೊಂಡು, ಧರೆಯಂ 
ಪದಾಂಬುಜರಜಂಗಳ್‌ ನೀರಜ೦ ಮಾಟ್ಟೆನ೦ ಭೂಮಿಯನ್ನು ತನ್ನ ಅಡಿದಾವರೆಗಳ 
ಧೂಳಿನಿಂದ ಕೊಳೆರಹಿತವನ್ನಾಗಿ ಮಾಡಲು, ಸುರೇಶ್ವರಶೈಳಂ ತಳರ್ವಂತೆವೊಲ್‌ ಇ. 
ಮೇರು ಪರ್ವತವು ಹೊರಡುವ ಹಾಗೆ, ತನ್ನೊಳ್‌ ಶುದ್ಧಿ ತಳಿರೆ ಈರ್ಯಾಗೋಚರಂ 
ತಳರ್ದನ್‌ ತನ್ನಲ್ಲಿ ಶುದ್ಧಿಯನ್ನು ಹೊಂದಿ ಈರ್ಯಾಗೋಚರನಾಗಿ ನಡೆದ. 


ಗದ್ಯಾನುಸರಣ: ಪರಮನು ಪ್ರತಿಜ್ಞೆ ಮಾಡಿದ್ದ ಆರು ತಿಂಗಳನ್ನು ಮುಗಿಸಿ, 
ಚರ್ಯಾಮಾರ್ಗದ ಒಂದು ಬಗೆಯನ್ನು ಜಗತ್ತಿನಲ್ಲಿ ಬೋಧಿಸಿ ತಿಳಿಯುವಂತೆ 
ಮಾಡಲು ತನ್ನ ಕೈಯನ್ನೆತ್ತಿಕೊಂಡು ಭೂಮಿಯನ್ನು ತನ್ನ ಅಡಿದಾವರೆಗಳ ಧೂಳಿನಿಂದ 
ಕೊಳೆರಹಿತವನ್ನಾಗಿ ಮಾಡಲು ಮೇರು ಪರ್ವತವು ಹೊರಡುವ ಹಾಗೆ ತನ್ನಲ್ಲಿ 
ಶುದ್ಧಿಯನ್ನು ಹೊಂದಿ ಈರ್ಯಾಗೋಚರನಾಗಿ ನಡೆದ. 


ವ। ಅಂತು ತಳರ್ದು ಗ್ರಾಮ ನಗರ ಖೇಡ ಖರ್ವಡಂಗಳೊಳೆಡಂಬಡಿಲ್ಲದೆ 
ಚರ್ಯಾಮಾರ್ಗದೊಳ್‌ ನಡೆವಲ್ಲಿ ಜನಪದ ಪುರ ಸನಾಭಿಜನ೦ಂಗಳ್‌ ಕಂಡು 
ಮುಸುಚಿಕೊಂಡು ಕೆಲಬರ್‌ ಅತಿಜಡಮತಿಗಳ್‌ "ಮಿಂದುಂಡು ಈಗಳೆ 
ಬಿಜಯಂಗೆಯ್‌' ಎಂದಿರೆ ಕುಳಾದ್ರಿಧೈರ್ಯಂಗೆ ಚರಿಗೆ ಮಾಣ್ಣತ್ತಿನಿಸುಂ. ಅಂತಾ 
ಮುನೀಶ್ವರಂಗೆ ನಿಖಿಳಜಗಜ್ಜನಾಶ್ಚರ್ಯಚರ್ಯಾಪರ್ಯಟನದೊಳ್‌ ಮತ್ತಮಜುದಿಂಗಳ್‌ 
ಪೋಗೆ ಸಂವತ್ಸರಂ ನೆಅ*ದಂದು ಕುರುಜಾಂಗಣವಿಷಯವಿಶೇಷಕಮಪ್ಪ 
ಹಸ್ತಿನಾಪುರಮನಾಳ್ವ ಕುರುವಂಶಶಿಖಾಮಣಿ ಸೋಮಪ್ರಭಂಗೆ 
ತತ್ವ್ವಯಂಪ್ರಭಾಶ್ರೀಮತ್ಕಾರ್ಯಾ ಸ್ವಯಂಪ್ರಭದೇವ ಕೇಶವಮಹೀಶಾಚ್ಯುತಪ್ರತೀಂದ್ರಂ 
ಧನದೇವಚರಂ ಸರ್ವಾರ್ಥಸಿದಿಯಿಂ ಬಂದು ಪರಮಶ್ರೇಯೋನಿಧಾನಂ 
ಶ್ರೇಯಾಂಸನೆಂಬೊಂ ಪ್ರಿಯಾನುಜನಾಗಿರ್ದಾತಂ ಅಂದಿನ ಬೆಳಗಪ್ಪ ಜಾವದೊಳ್‌, 


ಪದವಿಭಾಗ-ಅನ್ವಯ-ಅರ್ಥ: ಅಂತು ತಳರ್ದು = ಹಾಗೆ ಹೊರಟು, ಗ್ರಾಮ 
ನಗರ ಖೇಡ ಖರ್ವಡಂಗಳೊಳ್‌ + ಎಡಂಬಡಿಲ್ಲದೆ ಚರ್ಯಾಮಾರ್ಗದೊಳ್‌ 
ನಡೆವಲ್ಲಿ - ಗ್ರಾಮ ನಗರ ಖೇಡ ಖರ್ವಡಗಳಲ್ಲಿ ತೊಂದರೆಯಿಲ್ಲದೆ ಸಂಚರಿಸುತ್ತಿರಲು, 
ಜನಪದಪುರಸನಾಭಿಜನ೦ಗಳ್‌ ಕ೦ಡರ್‌ = ಜನಪ ದಪುರವೆಂಬ. ಊರಿನಲ್ಲಿ ನೆಂಟರು 
ಕಂಡು ಸುತ್ತುವರಿದು, ಅತಿ ಜಡಮತಿಗಳ್‌ ಕೆಲರ್‌ ಇ ತೀರ ಮಂದಬುದ್ಧಿಯ ಕೆಲವರು 
ಮಿಂದು ೬ ಉಂಡು * ಈಗಳೆ ಬಿಜಯಂಗೆಯ್‌ ಎಂದಿರೆ ಇ ಸ್ನಾನ ಮಾಡಿ 
ಊಟಮಾಡಿಕೊಂಡು ಹೊರಡಿರಿ ಎಂದು ಹೇಳಲು, ಕುಳ + ಅದ್ರಿಧೈರ್ಯಂಗೆ ಚರಿಗೆ 
ಇನಿಸು೦ ಮಾಣ್ಬತ್ತು = ಕುಲಪರ್ವತದಂತೆ ಧೈಯರ್ಸ್ನ್ಥನಾದ ಸ್ವಾಮಿಗೆ ಚರಿಗೆ ಕೊಂಚ 
ನಿಂತಿತು. ಅಂತು ಆ ಮುನೀಶ್ವರಂಗೆ - ಹೀಗೆ ಆ ಮುನಿಪತಿಗೆ, ನಿಖಿಳಜಗತ್‌ + ಜನ 
+ ಆಶ್ಚರ್ಯಚರ್ಯಾಪರ್ಯಟನದೊಳ್‌ = ಇಡೀ ಜಗತ್ತಿನ ಜನಕ್ಕೆ 
ಆಶ್ಚರ್ಯಕಾರಕವೆನಿಸಿದ ಚರ್ಯೆಯ ಸುತ್ತಾಟದಲ್ಲಿ, ಮತ್ತಂ + ಅಜುದಿಂಗಳ್‌ ಪೋಗೆ 
= ಇನ್ನೂ ಆರು ತಿಂಗಳು ಸರಿಯದು, ಸಂವತ್ಸರಂ ನೆಕ?ದಂದು ೬ ಒಂದು ವರ್ಷ 
ಮುಗಿದಾಗ, ಕುರುಜಾಂಗಣವಿಷಯವಿಶೇಷಕಂ + ಅಪ್ಪ ವ ಕುರುಜಾಂಗಣ ನಾಡಿನ 
ತಿಲಕದಂತಿದ್ದ, ಹಸ್ತಿನಾಪುರಮನ್‌ 4+ ಆಳ್ವ ಕುರುವಂಶಶಿಖಾಮಣಿ ಸೋಮಪ್ರಭಂಗೆ 
ಹಸ್ತಿನಾಪುರವನ್ನು ಆಳುವ ಕುರುವಂಶಶ್ರೇಷ್ಠನಾದ ಸೋಮಪ್ರಭನಿಗೆ, ತತ್‌ + 
ಸ್ವಯಂಪ್ರಭಾ ಶ್ರೀಮತಿ + ಆರ್ಯಾ ಸ್ವಯಂಪುಭದೇವ ಕೇಶವಮಹೀಶ + 
ಅಚ್ಯುತಪ್ರತೀಂದ್ರಂ ಧನದೇವಚರಂ ಇ ಹಿ೦ದಿನ ಸ್ವಯಂಪ್ರಭೆ ಶೀಮತಿ ಆರ್ಯ, 
ಸ್ವಯಂಪುಭದೇವ ಕೇಶವಮಹೀಶ ಅಚ್ಚುತ್ರತೀಂದ್ರ ಧನದೇವಚರ ಎಂದು 
ಅನುಕ್ರಮವಾಗಿ ಜನಗಳನ್ನೆತ್ರಿ, ಸರ್ವಾರ್ಥಸಿದ್ಧಿಯಿಂ ಬಂದು ಇ ಸರ್ವಾರ್ಥಸಿದ್ಧಿಯಿಂದ 
ಇಳಿದು ಬಂದು. ಪ್ರಿಯ + ಅನುಜನಾಗಿರ್ದಾತಂ = ಪ್ರೀತಿಯ ತಮ್ಮನಾಗೀ(ಹುಟ್ಟಿದದ್ದ. 
ಪರಮಶ್ರೇಯೋನಿಧಾನಂ ಶ್ರೇಯಾಂಸನೆಂಬೊಂ ಎ» ಅತೀವ ಶ್ರೇಯಸ್ಸಿಗೆ 
ಆಶ್ರಯವೆನಿಸಿದ್ದ ಶ್ರೇಯಾಂಸನೆಂಬುವನು, ಅಂದಿನ ಬೆಳಗಪ್ಪ ಜಾವದಾಗಳ್‌ ಎ ಆವತ್ತು 
ಬೆಳಗಿನ ಜಾವದಲ್ಲಿ, 


ಗದ್ಯಾನುಸರಣ: ಹಾಗೆ ಹೊರಟು ಗ್ರಾಮ ನಗರ ಖೇಡ ಖರ್ವಡಗಳಲ್ಲಿ 
ಎಡರುತೊಡರುಗಳಿಲ್ಲದೆ ಸಂಚರಿಸುತ್ತಿರಲು ಜನಪದಪುರವೆ೦ಬ ಊರಿನಲ್ಲಿ ಅವನನ್ನು 
ನೆಂಟರು ಕಂಡು ಸುತ್ತುವರಿದರು. ತೀರ ಮಂದಬುದ್ಧಿಯ ಕೆಲವರು ಆತನಿಗೆ ಹೂವು 
ವಸ್ತ್ರ ಗಂಧ ಆಭರಣಗಳನ್ನು ಕೊಟ್ಟರು. ಸ್ನಾನ” ಮಾಡಿ ಊಟಮಾಡಿಕೊಂಡು 
ಹೊರಡಿರಿ” ಎಂದು ಹೇಳಿ ತಡೆದರು; ಹೀಗಾಗಿ "ಕಲಪ ರ್ವತದಂತೆ ಧೈಯರ್ಸ್ಥನಾದ 
ಸ್ವಾಮಿಯ ಚರಿಗೆ ಕೊಂಚ ಕಾಲ ನಿಂತಿತು. ಹೀಗೆ ಆ ಮುನಿಪತಿಗೆ ಇಡೀ ಜಗತ್ತಿನ 
ಜನಕ್ಕೆ ಆಶ್ಚರ್ಯಕಾರಕವೆನಿಸಿದ ಚರ್ಯೆಯ ಸುತ್ತಾಟದಲ್ಲಿ ಇನ್ನೂ ಆರು ತಿಂಗಳು 
ಸರಿದು ಒಂದು ವರ್ಷ ಕಳೆಯಿತು; ಅಷ್ಟು ಹೊತ್ತಿಗೆ, ಕುರುಜಾಂಗಣ ನಾಡಿನ 
ತಿಲಕದಂತಿದ್ದ ಹಸ್ಕಿನಾಪುರವನ್ನು ಆಳುತ್ತಿದ್ದ ಕುರುವಂಶಶ್ರೇಷ್ಠನಾದ ಸೋಮಪುಭನಿಗೆ - 
ಹಿಂದೆ ಸ್ವಯಂಪಭೆ ಶ್ರೀಮತಿ ಆರ್ಯೆ, ಸ್ವಯಂಪ್ರಭದೇವ ಕೇಶವಮಹೀಶ 
ಅಚ್ಯುತ್ರತೀ೦ದ್ರ ಧನದೇವಚರ ಎಂದು ಅನುಕ್ರಮವಾಗಿ ಜನ್ಮಗಳನ್ನೆತ್ತಿ 
ಸರ್ವಾರ್ಥಸಿದ್ದಿಯಿಂದ ಇಳಿದು ಬಂದು - ಈಗ ಪ್ರೀತಿಯ ತಮ್ಮನಾಗಿ ಹುಟ್ಟಿದ್ದವನು 


ಅತೀವ ಶ್ರೇಯಸ್ಸಿಗೆ ಆಶ್ರಯವೆನಿಸಿದ್ದ ಶ್ರೇಯಾಂಸನೆಂಬುವನು; ಆತನು ಆವತ್ತು 
ಬೆಳಗಿನ ಜಾವ, 


ಸುರಶೈಲಂ ಕಲ್ಪವೃಕ್ಷಪ್ರಕರಪರಿವೃತಂ ರಾಜಗೇಹಾಂಗಣಾಳಂ 

ಕರಣಂ ಬಂದಿರ್ದುದಂ ಕಂಡಮರಗಿರಿನಿಭಂ ಪ್ರಾರ್ಥಿತಾರ್ಥಪ್ರದಂ ಮಾ 

ಣ್ಲೆರದಾದಿಬ್ರಹ್ಮನೆಟ್ಟರ್ಷುದನೆ ಕನಸುವೇಟ್ಲಿಪ್ಲುದೆಂದಗ್ರಜಂಗಾ 

ದರದಿಂದಂ ಪೇಟ್ತು ಕಾಣ್ಬುತ್ತವದೊಳೆ ಪರಮಾನಂದಮಂ ತಾಳಿ ನಿಂದಂ 
೯೧ 


ಪದವಿಭಾಗ-ಅನ್ವಯ-ಅರ್ಥ: ಕಲ್ಲವೃಕ್ಷಪಕರಪರಿವೃತಂ ಎ ಕಲ್ಪವೃಕ್ಷಗಳ 
ಗುಂಪಿನಿಂದ ಸುತ್ತುವರಿದ, ರಾಜಗೇಹ + ಆಂಗಣ + ಅಳ೦ಕರಣ೦ ಇ ಅರಮನೆಗೆ 
ಅಂಲಕಾರವಾದ, ಸುರಶೈಲಂ = ಮೇರುಪರ್ವತವು, ಬಂದು ೬ ಇರ್ದುದಂ ಕಂಡು 
ಬಂದಿರುವುದನ್ನು ಕನಸಿನಲ್ಲಿ ನೋಡಿ, ಪ್ರಾರ್ಥಿತ * ಅರ್ಥಪ್ರದ೦ ಎ ಕೇಳಿಕೊಂಡ 
ಇಷ್ಟಾರ್ಥವನ್ನು ನೆರವೇರಿಸುವ,  ಅಮರಗಿರಿನಿಭಂ = ದೇವಗಿರಿಸಮಾನನಾದ, 
ಆದಿಬ್ರಹ್ಮನ್‌ ಎ ಆದಿದೇವನು, ಮಾಣು + ಇರದೆ + ಎಟ್ಟರ್ಪುದನೆ ಕನಸು + 
ಪೇಟ್ಪಪ್ಪುದು + ಎಂದು = ಖಂಡಿತ ಬರುತ್ತಿದ್ದಾನೆ ಎಂದು ತನ್ನ ಕನಸು ಸೂಚಿಸುತ್ತಿದೆ 
ಎಂದು, ಅಗಜಂಗೆ + ಆದರದಿಂದಂ ಪೇಟ್ಟು - ತನ್ನ ಅಣ್ಣನಿಗೆ ಉತ್ಸಾಹದಿಂದ ತಿಳಿಸಿ, 
ಕಾಣ್ಣ * ಉತ್ಸವದೊಳೆ ಪರಮ + ಆನಂದಮಂ ತಾಳ್ವಿ ನಿಂದಂ ೬ ಆತನನ್ನು 
ಕಾಣುವ ಮಹಾಸಂತಸಕ್ಕಾಗಿ ಕಾದು ನಿಂತ. 


ಗದ್ಯಾನುಸರಣ: ಕಲ್ಪವೃಕ್ಷಗಳ ಗುಂಪಿನಿಂದ ಸುತ್ತುವರಿದ ಹಾಗೂ ಅರಮನೆಗೆ 
ಅಂಲಕಾರಪ್ರಾಯವಾದ ಮೇರುಪರ್ವತವು, ಬಂದಿರುವುದನ್ನು ಕನಸಿನಲ್ಲಿ ನೋಡಿದ; 
ಕೇಳಿಕೊಂಡ ಇಷ್ಟಾರ್ಥವನ್ನು ನೆರವೇರಿಸುವ ದೇವಗಿರಿಸಮಾನನಾದ ಆದಿದೇವನು 
ಖಂಡಿತ ಬರುತ್ತಿದ್ದಾನೆ ಎಂದು ತನ್ನ ಕನಸು ಸೂಚಿಸುತ್ತಿದೆ ಎಂದು ತನ್ನ ಅಣ್ಣನಿಗೆ 
ಉತ್ಸಾಹದಿಂದ ತಿಳಿಸಿ ಆತನನ್ನು ಕಾಣುವ ಮಹಾಸಂತಸ ಕ್ಷಣಕ್ಕಾಗಿ ಕಾದು ನಿಂತ. 


ವ ಅನ್ನೆಗಂ ಆದಿಮುನೀಶ್ವರನುಂ ಆ ಪುರಾಂತರಾಳದೊಳ್‌ 


ಸಂವೇಗವೈರಾಗ್ಯಾಭಿವೃದ್ಧರ್ಥಮಾಗೆ ಜಗತ್ಕಾಯಸ್ವಭಾವ ಭಾವನಾಪರಂ 
ಸಕಳಶರೀರಗುಣಾಧಿಕದುಃಖಾರ್ದಿತಾವಿನೀತರೊಳ್‌ ಮೈತ್ರಿಪ್ರಮೋದ 


ಕಾರುಣ್ಯಮಾಧ್ಯಸ್ಥವೃತ್ತಿಗಳಂ ಭಾವಿಸುತ್ತುಂ ಯುಗಪ್ರಮಾಣಕ್ಷೋಣೇನಿರೀಕ್ಷಣ 
ನಿರುತಮತಿದ್ರುತವಿಲಂಬಿಗತಿವ್ಯಪೇತನುಮಾಗಿ ನಗರಾರಣ್ಯನಿರ್ವಿಶೇಷನುತ್ತಮಮಧ್ಯಮ 
ಜಘನ್ಯಾಗಾರಂಗಳೊಳ್‌ ಚಂದ್ರಗತಿಯಿಂ ಸಲುತ್ತುಮಾಳೋಕಸಂಭ್ರಮೋಪೇತ 
ಪುರಜನಾನುಗಮ್ಯಮಾನ೦ ಸೋಮಪ್ರಭ ರಾಜಮಂದಿರಾಭಿಮುಖನಾಗಿ ಬರ್ಪನ್ನೆಗಂ 
ದ್ವಾರಪಾಳಕಂ ಸಿದ್ಧಾರ್ಥನೆಂಬಂ ಪರಿತಂದು ಭಗವದ್ದತ್ತಪ್ರಸಕ್ತ 
ವಚನರಚನಾಮುಖರಮುಖಸರಸೀರುನಾಗಿರ್ದ ಸೋಮಪ್ರಭಂಗಂ 
ಶ್ರೇಯಾಂಸಂಗಮಜಿೆಪಿದಾಗಳ್‌, ಅತಿಪ್ರಮೋದಪ್ರೀಣಿತಾತರಃಕರಣನಾಗಿ, 


ಪದವಿಭಾಗ-ಅನ್ವಯ-ಅರ್ಥ: ಅನ್ನೆಗ೦ - ಅಷ್ಟರಲ್ಲಿ, ಆದಿಮುನೀಶ್ವರನು೦ - 
ಆದಿಜಿನನು, ಆ ಪುರ + ಅ೦ತರಾಳದೊಳ್‌ ಇ ಆ ನಗರದ ಮಧ್ಯೆ, ಸಂವೇಗವೈರಾಗ್ಯ 


+ ಅಭಿವೃದ್ಧಿ + ಅರ್ಥಮಾಗೆ ಎ ವೈರಾಗ್ಯವನ್ನು ಬೆಳೆಸುವ ದೃಢಸಂಕಲ್ಲದಿಂದ, ಜಗತ್‌ 
+ ಕಾಯಸ್ವಭಾವಭಾವನಾಪರಂ = ಬದುಕು ಮತ್ತು ದೇಹಗಳ ಸ್ವಭಾವವನ್ನು ಕುರಿತು 
ಆಲೋಚಿಸುತ್ತ ಸಕಳಶರೀರಗುಣ + ಅಧಿಕದುಃಖಾರ್ದಿತ + ಅವಿನೀತರೊಳ್‌ ಇ 
ಕೇವಲ ದೇಹಗುಣಗಳನ್ನೇ ಹೊಂದಿ ಅತೀವ ದುಃಖವನ್ನು ಹೊಂದಿದ ಅವಿಧೇಯರಲ್ಲಿ, 
ಮೈತ್ರಿ ಪ್ರಮೋದ ಕಾರುಣ್ಯ ಮಾಧ್ಯಸ್ಥವೃತ್ತಿಗಳಂ ಭಾವಿಸುತ್ತುಂ ೫ ಸ್ನೇಹ ಆನಂದ 
ಕರುಣೆಗಳಿಂದ ಮಾಧ್ಯಸ್ಥವೃತ್ತಿಗಳನ್ನು ತಾಳೀ, ಯುಗಪ್ರಮಾಣಕ್ಷೋಣೀ 
ನಿರೀಕ್ಷಣನಿರುತಮತಿ ಒಂದು ನೊಗದಷ್ಟು ದೂರವನ್ನು ನೋಡುವುದರಲ್ಲಿ 
ನಿರತನಾಗಿ, ದ್ರುತವಿಲಂಬಿಗತಿವ್ಯಪೇತನು೦ + ಆಗಿ ೬ ತೀರ ಬೇಗ ಅಥವಾ ತೀರ 
ನಿಧಾನವಾಗಿ ನಡೆಯದೆ, ನಗರ + ಅರಣ್ಯನಿರ್ವಿಶೇಷನ್‌ = ಊರು ಅಥವಾ ಕಾಡುಗಳ 
ಭೇದವಿಲ್ಲದೆ, ಉತ್ತಮಮಧ್ಯಮಜಘನ್ಯ + ಆಗಾರಂಗಳೊಳ್‌ = ಶ್ರೇಷ್ಠ ಮಧ್ಯಮ 
ಹಾಗೂ ಸಾಮಾನ್ಯ ಮನೆಗಳಲ್ಲಿ, ಚಂದ್ರಗತಿಯಿ೦ ಸಲುತ್ತುಂ = ಚಂದ್ರಗತಿಯಿಂದ 
ಸಾಗುತ್ತ, ಆಳೋಕಸಂಭ್ರಮ + ಉಪೇತ ಇ ನೋಡಲು ಸಡಗರಪಡುವ, ಪುರಜನ + 
ಅನುಗಮ್ಯಮಾನ೦ - ಊರ ಜನರಿಂದ ಹಿಂಬಾಲಿಸಲ್ಪಟ್ಟು, ಸೋಮಪ್ರಭರಾಜಮಂದಿರ 
+ ಅಭಿಮುಖನಾಗಿ ಬರ್ಪನ್ನೆಗಂ = ಸೋಮಪ್ರಭನ ಅರಮನೆಗೆ ಎದುರಾಗಿ 
ಬರುತ್ತಿರಲು, ಸಿದ್ದಾರ್ಥನೆಂಬಂ ದ್ಹಾರಪಾಳಕಂ ಪರಿತಂದು = ಸಿದ್ಧಾರ್ಥನೆ೦ಬ ಬಾಗಿಲು 
ಕಾಯುವವನು ಓಡಿ ಬಂದು, ಭಗವತ್‌ + ವೃತ್ತಪ್ರಸಕ್ತವಚನರಚನಾ ಇ ಭಗವಂತನ 
ವಿಚಾರವನ್ನು ಕೇಳಲು, ಮುಖರಮುಖಸರಸೀರುನಾಗಿ * ಇರ್ದ = ಕಾತರರಾಗಿದ್ದ 
ಮೊಗದಾವರೆಗಳಿಂದ ಕೂಡಿದ್ದ, ಸೋಮಪ್ರಭಂಗಂ ಶ್ರೇಯಾಂಸಂಗಂ «+ 
ಅಟೆಪಿದಾಗಳ್‌  -  ಸೋಮಪ್ರಭ ಮತ್ತು ಶ್ರೇಯಾಂಸನಿಗೆ ತಿಳಿಸಿದಾಗ, 
ಅತಿಪ್ರಮೋದಪ್ರೀಣಿತ 4+ ಅ೦ತರಃಕರಣನಾಗಿ = ಅತಿಪ್ರಮೋದಪ್ರೀಣಿತ + 
ಅಂತಃಕರಣನಾಗಿ - ಅತೀವ ಸಂತಸದಿಂದ ಕೂಡಿದ ಮನಸ್ಸುಳ್ಳವನಾಗಿ, 


ಗದ್ಯಾನುಸರಣ: ಅಷ್ಟರಲ್ಲಿ, ಆದಿಜಿನನು ಆ ನಗರದ ಮಧ್ಯೆ ವೈರಾಗ್ಯವನ್ನು 
ಬೆಳೆಸುವ ದೃಢಸಂಕಲ್ಲದಿಂದಲೂ, ಬದುಕು ಮತ್ತು ದೇಹಗಳ ಸ್ವಭಾವವನ್ನು ಕುರಿತು 
ಆಲೋಚಿಸುತ್ತಲೂ, ಕೇವಲ ದೇಹಗುಣಗಳನ್ನೇ ಹೊಂದಿ ಅತೀವ ದುಃಖವನ್ನು 
ಹೊಂದಿದ ಅವಿಧೇಯರಲ್ಲಿ ಸ್ನೇಹ ಆನಂದ ಕರುಣೆಗಳಿಂದ ಮಾಧ್ಯಸ್ಥವೃತ್ತಿಗಳನ್ನು 
ತಾಳಿಯೂ, ಒಂದು ನೊಗದಷ್ಟು ದೂರವನ್ನು ನೋಡುವುದರಲ್ಲಿ ನಿರತನಾಗಿ, ತೀರ 
ಬೇಗ ಅಥವಾ ತೀರ ನಿಧಾನವಾಗಿ ನಡೆಯದೆ, ಊರು ಅಥವಾ ಕಾಡುಗಳ 
ಭೇದವಿಲ್ಲದೆ. ಶ್ರೇಷ್ಠ ಮಧ್ಯಮ ಹಾಗೂ ಸಾಮಾನ್ಯ ಮನೆಗಳಲ್ಲಿ ವ್ಯತ್ಯಾಸ ಮಾಡದೆ, 
ಚಂದಗತಿಯಿಂದ ಸಾಗುತ್ತ ಬರುತ್ತಿದ್ದ; ನೋಡಲು ಸಡಗರಪಡುತ್ತ ಊರ ಜನರು 
ಆತನನ್ನು ಹಿಂಬಾಲಿಸುತ್ತಿದ್ದರು; ಹೀಗೆ ಆತನು ಸೋಮಪ್ರಭನ ಅರಮನೆಗೆ ಎದುರಾಗಿ 
ಬರುತ್ತಿರಲು ಸಿದ್ಧಾರ್ಥನೆಂಬ ಬಾಗಿಲು ಕಾಯುವವನು ಆತನನ್ನು ನೋಡಿ, ಓಡಿ 
ಬಂದ; ಭಗವಂತನ ವಿಚಾರವನ್ನು ಕೇಳಲು ಕಾತರವಾದ ಮೊಗದಾವರೆಗಳಿಂದ 
ಕೂಡಿದ್ದ ಸೋಮಪ್ರಭ ಮತ್ತು ಶ್ರೇಯಾಂಸನಿಗೆ ಈ ವಿಷಯ ತಿಳಿಸಿದ. ಅತೀವ 
ಆದಿದೇವನು ಸಂತಸದಿಂದ ಕೂಡಿದ ಮನಸ್ಸುಳ್ಳವನಾಗಿ, 


ಇದಿರೊಳ್‌ ಮಂಗಳಗೀತತೂರ್ಕನಿನದಂ ಕೈಗಣ್ಮೆ ಮಾ೦ಗಲ್ಯವೇ 


ಷದ ಕಾಂತಾತತಿ ಮಂಗಳೋಪಕರಣದ್ರವ್ಯಂಗಳಿಂದೊಪ್ಪೆ ಪೆ 
ರ್ಚಿದ ತನ್ನುತ್ತಮಭಕ್ತಿಯಿಂ ನಿಲಿಪುದು೦ ಶ್ರೇಯೋಗ್ಯಹದ್ವಾರದೊಳ್‌ 
ನಿಧಿ ನಿಲ್ಪಂತಿರೆ ನಿಂದನೂರ್ಜಿತಗುಣಂ ಸಂಸಾರಸಾರೋದಯಂ ೯೨ 


ಪದವಿಭಾಗ-ಅನ್ವಯ-ಅರ್ಥ:  ಇದಿರೊಳ್‌ ಮಂಗಳಗೀತತೂರ್ಕನಿನದಂ 
ಕೈಗಣ್ಣೆ = ಎದುರಲ್ಲಿ ಮಂಗಳವಾದ್ಯಗಳ ದನಿಯು ಮೊರೆಯಲು, ಮಾಂಗಲ್ಯವೇಷದ 
ಕಾಂತಾತತಿ ಇ ಶುಭಕರ ವೇಷದಿಂದ ಕೂಡಿದ ವನಿತಾಸಮೂಹವು. ಮಂಗಳ + 
ಉಪಕರಣದವ್ಯಂಗಳಿಂದೆ + ಒಪ್ಪೆ ಎ ಮಂಗಳಕರವಾದ ವಸ್ತುಗಳಿಂದಲೂ 
ಸಾಮಗ್ರಿಗಳಿಂದ ಶೋಭಿಸಲು, ಪೆರ್ಚಿದ ತನ್ನುತ್ತಮಭಕ್ತಿಯಿಂ ನಿಲಿಪುದುಂ ಇ. 
ಅಸೀಮವಾದ ತನ್ನ ಶ್ರೇಷ್ಠ ಭಕ್ತಿಯು ನಿಲ್ಲಿಸಲು, ಶ್ರೇಯೋಗ್ಯಹದ್ದಾರದೊಳ್‌ ನಿಧಿ 
ನಿಲ್ವಂತಿರೆ ೬ ಶ್ರೇಯಸ್ಸಿನ ಬಾಗಿಲಲ್ಲಿ ನಿಧಿಯು ನಿಲ್ಲುವ ಹಾಗೆ, ಊರ್ಜಿತಗುಣಂ 
ಸಂಸಾರಸಾರೋದಯಂ ನಿಂದನ್‌ ೬ ಉನ್ನತ ಗುಣಗಣೆಯೂ ಸಂಸಾರಸಾರವನ್ನು 
ಹೆಚ್ಚಿಸುವವನೂ ಆದ ಆದಿದೇವ ಚರಿಗೆಗಾಗಿ ನಿಂತ. 


ಗದ್ಯಾನುಸರಣ: ಎದುರಲ್ಲಿ ಮ೦ಗಳವಾದ್ಯಗಳ ದನಿಯು ಮೊರೆಯುತ್ತಿತ್ತು; 
ಶುಭಕರ ವೇಷದಿಂದ ಕೂಡಿದ ವನಿತಾಸಮೂಹವು ಮಂಗಳಕರವಾದ ವಸ್ತುಗಳನ್ನೂ 
ಸಾಮಗ್ರಿಗಳನ್ನೂ ಹಿಡಿದು ನಿಂತಿತ್ತು ಶ್ರೇಯಾಂಸನು ಅಸೀಮವಾದ ಭಕ್ತಿಯಿಂದ 
ಚರಿಗೆಗೆ ನಿಲ್ಲಲು ಬೇಡಿಕೊಂಡಾಗ, ಶ್ರೇಯಸ್ಸಿನ ಬಾಗಿಲಲ್ಲಿ ನಿಧಿಯು ನಿಲ್ಲುವ ಹಾಗೆ 
ಉನ್ನತ ಗುಣಗಣಿಯೂ ಸಂಸಾರಸಾರವನ್ನು ಹೆಚ್ಚಿಸುವವನೂ ಆದ ಆದಿದೇವ 
ಚರಿಗೆಗಾಗಿ ನಿಂತ. 


ಆದಿತೀರ್ಥಕರ್ತಾರನಂ ಶ್ರದ್ಧಾದಿಸಪ್ತಗುಣಸ೦ಪನ್ನನಂ ಪ್ರತಿಗ್ರಹಾದಿ 
ನವವಿಧಪುಣ್ಯಪುರಸ್ಸರನುಮಾಗಿ ನಿಚೆಸಿ ಕರ್ಮಭೂಮಿಯ 
ಮೊದಲೊಳಾದಿದಾನತೀರ್ಥಪ್ರವರ್ತಕಂ ಶ್ರೇಯಾಂಸಂ ನಿಜಾಗ್ರಜನಪ್ಪ ಸೋಮಪ್ರಭಂ 
ಬೆರಸು ಕನಕಕಳಶದೊಳ್‌ ತೀವಿದಮೃತರಸಸಮಾನ ಧವಳೇಕ್ಸುರಸಧಾರೆ 
ಪುಣ್ಯಧಾರೆಯಂತೆ ಸೊಗಯಿಸುವಿನಂ ಸಮುತ್ತಾನೀಕೃತವಿಶಾಲ 
ಪಾಣಿಪಾತ್ರದೊಳೆಅಕೆವುದುಂ, 


ಪದವಿಭಾಗ-ಅನ್ವಯ-ಅರ್ಥ: ಆದಿತೀರ್ಥಕರ್ತಾರನ೦ - ಆದಿದೇವನನ್ನು. 
ಶ್ರದ್ಧಾ * ಆದಿಸಪ್ಪಗುಣಸಂಪನ್ನನಂ - ಶ್ರದ್ಧೆಯೇ ಮೊದಲಾದ ಸಪ್ತಗುಣಗಳೆಂಬ 
ಸಂಪತ್ತನ್ನು ಹೊ೦ದಿದವನೂ, ಪ್ರತಿಗ್ರಹ + ಆದಿನವವಿಧಪುಣ್ಯಪುರಸ್ಸರನು೦ + ಆಗಿ = 
ಪ್ರತಿಗಹವೇ ಮುಂತಾದ ನವವಿಧಪುಣ್ಯದಿಂದ ಕೂಡಿದವನೂ, ಶ್ರೇಯಾ೦ಸ೦ ಇ (ಆದ) 
ಶ್ರೇಯಾಂಸನು, ನಿಜ * ಅಗ್ರಜನಪ್ಪ ಸೋಮಪ್ರಭಂ ಬೆರಸು ಎ ತನ್ನ ಅಣ್ಣನಾದ 
ಸೋಮಪ್ರಭನೊಡನೆ ಕೂಡಿ, ನಿಜೆಸಿ - (ಚರಿಗೆಗೆ) ನಿಲ್ಲಿಸಿಕೊಂಡು, ಕರ್ಮಭೂಮಿಯ 
ಮೊದಲೊಳ್‌ = ಕರ್ಮಭೂಮಿಯ ಆರಂಭದಲ್ಲಿ, ಆದಿದಾನತೀರ್ಥಪ್ರವರ್ತಕ೦ ಇ 
ಮೊದಲ ದಾನಪ್ರವರ್ತಕನಾಗಿ, ಕನಕಕಳಶದೊಳ್‌ ತೀವಿದ ಎ ಚಿನ್ನದ ಗಿಂಡಿಯಲ್ಲಿ 
ತುಂಬಿದ್ದ, ಅಮೃತರಸಸಮಾನ ಇ ಅಮೃತರಸಕ್ಕೆ ಸಮಾನವಾದ, ಧವಳ + 
ಇಕ್ಷುರಸಧಾರೆ ಹ ಬೆಳ್ಳಗಿನ ಕಬ್ಬಿನ ರಸದ ಎರೆಯುವಿಕೆಯು, ಪುಣ್ಯಧಾರೆಯಂತೆ 


ಸೊಗಯಿಸುವಿನಂ = ಪುಣ್ಯದ ಸೋನೆಯಂತೆ ಸೊಗಸುವ ಹಾಗೆ, 
ಸಮುತ್ತಾನೀಕೃತವಿಶಾಲ ಪಾಣಿಪಾತ್ರದೊಳ್‌ + ಎಅ*ವುದು೦ - ಮೇಲ್ಮುಖವಾಗಿ ಎತ್ತಿ 
ಹಿಡಿದ ಅಗಲವಾದ (ಆದಿದೇವನ) ಬೊಗಸೆಯಲ್ಲಿ ಸುರಿಯಲು, 


ಗದ್ಯಾನುಸರಣ: ಶ್ರದ್ಧೆಯೇ ಮೊದಲಾದ ಸಪ್ಪಗುಣಗಳೆಂಬ ಸಂಪತ್ತನ್ನು 
ಹೊಂದಿದವನೂ, ಪ್ರತಿಗ್ರಹವೇ ಮುಂತಾದ ನವವಿಧಪುಣ್ಯದಿಂದ ಕೂಡಿದವನೂ ಆದ 
ಶ್ರೇಯಾಂಸನು ತನ್ನ ಅಣ್ಣನಾದ ಸೋಮಪ್ರಭನೊಡನೆ ಆದಿದೇವನನ್ನು ಚರಿಗೆಗೆ 
ನಿಲ್ಲಿಸಿಕೊಂಡು ಕರ್ಮಭೂಮಿಯ ಆರಂಭದಲ್ಲಿ ಮೊದಲ ದಾನಪ್ರವರ್ತಕನೆನಿಸಿದ; 
ಅಮೃತರಸಕ್ಕೆ ಸಮಾನವಾದ ಬೆಳ್ಳಗಿನ ಕಬ್ಬಿನ ರಸವನ್ನು ಚಿನ್ನದ ಗಿಂಡಿಯಲ್ಲಿ 
ತುಂಬಿಕೊಂಡು ಮೇಲ್ಮುಖವಾಗಿ ಎತ್ತಿ ಹಿಡಿದ ಅಗಲವಾದ ಆದಿದೇವನ ಬೊಗಸೆಯಲ್ಲಿ 
ಪುಣ್ಯದ ಸೋನೆಯಂತೆ ಸುರಿದ. 


[ವಿಶೇಷ ವಿಚಾರ: ಶ್ರೇಯಾಂಸನು ಆದಿದೇವನಿಗೆ ಕಬ್ಬಿನ ರಸವನ್ನು ಧಾರೆ 
ಎರೆದಾಗ ಜೊತೆಯಲ್ಲಿ ಅಣ್ಣ ಸೋಮಪ್ರಭನೊಡನೆ ಅತ್ತಿಗೆ ಲಕ್ಷ್ಮೀಮತಿಯೂ 
ಇದ್ದುದಾಗಿ ಪೂರ್ವಪುರಾಣದಲ್ಲಿದೆ: ಪೂಷು, ೨೦. ೧೦೦] 


ವಸುಧಾರೆ ನಾಡೆಯುಂ ಕ 
ಣ್ಲಸದಳಮಾಯ್ತಮರಕರಪರಿಚ್ಯುತಮೆತ್ತಂ 

ಪೊಸಪೂವಿನ ಸರಿ ಪಿರಿದಾ 

ಯ್ತಸದಳಮೆಸೆಪಲರದೊಂದು ಮೇಲ್ವಾಯ್ತಾಗಳ್‌ ೯೩ 


ಪದವಿಭಾಗ-ಅನ್ವಯ-ಅರ್ಥ: ಆಗಳ್‌ - ಆ ಹೊತ್ತಿಗೆ, ಅಮರಕರಪರಿಚ್ಯುತಂ 
ವಸುಧಾರೆ - ದೇವತೆಗಳ ಕೈಗಳಿಂದ ಬಿದ್ದ ರತ್ನಗಳ ಮಳೆಯು, ಕಣ್ಣೆ ನಾಡೆಯುಂ 
ಅಸದಳ೦ +೬ ಆಯ್ತು ಇ ಇ ನೋಡುವವರ ಕಣ್ಣುಗಳಿಗೆ ವಿಶೇಷವಾಗಿ ತೋರಿತು, 
ಪೊಸಪೂವಿನ ಸರಿ ಎತ್ತಂ ಪಿರಿದಾಯ್ತು - ಹೊಸ ಹೂಗಳ ಮಳೆಯು ಎಲ್ಲೆಲ್ಲಿಯೂ 
ಸುರಿಯಿತು, ಅಸದಳ೦ ಎಸೆಪ + ಅಲರ್‌ ೬ ಅದೊಂದು ಮೇಲ್‌ + ಪಾಯ್ತು ಎ 
ವಿಶೇಷವಾಗಿ ಹಿತಕರವೆನಿಸುವ ಗಾಳಿಯು ಬೀಸಿತು. 


ಗದ್ಯಾನುಸರಣ: ಆ ಹೊತ್ತಿಗೆ, ದೇವತೆಗಳು” ಸುರಿಸಿದ ರತ್ನಗಳ ಮಳೆಯು 
ನೋಡುವವರ ಕಣ್ಣುಗಳಿಗೆ ವಿಶೇಷವಾಗಿ ತೋರಿತು, ಹೊಸ ಹೂಗಳ ಮಳೆಯು 
ಎಲ್ಲೆಲ್ಲಿಯೂ ಸುರಿಯಿತು, ವಿಶೇಷ ಹಿತಕರವೆನಿಸುವ ಗಾಳಿಯು ಬೀಸಿತು. 


ಆನಂದದುಂದುಭಿ 

ತಾನೊಡನೊಡನೆಸೆಯೆ ನಬದೊಳೊಡನೆಸೆದುದಹೋ 
ದಾನಿಯಹೋ ಪಾತ್ರಮಹೋ 

ದಾನಮಹೋ ದೇಯಮೆಂಬ ದಿವ್ಯದ್ಧನಿಗಳ್‌ ೯೪ 


ಪದವಿಭಾಗ-ಅನ್ವಯ-ಅರ್ಥ: ಒಡನೆ + ಒಡನೆ ಆನಂದದುಂದುಭಿದ್ದನಿ 
ತಾನ್‌ ಎಸೆಯೆ = ಅವುಗಳ ಜೊತೆಗೆ ತಕ್ಷಣವೇ ಆನಂದದುಂದುಭಿಯ ಧ್ವನಿಯೂ 
ಉಂಟಾಗಲು, ಒಡನೆ ಅಹೋ ದಾನಿ ೬ ಅಹೋ ಪಾತ್ರಂ + ಅಹೋದಾನಂ + 


ಅಹೋ ದೇಯಂ * ಎಂಬ ದಿವ್ಯದ್ಧನಿಗಳ್‌ ನಭದೊಳ್‌ ಎಸೆದುದು = ಅವಲ್ಲದೆ 
ಆಹಾ ದಾನಿಯೇ ಆಹಾ ದಾನಿಯೇ ಆಹಾ ದಾನವೇ ಅಹಾ ದಾನವಸ್ತುವೇ ಎಂಬ 
ದೇವತೆಗಳ ಉದ್ಗಾರಗಳು ಆಗಸದಲ್ಲಿ ಹೊಮ್ಮಿದುವು. 


ಗದ್ಯಾನುಸರಣ: ಅವುಗಳ ಜೊತೆಗೆ ತಕ್ಷಣವೇ ಆನಂದದುಂದುಭಿಯ 
ಧ್ವನಿಯೂ ಉಂಟಾಯಿತು; ಅಲ್ಲದೆ "ಭಲೇ ದಾನಿಯೇ ಭಲೇ ದಾನಿಯೇ ಭಲೆ 
ದಾನವೇ ಭಲೇ ದಾನವಸುವೇ' ಎಂಬ ದೇವತೆಗಳ ಉದ್ಗಾರಗಳು ಆಗಸದಲ್ಲಿ 
ಹೊಮ್ಮಿದುವು. 


ವ। ಅಂತು ಕಾಯಸ್ಥಿತಿಯಂ ನಿರ್ವರ್ತಿಸಿ ತದನಂತರಮೆ, ಸೋಮಪ್ರಭ 
ಶ್ರೇಯಾಂಸರ್‌ ಭಕ್ತಿಯಿಂದೆಳಗಿದರ್‌ ತತ್ಪಾದಪದ್ಮಂಗಳೊಳ್‌. ಆಗಳ್‌ 


ಅರ್ಥ: ಅಂತು ಕಾಯಸ್ಸಿತಿಯಂ೦ ನಿರ್ವರ್ಶಿಸಿ ತತ್‌ ೬ ಅನಂತರಮೆ = 
ಹೀಗೆ ಶ್ರೇಯಾಂಸನು ದೇಹಸ್ಥಿತಿ (ದೇಹಪೋಷಣೆಗಾಗಿ ಆಹಾರದಾನ) ಯನ್ನು 
ಪೂರೈಸಿದ. ಸೋಮಪ್ರಭ ಶ್ರೇಯಾಂಸರ್‌ ಆ ಅಣ್ಣತಮದಿರು, ತತ್‌ 
ಪಾದಪದ್ಮಂಗಳೊಳ್‌ = ಅವನ ಅಡಿದಾವರೆಗಳಲ್ಲಿ ಭಕ್ತಿಯಿಂದೆ + ಎಅಗಿದರ್‌ ಎ 
ಭಕ್ತಿಯಿಂದ ನಮಸ್ಕರಿಸಿದರು. ಆಗಳ್‌ + ಆಗ 


ಅಕ್ಷಯದಾನಂ ನಿಮಗ 

ಕೃಕ್ಷುಣ್ಣಮಿದೆಂದು ಪರಮಮುನಿ ಪರಸೆ ಬಳಿ 
ಕೃಕ್ಷಯತೃತೀಯೆಯೆಂದಖಿ 

ಳಕ್ಷಿತಿಜಂ ನೆಗಟ್ಟುದಲ್ಲೆ ತತ್ಪುಣ್ಯದಿಂ ೯೫ 


ಪದವಿಭಾಗ-ಅನ್ವಯ-ಅರ್ಥ: ನಿಮಗೆ ಇದು ಅಕ್ಷಯದಾನಂ ಅಕ್ಷುಣ್ಣಂ ಅಕ್ಕೆ 
= ನಿಮ್ಮ ಈ ದಾನವು ಕೊರತೆಯಿಲ್ಲದ್ದಾಗಲಿ, ಎಂದು ೬ ಪರಮಮುನಿ ಪರಸೆ 
ಎಂದು ಆ ಮುನಿಶ್ರೇಷ್ಠನು ಹರಸಲು, ತತ್‌ + ಪುಣ್ಯದಿ೦ ಅಖಿಳಕ್ಷಿತಿಜಂ ಬಟೆಕ್ಕೆ 
ಅಕ್ಷಯತೃತೀಯೆ + ಎಂದು ನೆಗಟ್ಟುದು * ಅಲ್ತೆ - ಈ ಪುಣ್ಯದಿಂದಾಗಿ ಮುಂದೆ 
ಇಡೀ ಜಗತ್ತು ಈ ದಿನವು ಅಕ್ಷಯ ತೃತೀಯೆ ಎಂದು ಪ್ರಸಿದ್ಧವಾಗಲಿದೆ. 


ಆ” 


ಗದ್ಯಾನುಸರಣ: "ನಿಮ್ಮ ಈ ದಾನವು ಕೊರತೆಯಿಲ್ಲದ್ದಾಗಲಿ' ಎಂದು ಆ 
ಮುನಿಶ್ರೇಷ್ಠನು ಹರಸಿದ; ಅಲ್ಲದೆ, ಈ ಪುಣ್ಯದಿ೦ದಾಗಿ ಮುಂದೆ ಇಡೀ ಜಗತ್ತಿನಲ್ಲಿ ಈ 
ದಿನವು ಅಕ್ಷಯ ತೃತೀಯೆ ಎಂದು ಪ್ರಸಿದ್ಧವಾಗುತ್ತದೆ. 


[ವಿಶೇಷ ವಿಚಾರ: ಪೂರ್ವಪುರಾಣದಲ್ಲಿ ಅಕ್ಷಯ ತೃತೀಯೆಯ ವಿಶೇಷದ 


ಎನ್‌ 
ಪ್ರಸ್ತಾಪವಿಲ್ಲ] 


ವಃ ಅಂತು ಪರಸಿ ಪೊಳಮಟ್ಟು  ಪೋಪ ಯತಿಪತಿಯಂ 
ಕ್ಲಿತಿಪತಿಗಳಿರ್ವರುಮಗಲಲಾಅದೊಡನೊಡನೆ ಪೋಗಿ, ಕಿಚಿದಂತರಮಂ ಕಟೆಪಿ 
ಮಗುಲ್ಬು ಬಂದು, ದಿವಿಜಕರೋನ್ಮುಕ್ತಮುಕ್ತಾದಿರತ್ನಂಗಳಂ ಪೊಲಲ್ಲೆಲ್ಲಂ 
ಗೋಸನೆವಿಡಿಸಿ ಕುಡೆ, ಭರತೇಶ್ವರನಕಂಪನಾದಿ ನೃಪಸಮೂಹಂ೦ ಬೆರಸು ಬಂದು, 


ಆದಿ ದಾನ ಪ್ರವರ್ತಕನೈ ಪುಣ್ಯಭಾಜನನೈ ನೀನೆಯೆಂದು ಪೊಗಟ್ಟು ಪೂಜಿಸಿ 
ಪೋದಂ. 


ಅನ್ನೆಗಮಿತ್ತ ವೃಷಭಯೋಗೀ೦ದ್ರನು೦ ಸಕಳ ಜಿನಕಲ್ಲಿತಮೆಂಬಾಚರಣಮಂ 
ಕೈಕೊಂಡು ಯೋಗ ಯೋಗ್ಯಂಗಳೊಳ್‌ ಅವಹಿತ ಧ್ಯಾನಾಧೀನಮಾನಸನಾಗಿ 
ವಿಹಾರಿಸುತ್ತುಂ ಸಂವತ್ಸರಸಹಸ್ತ ಸ್ರಂಗಳಂ ಕಟೆಪಿ ಪುರಿಮತಾಳಪುರ ಬಹಿರ್ಭಾಗ 
ಶಕಟೋದ್ಯಾನವಟವಿಟಪಿಯ ಕೆಳಗೆ ವಿಶಾಳೆ ನಿರಾಕುಳ ನಿರ್ಜಂತುಕ ನಿರ್ಮಲ 
ಶಿಲಾಪಟ್ಟದ ಮೇಲೆ ನಿಬಿಡಬದ್ಧ ಪಲ್ಯಂಕಾಸನನುಂ ಪೂರ್ವಾನುಮುಖನು 
ಮಾಗಿರ್ದಾಗಳ್‌, 


ಪದವಿಭಾಗ-ಅನ್ವಯ-ಅರ್ಥ: ಅಂತು ಪರಸಿ ಪೊಳಮಟ್ಟು ಪೋಪ 
ಯತಿಪತಿಯಂ ಕ್ಷಿತಿಪತಿಗಳ್‌ + ಇರ್ವರುಂ + ಅಗಲಲಾಅದೆ + ಒಡನೊಡನೆ ಪೋಗಿ 
= ಹಾಗೆ ಆಶೀರ್ವದಿಸಿ ಹೊರಟು ಹೋಗುವ ಆ ಯತಿಶ್ರೇಷ್ಠನನ್ನು ರಾಜರಿಬ್ಬರೂ 
ಬಿಟ್ಟಿರರಾರದೆ ಅವನ ಜೊತೆಯಲ್ಲಿಯೇ ಹೋದರು. ಅಂತು ಮುನಿವೃಷಭನಂ ಕಿಟೆದು 
+ ಅಂತರಮಂ ಕಟೆಪಿ - ಹೀಗೆ ಮುನಿಶ್ರೇಷ್ಠನನ್ನು ಸ್ವಲ್ಪ ದೂರ ಕಳುಹಿಸಿ, ಮಗುಟ್ಟು 
ಬಂದು ಇ ವಾಪಸು ಬಂದು, ದಿವಿಜಕರ + ಉನ್ಮುಕ್ರಮುಕ್ತಾ + ಆದಿರತ್ನಂಗಳಂ 1 
ದೇವತೆಗಳ ಕೈಗಳಿಂದ ಚೆಲ್ಲಲ್ಲಟ್ಟ ಮುತ್ತು ಮುಂತಾದ ರತ್ನಗಳೆಲ್ಲವನ್ನೂ ಪೊಲಲ್ಲೆಲ್ಲಂ 


ಗೋಸನೆವಿಡಿಸಿ ಕುಡೆ - ಊರಿನಲ್ಲೆಲ್ಲ ಡಂಗುರ ಹೊಡೆಸಿ ದಾನಮಾಡಲು, 
ಭರತೇಶ್ವರನ್‌ = ಭರತಚಕ್ರವರ್ತಿಯು, ಅಕಂಪನ + ಆದಿನೃಪಸಮೂಹಂ ಬೆರಸು 
ಬಂದು ಪೂಜಿಸಿ - ಅಕಂಪನ ಮುಂತಾದ ಕಾಜಕುಗಳೂಡತೆ ಬಂದು, ಆದಿ 


ದಾನಪ್ರವರ್ತಕನೈ ಎ ನೀನು ಮೊದಲು ಆಹಾರದಾನವನ್ನು ಮಾಡಿದವನು, ನೀನೆ 
ಪುಣ್ಯಭಾಜನನೈ = ನೀನು ಪುಣ್ಯಕ್ಕೆ ಭಾಜನನಾಗಿದ್ದೀಯೆ, ಎ೦ದು ಪೊಗಟ್ಟು ಪೂಜಿಸಿ 
ಪೋದಂ = ಎಂದು ಶ್ರೇಯಾಂಸನನ್ನು ಹೊಗಳಿ ಗೌರವ ತೋರಿಸಿ ಹೋದ. 


ಅನ್ನೆಗಂ + ಇತ್ತ ವೃಷಭಯೋಗೀಂದನುಂ ೬ ಆ ಹೊತ್ತಿಗೆ ಈ ಕಡೆ 
ವೃಷಭಯೋಗಿಯು, ಸಕಳ ಸಾವದ್ಯ + ಅತಿದೂರ೦ + ಅಪ್ಪ = ಎಲ್ಲ ಪಾಪಗಳಿಂದ 
ಹೊರತಾದ, ಜಿನಕಲ್ಲಿತಂ 4+ ಎಂಬ -- ಆಚರಣಮಂ ಕೈಕೊಂಡು - ಜಿನಕಲ್ಪಿತ ಎಂಬ 
ವ್ರತವನ್ನು ಹಿಡಿದು, 'ಯೋಗಯೋಗ್ಯಂಗಳೊಳ್‌ ಅವಹಿತಧ್ಯಾನ + ಆಧೀನಮಾನಸನಾಗಿ 
= ಯೋಗ್ಯ ವಿಷಯಗಳನ್ನು ಕುರಿತ ಆಲೋಚನೆಯಲ್ಲಿ ಮನಸ್ಸನ್ನು ತೊಡಗಿಸಿ 
ವಿಹಾರಿಸುತ್ತುಂ ಸಂವತ್ತರಸಹಸಂಗಳಂ ಕಟೆಪಿ ಎ ಪರ್ಯಟಣವನ್ನು ಕೈಗೊಂಡು 
ಸಾವಿರ ವರ್ಷಗಳನ್ನು ಕಳೆದು, ಪುರಿಮತಾಳಪುರಬಹರ್ಭಾಗ ಇ ಪುರಿಮತಾಳ ಎಂಬ 
ಊರಿನ ಹೊರವಲಯದ, ಶಕಟ + ಉದ್ಯಾನವಟವಿಟಪಿಯ ಕೆಳಗೆ ಇ ಶಕಟವೆಂಬ 
ಉದ್ಯಾನವನದಲ್ಲಿನ ಆಲದ ಮರದ ಕೆಳಗೆ, ವಿಶಾಳ ನಿರಾಕುಳ ನಿರ್ಜಂತುಕ ನಿರ್ಮಲ 
ಶಿಲಾಪಟ್ಟದ ಮೇಲೆ ಎ ವಿಶಾಲವಾಗಿದ್ದ ಪ್ರಶಾಂತವೂ ಕೀಟರಹಿತವೂ ನಿರ್ಮಲವೂ 
ಆಗಿದ್ದ ಬಂಡೆಗಲ್ಲಿನ ಮೇಲೆ, ನಿಬಿಡಬದ್ಧಪ ಲ್ಯಂಕ + ಆಸನನುಂ 
ಪೂರ್ವಾನುಮುಖನುಂ + ಆಗಿರ್ದಾಗಳ್‌ = ಬಿಗಿಯಾದ ಪಲ್ಯಂಕಾಸನಲ್ಲಿ ಪೂರ್ವಕ್ಕೆ 
ಮುಖಮಾಡಿಕೊಂಡು ಕುಳಿತಿರುವಾಗ, 


ಗದ್ಯಾನುಸರಣ: ಹಾಗೆ ಆಶೀರ್ವದಿಸಿ ಹೊರಟು ಹೋಗುವ ಆ 
ಯತಿಶ್ರೇಷ್ಠನನ್ನು ರಾಜರಿಬ್ಬರೂ ಬಿಟ್ಟಿರಲಾರದೆ ಅವನ ಜೊತೆಯಲ್ಲಿಯೇ ಹೋದರು. 
ಹೀಗೆ ಮುನಿಶ್ರೇಷ್ಠನನ್ನು ಸ್ವಲ್ಪ ದೂರ ಕಳುಹಿಸಿ ವಾಪಸು ಬಂದು, ದೇವತೆಗಳ 
ಕೈಗಳಿಂದ ಚೆಲ್ಲಲಟ್ಟ ಮುತ್ತು ಮುಂತಾದ ರತ್ನಗಳೆಲ್ಲವನ್ನೂ ಊರಿನಲ್ಲೆಲ್ಲ ಡಂಗುರ 
ಹೊಡೆಸಿ ದಾನಮಾಡಲು, ಭರತಚಕ್ರವರ್ತಿಯು ಅಕಂಪನ ಮುಂತಾದ 
ರಾಜರುಗಳೊಡನೆ ಬಂದು, “ನೀನು ಮೊದಲು ಆಹಾರದಾನವನ್ನು ಮಾಡಿದವನು, 
ನೀನು ಪುಣ್ಯಕ್ಕೆ ಭಾಜನನಾಗಿದ್ದೀಯೆ” ಎಂದು ಶ್ರೇಯಾಂಸನನ್ನು ಹೊಗಳಿ ಗೌರವ 
ತೋರಿಸಿ ಹೋದ. 


ಆ ಹೊತ್ತಿಗೆ ಈ ಕಡೆ, ವೃಷಭಯೋಗಿಯು ಎಲ್ಲ ಪಾಪಗಳಿಂದ ಹೊರತಾದ 
ಜಿನಕಲ್ಲಿತ ಎಂಬ ವ್ರತ ತೊಟ್ಟು ಯೋಗ್ಯ ವಿಷಯಗಳನ್ನು ಕುರಿತ ಆಲೋಚನೆಯಲ್ಲಿ 
ಮನಸ್ಸನ್ನು ತೊಡಗಿಸಿಕೊಂಡು ಪರ್ಯಟಣ ಮಾಡುತ್ತ ಸಾವಿರ ವರ್ಷಗಳನ್ನು ಕಳೆದ; 
ಆ ಬಳಿಕ, ಪುರಿಮತಾಳ ಎ೦ಬ ಊರಿನ ಹೊರವಲಯಕ್ಕೆ ಹತ್ತಿರವಿದ್ದ ಶಕಟವೆಂಬ 
ಉದ್ಯಾನವನದಲ್ಲಿನ ಅಲದ ಮರದ ಕೆಳಗಿನ ವಿಶಾಲವಾಗಿದ್ದ ಪ್ರಶಾಂತವೂ 
ಕೀಟರಹಿತವೂ ನಿರ್ಮಲವೂ ಆಗಿದ್ದ ಬಂಡೆಗಲ್ಲಿನ ಮೇಲೆ ಬಿಗಿಯಾದ ಪಲ್ಯಂಕಾಸನಲ್ಲಿ 
ಪೂರ್ವಕ್ಕೆ ಮುಖಮಾಡಿಕೊಂಡು ಕುಳಿತುಕೊಂಡ. 


ಕರಣಗಣಂ ಕುನುಂಗಿರೆ ಮನಂ ನೊಸಲಲ್ಲಿರೆ ಲೋಚನಂಗಳು 

ಳ್ಳಲರೆಮಗುಟ್ಟೆಂಬುವೆತ್ತಿರೆ ಕರದ್ದಯಪಲ್ಲವಮಂಕದೊಳ್‌ ಮರ 

್ಲಿರೆ ತನು ನಿಷ್ಠಕಂಪಮಿರೆ ದಂತಜಯಂ ಸಮನಾಗಿ ತನ್ನೊಳೊಂ 

ದಿಕ ಸಮಸ ಂಡುದಾ ಪರಮಯೋಗಿಗೆ ಯೋಗನಿಯೋಗಭಾವನಂ 
೯೬ 


ಪದವಿಭಾಗ-ಅನ್ವಯ-ಅರ್ಥ: ಕರಣಗಣ೦ ಕುನುಂಗಿ + ಇರೆ 
ಇಂದ್ರಿಯಗಳೆಲ್ಲ ಕುಗ್ಗಿರಲು, ಮನಂ ನೊಸಲಲ್ಲಿ + ಇರೆ ೬ ಮನಸ್ಸು ಹಣೆಯಲ್ಲಿ 
ಕೇಂದ್ರೀಕೃತವಾಗಿರಲು, ಲೋಚನಂಗಳ್‌ +೬ ಉಳ್‌ 4+ ಅಲರೆ ಮಗುಲ್ಬು + 
ಇಂಬುವೆತ್ತಿರೆ = ಕಣ್ಣುಗಳು ಸ್ವಲ್ಪವೇ ತೆರೆದುಕೊಂಡು ಮೊಗ್ಗಿನಂತೆ ಶೋಭಿಸಲು, 
ಕರದ್ವಯಪಲ್ಲವಂ + ಅಂಕದೊಳ್‌ ಮರಲ್ಲು + ಇರೆ - ಎರಡೂ ಕೈಗಳ ಬೆರಳುಗಳು 
ತೊಡೆಯ ಮೇಲೆ ಬಿಡಿಯಾಗಿರಲು, ತನು ನಿಃಪ್ರಕಂಪಂ +೬ ಇರೆ - ದೇಹವು 
ಅಲುಗಾಡದೆ ಇರಲು, ದಂತಚಯಂ ಸಮನಾಗಿ ತನ್ನೊಳ್‌ + ಒ೦ದಿರೆ ಹ 
ಹಲ್ಲುಸಾಲುಗಳು ಒಂದೇ ಸಮನೆ ಹೊಂದಿಕೆಯಾಗಿರಲು, ಆ ಪರಮಯೋಗಿಗೆ 
ಯೋಗನಿಯೋಗಭಾವನಂ ಸಮಸಂದುದು - ಆ ಶ್ರೇಷ್ಠ ಯೋಗಿಗೆ ಯೋಗದಲ್ಲಿ 
ತೊಡಗಿಕೊಳ್ಳುವ ಮನೋಭಾವವು ಉಂಟಾಯಿತು. 


ಗದ್ಯಾನುಸರಣ: ಇಂದ್ರಿಯಗಳೆಲ್ಲ ಕುಗ್ಗಿ ಮನಸ್ಸು ಹಣೆಯಲ್ಲಿ 
ಕೇಂದ್ರೀಕೃತವಾಗಿತ್ತು; ಕಣ್ಣುಗಳು ಸ್ವಲ್ಪವೇ ತೆರೆದುಕೊಂಡು ಮೊಗ್ಗಿನಂತೆ 
ಶೋಭಿಸುತ್ತಿರಲು, ಎರಡೂ ಕೈಗಳ ಬೆರಳುಗಳು ತೊಡೆಯ ಮೇಲೆ ಬಿಡಿಯಾಗಿ 
ನೆಲೆಸಿದ್ದುವು; ದೇಹವು ಕೊಂಚವೂ ಅಲುಗಾಡದಂತಿದ್ದು; ಹಲ್ಲುಸಾಲುಗಳು 


ಹೊಂದಿಕೆಯಾಗಿದ್ದುವು - ಇದರಿಂದಾಗಿ ಆ ಶ್ರೇಷ್ಠ ಯೋಗಿಗೆ ಯೋಗದಲ್ಲಿ 
ತೊಡಗಿಕೊಳ್ಳುವ ಮನೋಭಾವವು ಉಂಟಾಯಿತು. 


ವ। ಅಂತು ಯೋಗಯೋಗ್ಯಬಾಹ್ಯಸಾಮಗ್ರಿಯೊಳ್‌ ಮುನ್ನಮೆ ನೆಅಕ*ದು 
ಪರಮಪದಮನೆ ಮನದೊಳ್‌ ನಿಟೆಸಿ ಸಿದ್ಧಪರಮೇಷ್ಠಿಗಳಷ್ಟಗುಣ೦ಗಳಂ ನೆನೆಯುತ್ತುಂ 
ಅಧ್ರುವಾದಿದ್ವಾದಶಾನುಪ್ರೇಕ್ಷಾಭಾವನಾಭಾವಿತಾಂತಃಕರಣನಾಗಿ ದರ್ಶನಮೋಹನೀಯ 
ತಿಕದ ನಿರ್ಮೂಲನದಿಂ ಕ್ಲಾಯಿಕಸಮ್ಯಗ್ಸೃಷ್ಟಿಯಾಗಿ ಶುಕ್ಷಧ್ಯಾನಪರಿಣತನಾಗಿರ್ದು 
ಆಯುಃಕರ್ಮಮನುಚಿಪಿ ಮತ್ತಿನುಟಿದ ಕರ್ಮ೦ಗಳ೦ ಅನುಕ್ರಮಂ ಕಿಡಿಸುತ್ತುಂ 
ಚರಮಸಮಯದೊಳ್‌ ಜ್ಞಾನಾವರಣಪಂಚಕಮುಮಂ ನಿರ್ಮೂಳಮಪ್ಪಂತೊರ್ಮೊದಲೆ 
ಕಿಡಿಸಿ ತದನಂತರ ಸಮಯದೊಳ್‌, ಫಾಲ್ಗುನ ಬಹುಳ್ಳೆಕಾದಶಿಯೊಳಂ 
ಅನಂತಸುಖನಿಲಯಮಂ ಉತ್ತರಾಷಾಢದೊಳಂ, 


ಪದವಿಭಾಗ-ಅನ್ವಯ-ಅರ್ಥ: ಅಂತು ಯೋಗಯೋಗ್ಯಬಾಹ್ಯಸಾಮಗ್ರಿಯೊಳ್‌ 
= ಈ ಬಗೆಯಲ್ಲಿ ಯೋಗಕ್ಕೆ ಅನುಕೂಲಕರವಾದ ಬಾಹ್ಯವಸ್ತುಗಳಲ್ಲಿ, ಮುನ್ನಮೆ 
ನೆಆ*ದು ಪರಮಪದಮನೆ ಮನದೊಳ್‌ ನಿಚೆಸಿ - ಮೊದಲು ಕೂಡಿ ಪರಮಪದವನ್ನೇ 
ಮನಸ್ಸಿನಲ್ಲಿ ನೆಲೆಗೊಳಿಸಿ, ಸಿದ್ಧಪರಮೇಷ್ಠಿಗಳ + ಅಷ್ಟಗುಣ೦ಗಳ೦ ನೆನೆಯುತ್ತುಂ - 
ಸಿದ್ಧಪರಮೇಷ್ಠಿಗಳ ಎಂಟು ಗುಣಗಳನ್ನು ನೆನೆದು, ಅಧ್ರುವ + ಆದಿ ದ್ವಾದಶ + 
ಅನುಪೇಕ್ಷಾಭಾವನಾಭಾವಿತ + ಅ೦ತಃಕರಣನಾಗಿ ೬ ಅಧ್ರುವ ಮುಂತಾದ ಹನ್ನೆರಡು 
ಅನುಪ್ರೇಕ್ಷೆಗಳ ಭಾವನೆಯಿಂದ ಮನಸ್ಸಿನಲ್ಲಿ ಯೋಚಿಸುತ್ತ, ದರ್ಶನಮೋಹನೀಯತ್ರಿಕದ 


ನಿರ್ಮೂಲನದಿಂ = ಮೂರು ದರ್ಶನಮೋಹನೀಯವನ್ನು ನಿರ್ಮೂಲಮಾಡಿ, 
ಕ್ಷಾಯಿಕಸಮ್ಯಕ್‌ + ದೃಷ್ಟಿಯಾಗಿ = ನಿರ್ಮಲವಾದ ದೃಷ್ಟಿಯನ್ನು ಹೊಂದಿ, 
ಶುಕ್ಷಧ್ಯಾನಪರಿಣತನಾಗಿರ್ದು = ಶುಕ್ಷಧ್ಯಾನದಲ್ಲಿ ನಿಷ್ಣಾತನಾಗಿದ್ದುಕೊ೦ಡು, 
ಆಯುಃಕರ್ಮಮನ್‌ + ಉಟೆಪಿ ಇ ಆಯುಸ್ಸಿನ ಕರ್ಮವನ್ನು ಉಳಿಸಿಕೊಂಡು, ಮತ್ತಿನ 
+ ಉಟೆದ ಕರ್ಮ೦ಗಳಂ೦ ಇ ಹೆಚ್ಚಿನ ಉಳಿದ ಕರ್ಮಗಳನ್ನು, ಅನುಕ್ರಮಂ ಕಿಡಿಸುತ್ತುಂ 
ಹ ಕ್ರಮಕ್ರಮವಾಗಿ ನಾಶಮಾಡುತ್ತ, ಚರಮಸಮಯದೊಳ್‌ 
ಜ್ಞಾನಾವರಣಪಂಚಕಮುಮ೦ = ಕೊನೆಯ ಕ್ಷಣದಲ್ಲಿ ಮತಿ ಶ್ರುತ ಅವಧಿ 
ಮನಃಪರ್ಯಯ ಮತ್ತು ಕೇವಲ ಎಂಬ ಐದು ಜ್ಞಾನಗಳೆಂಬ ಐದು 
ಜ್ಞಾನಾವರಣಗಳನ್ನೂ ಅಂತರಾಯಪಂಚಕಮುಂ = ದಾನ ಲಾಭ ಭೋಗ 


ಉಪಭೋಗ ಮತ್ತು ವೀರ್ಯ ಎಂಬ ಐದು ಅಂತರಾಯಗಳನ್ನೂ, ನಿರ್ಮೂಳೆಂ + 
ಅಪ್ಪಂತು + ಒರ್ಮೊದಲೆ ಕಡಿಸಿ ತದನಂತರ ಸಮಯದೊಳ್‌ = ಬುಡಸಮೇತ 
ನಾಶವಾಗುವಂತೆ ಮಾಡಿಕೊಂಡು ಆ ಸಮಯದ ಬಳಿಕ, ಫಾಲ್ಗುನ ಬಹುಳ -ಏ 
ಕಾದಶಿಯೊಳಂ ಅನಂತಸುಖನಿಲಯಮಂ ಉತ್ತರಾಷಾಢದೊಳ೦ ಇ. ಫಾಲ್ಗುಣ 
ಮಾಸದ ಕೃಷ್ಣಪಕ್ಷದ ಏಕಾದಶಿಯ ಅನಂತಸುಖಕ್ಕೆ ಆಗರವಾದ ಉತ್ತರಾಷಾಢ 
ನಕ್ಷತ್ರದಲ್ಲಿ. 

ಗದ್ಯಾನುಸರಣ: ಈ ಬಗೆಯಲ್ಲಿ ಯೋಗಕ್ಕೆ ಅನುಕೂಲಕರವಾದ 
ಬಾಹ್ಯವಸ್ತುಗಳಲ್ಲಿ ಮೊದಲು ಕೂಡಿ ಪರಮಪದವನ್ನೇ ಮನಸ್ಸಿನಲ್ಲಿ ನೆಲೆಗೊಳಿಸಿಕೊಂಡ; 
ಸಮ್ಯಕ್ತ್ವ ಸಮ್ಯಕ್‌ಜ್ಞಾನ ಸಮ್ಯಕ್‌ದರ್ಶನ ಅನ೦ತವೀರ್ಯ ಸೂಕ್ಷ್ಮತ್ವ ಗುರುಲಘುತ್ವ 


ಅವಗಾಹ ವ್ಯಾಬಾಧ ಎನ್ನುವ ಸಿದ್ಧಪರಮೇಷ್ಠಿಗಳ ಎಂಟು ಗುಣಗಳನ್ನು ನೆನೆದು, 
ಅಧುವ ಮುಂತಾದ ಹನ್ನೆರಡು ಅನುಪ್ರೇಕ್ಷೆಗಳ ಭಾವನೆಯಿಂದ ಮನಸಿನಲ್ಲಿ 
ಯೋಚಿಸುತ್ತ, ಕ್ರಮವಾಗಿ ಮಿಥ್ಯಾತ್ವ ಸಮ್ಯಕ್‌ ಮಿಥ್ಕಾತ್ಮ ಮತ್ತು ಸಮ್ಯಕ್ತ್ವಪ್ರಕೃತಿ ಎಂಬ 
ಮೂರು ದರ್ಶನಮೋಹನೀಯವನ್ನು ನಿರ್ಮೂಲಮಾಡಿದ; ನಿರ್ಮಲವಾದ 
ದೃಷ್ಟಿಯನ್ನು ಹೊಂದಿ, ಶುಕ್ಷಧ್ಯಾನದಲ್ಲಿ ನಿಷ್ಣಾತನಾಗಿದ್ದುಕೊ೦ಡು, ಆಯುಸ್ಸಿನ 
ಕರ್ಮವನ್ನು ಉಳಿಸಿಕೊಂಡು ಹೆಚ್ಚಿನ ಉಳಿದ ಕರ್ಮಗಳನ್ನು, ಕ್ರಮಕ್ರಮವಾಗಿ 
ನಾಶಮಾಡಿದ; ಚರಮಸ್ಥಿತಿಯಲ್ಲಿ ಕೊನೆಯ ಕ್ಷಣದಲ್ಲಿ ಮತಿ ಶ್ರುತ ಅವಧಿ 
ಮ ಃಪರ್ಯಯ ಮತ್ತು ಕೇವಲ ಎಂಬ ಐದು ಜ್ಞಾನಾವರಣಗಳನ್ನೂ, ಚಕ್ಷು ಅಚಕ್ಷು 
ಅವಧಿ ಮತ್ತು ಕೇವಲ ಎಂಬ ನಾಲ್ಕು ದರ್ಶನಾವರಣಗಳನ್ನೂ, ದಾನ ಲಾಭ ಭೋಗ 
ಉಪಭೋಗ ಮತ್ತು ವೀರ್ಯ ಎಂಬ ಐದು ಅಂತರಾಯಗಳನ್ನೂ, ಬುಡಸಮೇತ 
ನಾಶಮಾಡಿಕೊಂಡ; ಆ ಬಳಿಕ, ಫಾಲ್ಗುಣ ಮಾಸದ ಕೃಷ್ಣಪಕ್ಷದ ಏಕಾದಶಿಯ 


ಅನಂತಸುಖಕ್ಕೆ ಆಗರವಾದ ಉತ್ತರಾಷಾಢ ನಕ್ಷತ್ರದಲ್ಲಿ, 


ಅಳಟೆ ಕಿಡೆ ಫಾತಿಗಳ್‌ ದಾ 
ನಳಾಭಭೋಗೋಪಭೋಗವೀರ್ಯಂಗಳೊಳ 
ಗ್ಗಳಿಸಿದನಂತಚತುಷ್ಟಯ 

ವಿಳಾಸಿಕೈವಲ್ಯಲಕ್ಷ್ಮಿಯಂ ಯತಿ ಪಡೆದಂ ೯೭ 


ಪದವಿಭಾಗ-ಅನ್ವಯ-ಅರ್ಥ: ಫಾತಿಗಳ್‌ ಅಳಟೆ ಕಿಡೆ - ಫಾತಿ ಕರ್ಮಗಳು 
ಭಯದಿಂದ ನಾಶವಾಗಲು, ದಾನ ಳಾಭ ಭೋಗ +೬ ಉಪಭೋಗವೀರ್ಯಂಗಳೊಳ್‌ 
= ದಾನ ಲಾಭ ಭೋಗ ಉಪಭೋಗ ಮತ್ತು ವೀರ್ಯಗಳೆಂಬ (ಅಂತರಾಯಗಳನ್ನು). 
ಅಗ್ಗಳಿಸಿದ + ಅನ೦ತಚತುಷ್ಟಯ ವಿಳಾಸಿ - ಮೀರಿದ ಅನಂತಚತುಷ್ಟಯಗಳ 
ವೈಭವದಿಂದ ಕೂಡಿ, ಕೈವಲ್ಯಲಕ್ಷ್ಮಿಯಂ ಯತಿ ಪಡೆದ೦ ಇ ಕೈವಲ್ಯಸಂಪತ್ತನ್ನು 
ಮುನಿವರನು ಹೊಂದಿದ. 


ಗದ್ಯಾನುಸರಣ: ಫಾತಿ ಕರ್ಮಗಳು ಭಯದಿಂದ ಓಡಿಹೋದುವು. ದಾನ 
ಲಾಭ ಭೋಗ ಉಪಭೋಗ ಮತ್ತು ವೀರ್ಯಗಳೆಂಬ ಅಂತರಾಯಗಳನ್ನು ಮೀರಿ 
ಮುನಿವರನು ಅನಂತಚತುಷ್ಟಯಗಳ ವೈಭವದಿಂದ ಕೂಡಿದ ಕೈವಲ್ಯಸಂಪತ್ತನ್ನು 
ಹೊಂದಿದ. 


[ವಿಶೇಷ ವಿಚಾರ: ಈ ಭಾಗದ ವರ್ಣನೆ ಪೂರ್ವಪುರಾಣದಲ್ಲಿ 
ಐವತ್ತಮೂರು ಶ್ಲೋಕಗಳಲ್ಲಿದೆ; ಪೂಪು, ೨೦, ೨೨೧-೨೭೩. ಅಲ್ಲದೆ ಮುಂದಿನ 
ಪರ್ವದ ಆರಂಭದಲ್ಲಿ ಶ್ರೇಣಿಕನು ಗೌತಮಮುನಿಯನ್ನು ಕುರಿತು "ಭಗವನ್‌ 
ಬೋದ್ಭ್ಳುಮಿಚ್ಛಾಮಿ ತ್ವತ್ತೋಧ್ಯಾನಸ್ಕ ವಿಸರಂ' (ಪೂಪು, ೨೧. ೧) ಎಂದು 
ಕೇಳಿದುದಾಗಿಯೂ ಮುನಿಯು ಅದಕ್ಕೆ ೨೬೮ ಶ್ಲೋಕಗಳಲ್ಲಿ ಉತ್ತರಿಸಿದುದಾಗಿಯೂ 
ಇದೆ; ಆದರೆ ಅದನ್ನೆಲ್ಲ ಪಂಪ ಕೈಬಿಟ್ಟಿದ್ದಾನೆ. ನಮ್ಮ ಕವಿ 
"ಏತಮಿತಮೃದುವಚನ'ನಲ್ಲವೇ!] 


ಧ್ಯಾನಮರೀಚಿಯಿಂ ಬೆದಳೆ ಘಾತಿತಮಸ್ತಮಮೆಯ್ದೆ ಭವ್ಯಸಂ 


ತಾನಸರೋಜರಾಜಿಗಲರ್ವಾದರಮಾದಮಳುಂಬಮಾಗೆ ವೈ 

ಮಾನಿಕಚಕ್ರವಾಕದೊಲವುಣ್ಣಿರೆ ಚೆಲ್ಪೆಸೆದತ್ತು ಕೇವಲ 

ಜ್ಞಾನದಿನೇಶಬಿಂಬದ ಪೊದಳ್ಳುದಯಂ ವೃಷಭೋದಯಾದ್ರಿಯೊಳ್‌ 
೯೮ 


ಪದವಿಭಾಗ-ಅನ್ವಯ-ಅರ್ಥ: ಧ್ಯಾನಮರೀಚಿಯಿಂ ಬೆದಣೆ ಇ. ಧ್ಯಾನದ 
ಬೆಳಕಿಗೆ ಹೆದರಿ, ಘಾತಿತಮಃ + ತಮಂ +೬ ಎಯ್ದೆ - ಘಾತಿಕರ್ಮಗಳೆಂಬ ಕತ್ತಲ 
ರಾಶಿಯು ದೂರ ಸರಿಯಲು, ಭವ್ಯಸಂತಾನಸರೋಜರಾಜಿಗೆ + ಅಲರ್ವ + ಆದರಂ 
+ ಆದಂ + ಅಳುಂಬಂ * ಆಗೆ ವ ಭವ್ಯಸಮೂಹವೆಂಬ ಕಮಲಗಳಿಗೆ ಅರಳುವ 
ಸಂತಸವು ವೆಗ್ಗಳವಾಗಲು, ವೈಮಾನಿಕಚಕ್ರವಾಕದ + ಒಲವು + ಉಣ್ಮೆರೆ = 
ದೇವತೆಗಳೆಂಬ ಚಕ್ರವಾಕ ಪಕ್ಷಿಗಳ ಪ್ರೀತಿಯು ಉಕ್ಕಲು, ವೃಷಭ * ಉದಯ + 
ಅದ್ರಿಯೊಳ್‌ ಪೊದಳ್ಳ = ವೃಷಭನೆಂಬ ಮೂಡುದಿಕ್ಕಿನಲ್ಲಿ ಅರಳಿದ, 
ಕೇವಲಜ್ಞಾನದಿನೇಶಬಿಂಬದ ಉದಯಂ ಚೆಲ್ವು + ಎಸೆದತ್ತು = ಕೇವಲಜ್ಞಾನ ಎಂಬ 
ಸೂರ್ಯಮಂಡಲದ ಉದಯವು ಸೊಗಸಾಯಿತು. 


ಗದ್ಯಾನುಸರಣ: ಧ್ಯಾನದ ಬೆಳಕಿಗೆ ಹೆದರಿ ಘಾತಿಕರ್ಮಗಳೆಂಬ ಕತ್ತಲ 
ರಾಶಿಯು ದೂರ ಸರಿಯಿತು; ಭವ್ಯಸಮೂಹವೆಂಬ ಕಮಲಗಳಿಗೆ ಅರಳುವ ಸಂತಸವು 
ವೆಗ್ಗಳವಾಯಿತು; ದೇವತೆಗಳೆಂಬ ಚಕ್ರವಾಕ ಪಕ್ಷಿಗಳ ಪ್ರೀತಿಯು ಉಕ್ಕಿತು; ಹೀಗೆ 
ವೃಷಭನೆಂಬ ಮೂಡುದಿಕ್ಕಿನಲ್ಲಿ ಅರಳಿದ ಕೇವಲಜ್ಞಾನ ಎಂಬ ಸೂರ್ಯಮಂಡಲದ 
ಉದಯವು ಸೊಗಸಾಯಿತು. 


ವ ಆ ಪ್ರಸ್ತಾವದೊಳ್‌, 


ಧಾಬಿ 


ಅರ್ಥ: ಆ ಪ್ರಸ್ತಾವದೊಳ್‌ ಇ ಆ ಸಂದರ್ಭದಲ್ಲಿ, 


ಸುರಪುಷ್ಟಾಸಾರದಿಂದಂ ಸುರಗಣಪಟಹಸ್ಸುರದ್ದಾನದಿಂದಂ 

ಸುರಕಾಂತಾರಾಗದಿಂದಂ ಸುರವಿರಚಿತಮಂದಾನಿಳಾಂದೋಳದಿಂದಂ 

ಸುರವಂದಿಸ್ತೋತ್ರದಿ೦ದಂ ದೆಸೆ ಗಗನತಳಂ ತೀವಿ ತಳ್ಳಂಕುಗುಟ್ಟು 

ತ್ತಿರೆಯುಂ ಕೈವಲ್ಯಬೋಧೋದಯಮಹಿಮೆ ಜಗಕ್ಕಾದುದಾಶ್ಚರ್ಯಭೂತಂ 
೯೯ 


ಪದವಿಭಾಗ-ಅನ್ವಯ-ಅರ್ಥ: ಸುರಪುಷ್ಟ + ಆಸಾರದಿ೦ದ೦ ೬ ದೇವತೆಗಳ 
ಪುಷ್ಪವೃಷ್ಟಿಯಿಂದಲೂ, ಸುರಗಣಪಟಹಸ್ಸುರತ್‌ + ಧ್ವಾನದಿಂದಂ = ದೇವಭೇರಿಗಳಿಂದ 
ಹೊರಟ ದಧ್ವನಿಯಿಂದಲೂ, ಸುರಕಾಂತಾರಾಗದಿಂದಂ ೫ ದೇವವನಿತೆಯರ 
ಸಂತಸದಿಂದಲೂ, ಸುರವಿರಚಿತ ಮಂದಾನಿಳ + ಆಂದೋಳದಿಂದ೦ ಇ ದೇವತೆಗಳ 
ಉಂಟುಮಾಡಿದ ತಂಗಾಳಿಯ ತೀಡುವಿಕೆಯಿ೦ದಲೂ, ಸುರವಂದಿಸ್ತೋತ್ರದಿ೦ದ೦ ಇ 
ದೇವವಂದಿಗಳ ಸ್ತುತಿಧಾರೆಯಿಂದಲೂ, ದೆಸೆ ಗಗನತಳಂ ತೀವಿ 
ತಳ್ಳಂಕುಗುಟ್ಟುತ್ತಿರೆಯುಂ = ದಿಕ್ಕುಗಳೂ ಆಕಾಶಮಂಡಲವೂ ತುಂಬಿ ತುಳುಕುತ್ತಿರಲು, 


ಕೈವಲ್ಯಬೋಧ + ಉದಯಮಹಿಮೆ ಜಗಕ್ಕೆ ಆಶ್ನರ್ಯಭೂತಂ ಆದುದು = ಕೇವಲಜ್ಞಾನದ 
ಪ್ರಾಪ್ತಿಯ ಮಹಿಮೆಯು ಜಗತ್ತಿಗೆ ಆಶ್ಚರ್ಯವನ್ನುಂಟುಮಾಡಿತು. 


ಗದ್ಯಾನುಸರಣ: ದೇವತೆಗಳ ಪುಷ್ಪವೃಷ್ಟಿಯಿ೦ದ, ದೇವಭೇರಿಗಳಿಂದ ಹೊರಟ 
ಧ್ವನಿಯಿಂದ, ದೇವವನಿತೆಯರ ಸಂತಸದಿಂದ, ದೇವತೆಗಳ ಉಂಟುಮಾಡಿದ 
ತಂಗಾಳಿಯ ತೀಟದಿ೦ದ, ದೇವವಂದಿಗಳ ಸ್ತುತಿಧಾರೆಯಿಂದ ದಿಕ್ಕುಗಳೂ 
ಆಕಾಶಮಂಡಲವೂ ತುಂಬಿ ತುಳುಕಿದುವು; ಹೀಗೆ ಪರಮನ ಕೇವಲಜ್ಞಾನಪ್ರಾಪ್ತಿಯ 
ಮಹಿಮೆಯು ಜಗತ್ತಿಗೆ ಆಶ್ಚರ್ಯವನ್ನುಂಟುಮಾಡಿತು. 


ವ। ಆಗಳ್‌ ಅಚಿರರುಚಿರ ನಿಜಾಂಗರುಚಿಗಳೊಳ೦ ಅನೇಕಾಳಂಕಾರರತ್ನಪ್ರಭಾ 
ಪ್ರಸರದೊಳಂ ಗಗಮತಳಮನಳಂಕರಿಸಿ ಸೌಧರ್ಮೇಂದ್ರನಿಂದ್ರಾಣೀಸಮೇತನ್‌ 
ಅನೇಕಕಲ್ಪಾಮರೇ೦ದ್ರಪರಿವೃತನಾಗಿ ಬರೆ, 


ಪದವಿಭಾಗ-ಅನ್ವಯ-ಅರ್ಥ: ಆಗಳ್‌ ಇ ಆಗ, ಅಚಿರರುಚಿರ * ನಿಜ +೬ 
ಅಂಗರುಚಿಗಳೊಳಂ = ಅತ್ಯಂತ ಕಾಂತಿಮಯವಾದ ದೇಹಪ್ರಭೆಯಿ೦ದಲೂ, ಅನೇಕ + 


ಅಳಂಕಾರರತ್ನಪ್ರಭಾಪ್ರಸರದೊಳ೦ = ನಾನಾ ರತ್ನಗಳ ಕಿರಣಗಳ 
ಹರಡುವಿಕೆಯಿಂದಲೂ, ಗಗಮತಳಮನ್‌ + ಅಳಂಕರಿಸಿ ೬ ಗಗನಮಂಡಲವನ್ನು 
ಅಲಂಕರಿಸಿದ ಸೌಧರ್ಮೇಂದನ್‌ + ಇಂದ್ರಾಣೀಸಮೇತಂ = ಸೌಧಮೇಂದನು 


ಶಚೀದೇವಿಯ ಜೊತೆಗೆ, ಅನೇಕಕಲ್ಪ + ಅಮರೇಂದಪರಿವೃತನಾಗಿ ಬರೆ ಎ ವಿವಿಧ 
ಕಲ್ಪಗಳ ಇಂದ್ರರುಗಳ ಜೊತೆಯಲ್ಲಿ ಬರಲು, 


ಗದ್ಯಾನುಸರಣ: ಆಗ, ಅತ್ಯಂತ ಕಾಂತಿಮಯವಾದ ದೇಹಪ್ರಭೆಯಿ೦ದಲೂ, 
ನಾನಾ ರತ್ನಗಳ ಕಿರಣಗಳ ಹರಡುವಿಕೆಯಿಂದಲೂ ಗಗನಮಂಡಲವನ್ನು ಅಲಂಕರಿಸಿದ 
ಸೌಧಮೇಂದನು ಶಚೀದೇವಿಯ ಜೊತೆಗೆ ಬಂದ; ಅವನೊಡನೆ ವಿವಿಧ ಕಲ್ಪಗಳ 
ಇಂದರುಗಳೂ ಬಂದರು. 


ಹಾರಾಂಶುಸ್ವಚ್ಛನೀರಂ ಸುರಯುವತಿಮುಖಾಂಭೋಜನೇತ್ರೋತ್ಸಳಶ್ರೀ 

ಸಾರಂ ಕಾಶ್ಮೀರರಾಗಾರುಣಿತಕುಚರಥಾಂಗಾಭಿಧಾನೋಜ್ಞ್ಯಳಂ ನೀ 
ಹಾರಪ್ರಸ್ಪರ್ಧಿಚಂಚಚ್ಚಮರಜಕಳಹಂಸಾಸ್ಪದಂ ಚೆಲ್ಪನಿತ್ತ 
ತ್ತೋರಂತಂಭೋದಮಾರ್ಗಂ ತಿಳಿದ ಕೊಳದವೋಲ್‌ ದೇವಸಂದೋಹದಿಂದಂ 


೧೦೦ 


ಪದವಿಭಾಗ-ಅನ್ವಯ-ಅರ್ಥ: ಹಾರ -- ಅಂಶು + ಸ್ವಚ್ಛನೀರ೦ - ಹಾರಗಳ 
ಕಿರಣಗಳೇ ತಿಳಿನೀರು, ಸುರಯುವತಿಮುಖ + ಅಂಭೋಜ - ದೇವಯುವತಿಯರ 
ಮುಖಕಮಲಗಳು, ನೇತ್ರ + ಉತ್ಪಳಶ್ರೀಸಾರ೦ ಇ ಮತ್ತು ಕಣ್ಣುಗಳೆಂಬ ನೈದಿಲೆಗಳೇ 
ಅದರ ಸಾರ, ಕಾಶ್ಮೀರರಾಗ + ಅರುಣಿತ ಇ ಕುಂಕುಮಕೇಸರಿಯಿ೦ದ ಕೆಂಪಾದ, 
ಕುಚರಥಾಂಗ + ಅಭಿಧಾನ + ಉಜ್ಜ್ವಳಂ = ಮೊಲೆಗಳೆಂಬ ಚಕ್ರವಾಕಗಳಿಂದ 
ಹೊಳೆಯುತ್ತಿದ್ದ, ನೀಹಾರಪ್ರಸ್ಪರ್ಧಿ + ಚಂಚತ್‌ + ಚಮರಜ + ಕಳಹ೦ಸ + ಆಸ್ಪದಂ 


= ಹಿಮಕ್ಕೆ ಸರಿದೊರೆಯಾಗಿ ಬೆಳ್ಳಗಿದ್ದ ಓಲಾಡುವ ಚಾಮರಗಳೇ ರಾಜಹಂಸಗಳ 

ಆಶ್ರಯ, ಎಂಬಂತೆ ದೇವಸಂದೋಹದಿಂದಂ =»  ದೇವಸಮೂಹದಿಂದ, 

ಅಂಭೋದಮಾರ್ಗ೦ - ಮೋಡದ ದಾರಿಯಾದ ಆಗಸವು. ತಿಳಿದ ಕೊಳದವೋಲ್‌ 
ಓರಂತೆ ಚೆಲ್ಪನ್‌ + ಇತ್ತತ್ತು ೬ ತಿಳಿನೀರಿನ ಕೊಳದಂತೆ ಸುಂದರವಾಯಿತು. 


ಗದ್ಯಾನುಸರಣ: ಹಾರಗಳ ಕಿರಣಗಳೇ ತಿಳಿನೀರು, ದೇವಯುವತಿಯರ 
ಮುಖಕಮಲಗಳು ಮತ್ತು ಕಣ್ಣುಗಳೆಂಬ ನೈದಿಲೆಗಳೇ ಅದರ ಸಾರ, ಹಚ್ಚಿಕೊಂಡ 
ಕುಂಕುಮಕೇಸರಿಯಿಂದ ಕೆಂಪಾದ ಅವರ  ಮೊಲೆಗಳೆಂ ಬ ಚಕ್ರವಾಕಗಳಿಂದ 
ಹೊಳೆಯುತ್ತಿದ್ದ ಹಾಗೂ ಹಿಮಕ್ಕೆ ಸರಿದೊರೆಯಾಗಿ ಬೆಳ್ಳಗೆ ಓಲಾಡುತ್ತಿದ್ದ ಚಾಮರಗಳೇ 
ರಾಜಹ೦ಸಗಳ ಆಶ್ರಯ - ಎಂಬಂತೆ ದೇವಸಮೂಹದಿಂದಾಗಿ ಆಗಸವು ತಿಳಿನೀರಿನ 
ಕೊಳದಂತೆ ಸುಂದರವಾಯಿತು. 


ಜಯಜಯ ನಂದ ನಂದ ಪರಮೇಶ್ವರ ಪಾಪವಿನಾಶ ಲೋಕವಿ 

ಸ್ಮಯಕರ ಶಂಭು ಶಂಕರ ಮನೋಜಭಯಂಕರ ಭವ್ಯಬಂಧು ನಿ 

ಮ್ಮಯ ದಯೆಯಿಂದಮೀ ಭವಸಮುದ್ರಮನೀಸುವೆವೆಂಬ ದೇವಕೋ 

ಟಿಯ ನಿನದಂ ಪಳ೦ಚಲೆಯೆ ಘೂರ್ಣಿಸಿದತ್ತು ಸಮಸ್ತದಿಕ್ಷಟಂ ೧೦೧ 


ಪದವಿಭಾಗ-ಅನ್ವಯ-ಅರ್ಥ: ನಂದ ನಂದ ಜಯಜಯ = ನಂದ 
ನಂದನೇ ನಿನಗೆ ಜಯವಾಗಲಿ, ಪರಮೇಶ್ವರ ಪಾಪವಿನಾಶ ಲೋಕವಿಸ್ಮಯಕರ 
ಅತ್ಯಂತ ಶ್ರೇಷ್ಠ ಒಡೆಯನೇ ಪಾಪವನ್ನು ಹೋಗಲಾಡಿಸುವವನೇ ಲೋಕಕ್ಕೆ 
ಅಚ್ಚರಿಯಾಗಿರುವವನೇ, ಶಂಭು ಶಂಕರ ಮನೋಜಭಯಂಕರ ಇ ಮಂಗಳಮಯನೇ 
ಶುಭಕರನೇ ಕಾಮವಿರೋಧಿಯೇ, ಭವ್ಯಬಂಧು ವ ಭವ್ಯಜನರ ನಂಟನೇ, ನಿಮ್ಮಯ 
ದಯೆಯಿಂದಂ +೬ ಈ ಭವಸಮುದ್ರಮನ್‌ + ಈಸುವೆವು ೬ ಎಂಬ ದೇವಕೋಟಿಯ 
ನಿನದಂ * ನಿನ್ನ ಕೃಪೆಯಿಂದಾಗಿ ಈ ಸಂಸಾರಸಾಗರವನ್ನು ದಾಟುತ್ತೇವೆ ಎಂಬ 
ಅಸಂಖ್ಯಾತ ದೇವತೆಗಳ ಘೋಷವು, ಪಳಂಚಲೆಯೆ ಸಮಸ್ತದಿಕ್ತಟಂ ಘೂರ್ಣಿಸಿದತ್ತು 
= ಹಬ್ಬಿ ದಿಗಂತಗಳಲ್ಲಿ ಭೋರ್ಗರೆಯಿತು. 


ಗದ್ಯಾನುಸರಣ: "ನಂದ ನಂದನೇ ನಿನಗೆ ಜಯವಾಗಲಿ; ಅತ್ಯಂತ ಶ್ರೇಷ್ಠ 
ಒಡೆಯನೇ, ಪಾಪವನ್ನು ಹೋಗಲಾಡಿಸುವವನೇ, ಲೋಕಕ್ಕೆ ಅಚ್ಚರಿಯಾಗಿರುವವನೇ, 
ಮಂಗಳಮಯನೇ, ಶುಭಕರನೇ, ಕಾಮವಿರೋಧಿಯೇ, ಭವ್ಯಜನರ ನಂಟನೇ, ನಿನ್ನ 
ಕೃಪೆಯಿಂದಾಗಿ ಈ ಸಂಸಾರಸಾಗರವನ್ನು ದಾಟುತ್ತೇವೆ' ಎಂಬ ಅಸಂಖ್ಯಾತ ದೇವತೆಗಳ 
ಘೋಷವು ಹಬ್ಬಿ ದಿಗಂತಗಳಲ್ಲಿ ಭೋರ್ಗರೆಯಿತು. 


[ವಿಶೇಷ ವಿಚಾರ: ಶಂಭು ಶಂಕರ ಮನೋಜಭಯಂಕರ = ಜಿನನನ್ನು 
ಸ್ತುತಿಸುವ ಈ ಮಾತುಗಳು ಶಿವನಿಗೂ ಅನ್ವಯಿಸುತ್ತವೆ; ಶಿವ ಕಾಮನನ್ನು 
ಬೂದಿಮಾಡಿದನೆಂಬ ಪೌರಾಣಿಕ ಕಲ್ಪನೆಗೆ ಬದಲಾಗಿ ಜೈನರಲ್ಲಿ ಜಿನನು ಮಾತ್ರವೇ 
ಕಾಮನನ್ನು ಗೆದ್ದವನು ಎಂಬ ಚಿತ್ರವಿದೆ; ಹದಿಮೂರನೆಯ ಶತಮಾನದಲ್ಲಿನ ಬಂದ 
ಆಂಡಯ್ಯನ "ಕಬ್ಬಿಗರ ಕಾವ'ದಲ್ಲಿ ಕಾಮನನ್ನು ಗೆಲ್ಲಬಲ್ಲವನು ಜಿನನು ಮಾತ್ರವೇ 
ಎಂಬುದರೊಂದಿಗೆ ಶಿವ ಕಾಮನಿಂದ ಸೋಲುಂಡು “ಅರೆವೆಣ್ಣ'ನಾಗುವ ಚಿತ್ರವಿದೆ.] 


ವ। ಅಂತು ಸೌಧರ್ಮೇಂದ್ರಂ ಬಂದು, ತನ್ನ ಬೆಸದೊಳ್‌ ಮುನ್ನಮೆ ಧನದಂ 
ಸಮೆದ ಸಮವಸರಣಮಂ ಕ್ರಮಕ್ರಮದೊಳೆ ನೋಡುತ್ತುಂ ಬಂದು, ಗಂಧಕುಟಿಯಂ 
ತ್ರಿಕಪ್ರದಕ್ಷಿಣ೦ಗೆಯ್ದು ಸರ್ವಾಂಗಪ್ರಣತನಾಗಿ, ಅರ್ಚಿಸಿ ಭಕ್ತಿಯಿಂ ಸ್ತುತಿಯಿಸಿ ನಿಜೋಚಿತ 
ಸ್ಥಾನದೊಳ್‌ ಕುಳ್ಳಿರ್ದಾದಿ  ತೀರ್ಥಂಕರನನೋಲಗಿಸುತಿರ್ಪನ್ನೆಗಂ ಪುರಿಮತಾಳ 
ಪುರಾಧೀಶ್ವರಂ ಭರತಮಹೀಶನಿ೦ ನೇರ್ಗಿಜೆಯಂ ವೃಷಭಸೇನನಕುಮಾರಂ 
ನಾನಾವಿಧಾರ್ಚನಾಮಂಗಳದ್ರವ್ಯಹಸ್ತಂ ಸಮಸ್ತಪರಿವಾರಜನಪರಿವೃತಂ ಬಂದು 
ವೃಷಭೇಶ್ವರನ ಶ್ರೀಮುಖಮಂ ಕಾಣಲೊಡಂ ಆಸನ್ನಭವ್ಯತಾಪ್ರೇರಿತಾಂತರಂಗನಾಗಿ, 


ಪದವಿಭಾಗ-ಅನ್ವಯ-ಅರ್ಥ: ಅಂತು ಸೌಧರ್ಮೇಂದಂ ಬಂದು = ಹಾಗೆ 
ಸೌಧಮೇಂಧ್ರನು ಆಗಮಿಸಿ, ತನ್ನ ಬೆಸದೊಳ್‌ ಮುನ್ನಮೆ ಧನದು ಸಮೆದ -* ತನ್ನ 
ಆಜ್ಞೆಯಂತೆ ಮುಂಚೆಯೇ ಕುಬೇರನಿಂದ ನಿರ್ಮಿತವಾಗಿದ್ದ, ಸಮವಸರಣಮಂ 
ನೋಡುತ್ತುಂ ಬಂದು, = ಸಮವಸರಣ ಮಂಟಪವನ್ನು ನೋಡುತ್ತ ಬಂದು, 
ಗಂಧಕುಟಿಯಂ ತ್ರೀಪ್ರದಕ್ಷಿಣ೦ಗೆಯ್ದು ಸರ್ವಾಂಗಪ್ರಣತನಾಗಿ ೨ ಗಂಧಕುಟಿಯನ್ನು 
ನೋಡಿ ಅದನ್ನು ಮೂರು ಬಾರಿ ಬಲವಂದು ಸಾಷ್ಟಾಂಗ ನಮಸ್ಕಾರ ಮಾಡಿ, ಅಂತು 
+ ಅರ್ಚಿಸಿ - ಹಾಗೆ ಪೂಜಿಸಿ, ನಿಜ ೬ ಉಚಿತಸ್ನಾನದೊಳ್‌ + ಕುಳ್ಳಿರ್ದು + 
ಆದಿತೀರ್ಥಂಕರನನ್‌ + ಓಲಗಿಸುತೆ ೬ ಇರ್ಪನ್ನೆಗಂ ಎ ತಮಗೆ ಉಚಿತವಾದ 
ಸ್ಥಳಗಳಲ್ಲಿ ಕುಳಿತುಕೊಂಡು ಆದಿಜಿನನನ್ನು ಸೇವಿಸುತ್ತಿರುವಷ್ಟರಲ್ಲಿ, ಪುರಿಮತಾಳಪುರ + 
ಅಧೀಶ್ವರಂ ಭರತಮಹೀಶನಿಂ ನೇರ್‌ + ಕಿಣೆಯಂ ವೃಷಭಸೇನನಕುಮಾರಂ ವ 
ಪುರಿಮತಾಳ ನಗರದ ಒಡೆಯನೂ ಭರತಚಿಕ್ರವರ್ತಿಗಿಂತಲೂ ಕೊಂಚ ಚಿಕ್ಕವನ್ನೂ 
ಆದ ವೃಷಭಸೇನಕುಮಾರನು, ನಾನಾವಿಧ + ಅರ್ಚನಾ ಮಂ೦ಗಳದ್ರವ್ಯಹಸ್ತಂ = ನಾನಾ 
ಬಗೆಯ ಪೂಜಾ ಸಾಮಗ್ರಿಗಳನ್ನೂ ಮಂ೦ಗಳದ್ರವ್ಯಗಳನ್ನೂ ಕೈಯಲ್ಲಿ ಹಿಡಿದು, 
ಸಮಸ್ತಪರಿವಾರಜನಪರಿವೃತಂ ಬಂದು ವ ತನ್ನೆಲ್ಲ ಪರಿವಾರಜನರಿಂದೊಡಗೂಡಿ, 
ವೃಷಭೇಶ್ವರನ ಶ್ರೀಮುಖಮಂ ಕಾಣಲೊಡ೦  ವೃಷಭಜಿನನ ಮುಖವನ್ನು 
ನೋಡಿದಾಕ್ಷಣವೇ, ಆಸನ್ನಭವ್ಯತಾಪ್ರೇರಿತಾ೦ತರಂಗನಾಗಿ ಎ ಆತನ ಭವ್ಯತೆಯ 
ಸಾಮೀಪ್ಯದಿಂದ ಪ್ರೇರಣೆಗೊಂಡು, 


ಗದ್ಯಾನುಸರಣ: ಹಾಗೆ ಸೌಧಮೇ೦ಧ್ರನು ಆಗಮಿಸಿ ತನ್ನ ಆಜ್ಞೆಯಂತೆ ಈ 
ಮುಂಚೆಯೇ ಕುಬೇರನಿಂದ ನಿರ್ಮಿತವಾಗಿದ್ದ ಸಮವಸರಣ ಮಂಟಪವನ್ನು 
ನೋಡಿದ; ಗಂಧಕುಟಿಯನ್ನು ನೋಡಿ ಅದನ್ನು ಮೂರು ಬಾರಿ ಬಲವಂದು ಸಾಷ್ಟಾಂಗ 
ನಮಸ್ಕಾರ ಮಾಡಿ, ಭಕ್ತಿಯಿಂದ ಸ್ತೋತ್ರಗೈದು, ಬಳಿಕ ತನಗೆ ಉಚಿತವಾದ ಸ್ಥಳದಲ್ಲಿ 
ಕುಳಿತುಕೊಂಡು ಆದಿಜಿನನನ್ನು ಸೇವಿಸುತ್ತಿರುವಷ್ಟರಲ್ಲಿ, ಪುರಿಮತಾಳ ನಗರದ 
ಒಡೆಯನೂ ಭರತಚಕ್ರವರ್ತಿಗಿ೦ತಲೂ ಕೊಂಚ ಚಿಕ್ಕವನ್ನೂ ಆದ 
ವೃಷಭಸೇನಕುಮಾರನು ನಾನಾ ಬಗೆಯ ಪೂಜಾ ಸಾಮಗ್ರಿಗಳನ್ನೂ 
ಮಂಗಳದವ್ಯಗಳನ್ನೂ ಕೈಯಲ್ಲಿ ಹಿಡಿದು ತನ್ನೆಲ್ಲ ಪರಿವಾರಜನರಿಂದೊಡಗೂಡಿ ಬಂದ; 
ವೃಷಭಜಿನನ ಮುಖವನ್ನು ನೋಡಿದಾಕ್ಷಣವೇ ಅವನು ಜಿನನ' ಭವ್ಯತೆಯ 
ಸಾಮೀಪ್ಯದಿಂದ ಪ್ರೇರಣೆಗೊಂಡು, 


[ವಿಶೇಷ ವಿಚಾರ: ಇಲ್ಲಿ "ಸ್ತುತಿಯಿಸಿ' ಒಂದೇ ಶಬ್ದವಿದೆ; 
ಪೂರ್ವಪುರಾಣದಲ್ಲಿ ಎ೦ಬತ್ತು ವಿವಿಧ ಬಗೆಯ ವೃತ್ತಗಳ ಸ್ತುತಿಯೇ ಇದೆ: ಪೂಪು, 
೨೩. ೧೧೭-೧೯೬] 


ಭಗವದರುಹನ ಸಮಕ್ಷದೊ 

ಳಗಣ್ಯಪುಣ್ಯಪ್ರಭಾವದಿ೦ದಂ ಕೊಂಡಂ 

ಭಗವದ್ರೂಪಮನಿಂದ್ರಾ 

ದಿಗಳೆಲ್ಲಂ ಪೊಗಟ* ಕಾಲಲಬ್ಬಿಯನಾಗಳ್‌ ೧೦೨ 


ಪದವಿಭಾಗ-ಅನ್ವಯ-ಅರ್ಥ: ಇಂದ್ರಾದಿಗಳ್‌ ೬ ಎಲ್ಲಂ ಆಗಳ್‌ 
ಕಾಲಲಬ್ಬಿಯನ್‌ ಪೊಗಟ* - ಇಂದ್ರನೇ ಮೊದಲಾದವರೆಲ್ಲರೂ ಕಾಲಲಬ್ದಿಯನ್ನು 
ಹೊಗಳುತ್ತಿರಲು, ಅಗಣ್ಯಪುಣ್ಯಪ್ರಭಾವದಿಂದಂ ಭಗವತ್‌ + ಅರುಹನ ಸಮಕ್ಷದೊಳ್‌ 
= ಅಪೂರ್ವವಾದ ಪುಣ್ಯದ ಪ್ರಭಾವದಿಂದಾಗಿ ತೀರ್ಥಂಕರನ ಸನ್ನಿಧಿಯಲ್ಲಿಯೇ, 
ಭಗವತ್‌ + ರೂಪಮನ್‌ ಕೊಂಡಂ ಇ ಗಣಧರರೂಪವನ್ನು ಕೈಗೊಂಡ. 


ಗದ್ಯಾನುಸರಣ: ಅಪೂರ್ವವಾದ ಪುಣ್ಯದ ಪ್ರಭಾವದಿಂದಾಗಿ ತೀರ್ಥಂಕರನ 
ಸನ್ನಿಧಿಯಲ್ಲಿಯೇ ಆತನು ಗಣಧರರೂಪವನ್ನು ಕೈಗೊಂಡ; ಆಗ ಇಂದ್ರನೇ 
ಮೊದಲಾದವರೆಲ್ಲರೂ ಕಾಲಲಬ್ಬಿಯನ್ನು ಹೊಗಳಿದರು 


ವಃ. ಅಂತು ದೀಕ್ಷಾಗ್ರಹಣಾನಂತರಸಮಯಸಮುತ್ನನ್ನ ಸಪ್ಪರ್ಧಿಜ್ಞಾನ 
ಚತುಷ್ಟಯಂ ಪ್ರಥಮಗಣಧರನಾದಂ. ಅನ್ನೆಗಮಿತ್ತ ಭರತರಾಜನಯೋಧ್ಯೆಯೊಳಾಸ್ಥಾನ 
ಮಂಟಪದೊಳಿರೆ ಪುರೋಹಿತಾಯುಧಾಧ್ಯಕ್ಷಾಂತಃಪುರವೃದ್ಧಕಂಚುಕಿಗಳ್‌ ಬಂದು 
ಪ್ರಣಾಮಾರ್ಪಣಪುರಸ್ಸರಂ ಶಿರೋವೇಷ್ಠನಪ್ರಲಂಬ ಚೇಳಾಂಚಳಪಿಹಿತವದನರಾಗಿ, 


ಪದವಿಭಾಗ-ಅನ್ವಯ-ಅರ್ಥ: ಅಂತು ದೀಕ್ಬಾಗ್ರಹಣ + 
ಅನಂತರಸಮಯಸಮುತ್ತನ್ನ - ಹಾಗೆ ದೀಕ್ಷೆಯನ್ನು ಪಡೆದ ಹೊತ್ತಿನಲ್ಲಿ ಉದ್ಭವವಾದ, 
ಸಪ್ಪರ್ಧಿ ಜ್ಞಾನಚತುಷ್ಟಯಂ ಪ್ರಥಮಗಣಧರನ್‌ 4+ ಆದಂ ಇ ಸಪ್ಪರ್ಧಿ ಮತ್ತು 
ಅನಂತಚತುಷ್ಟಯಗಳನ್ನು ಹೊಂದಿ ಗಣಧರನಾದ; ಅನ್ನೆಗಂ + ಇತ್ತ ಭರತರಾಜನ್‌ ಇ 
ಆ ಹೊತ್ತಿಗೆ ಈ ಕಡೆ ಭರತಚಕ್ರವರ್ತಿಯು, ಅಯೋಧ್ಯೆಯೊಳ್‌ + 
ಆಸ್ಥಾನಮಂಟಪದೊಳ್‌ + ಇರೆ ವ ಅಯೋಧ್ಯೆಯಲ್ಲಿ ತನ್ನ ಆಸ್ಥಾನದಲ್ಲಿ ಕುಳಿತಿರಲು, 
ತತ್‌ +೬ ಪುರೋಹಿತ + ಆಯುಧಾಧ್ಯಕ್ಷ + ಅ೦ತಃಪುರವೃದ್ಧಕ೦ಚುಕಿಗಳ್‌ ಬಂದು ೩. 
ಅವನ ಪುರೋಹಿತ ಆಯುಧಾಗಾರದ ಮುಖ್ಯಸ್ಥ ಹಾಗೂ ಅಂತಃಪುರದ ಮುದುಕ 
ಕಾವಲುಗಾರರು ಒಟ್ಟಿಗೇ ಬಂದು. ಮಹೀತಳ + ಆಶ್ಲಿಷ್ಠಜಾನುಲಲಾಟಪಟ್ಟರ್‌ ವ 
ಭೂಮಿತಳದ ಮೇಲೆ ಮೊಳಕಾಲು ಮತ್ತು ಹಣೆಗಳನ್ನು ಮುಟ್ಟಿಸಿ, ಪ್ರಣಾಮ + 
ಅರ್ಪಣಪುರಸ್ಸರ೦ ಎ ನಮಸ್ಕಾರಗಳನ್ನು ಸೂಚಿಸಿ, ಶಿರೋವೇಷ್ಟನಪ್ರಲಂಬ ಚೇಳ + 
ಅಂಚಳಪಿಹಿತವದನರಾಗಿ ಇ ತಲೆವಸ್ತದಿಂದ ಜೋತುಬೀಳುವ ಬಟ್ಟೆಯ ಅಂಚಿನಿಂದ 
ಬಾಯಿಯನ್ನು ಮುಚ್ಚಿಕೊಂಡು, 


ಗದ್ಯಾನುಸರಣ: ಹಾಗೆ ದೀಕ್ಷೆಯನ್ನು ಪಡೆದ ಹೊತ್ತಿನಲ್ಲಿ ಉದ್ಭವವಾದ 
ಸಪ್ಪರ್ಧಿ ಮತ್ತು ಅನಂತಚತುಷ್ಟಯಗಳನ್ನು ಹೊಂದಿ ಗಣಧರನಾದ; ಆ ಹೊತ್ತಿಗೆ ಈ 
ಕಡೆ ಭರತಚಕ್ರವರ್ತಿಯು ಅಯೋಧ್ಯೆಯಲ್ಲಿ ತನ್ನ ಆಸ್ಥಾನದಲ್ಲಿ ಕುಳಿತಿದ್ದಾಗ ಅವನ 
ಪುರೋಹಿತ ಆಯುಧಾಗಾರದ ಮುಖ್ಯಸ್ಥ ಹಾಗೂ ಅಂತಃಪುರದ ಮುದುಕ 
ಕಾವಲುಗಾರರು ಒಟ್ಟಿಗೇ ಬಂದರು; ಬಂದವರೇ ನಮಸ್ಕಾರಗಳನ್ನು ಸೂಚಿಸಲು 
ಭೂಮಿತಳದ ಮೇಲೆ ಮೊಳಕಾಲು ಮತ್ತು ಹಣೆಗಳನ್ನು ಮುಟ್ಟಿಸಿ ತಲೆವಸ್ತದಿಂದ 
ಜೋತುಬೀಳುವ ಬಟ್ಟೆಯ ಅಂಚಿನಿಂದ ಬಾಯಿಯನ್ನು ಮುಚ್ಚಿಕೊಂಡು, 


ಪುರುದೇವಂಗಾದ ಕೈವಲ್ಯದ ಮಹಿಮೆಯನುಗ್ರಾಯುಧಾಗಾರದೊಳ್‌ ಭಾ 
ಸ್ಕರಚಕ್ರೋದ್ಭಾಸಿಚಕ್ರೋದ್ಧವದ ಪಿರಿದುಮಾಶ್ಚರ್ಯಮಂ ಶೋಭಿತಾಂತಃ 
ಪುರದೊಳ್‌ `ಮಾದೇವಿಗಾದಾತ್ಮಜನೊಸಗೆಯನಾ ಮೂವರುಂ ಬಿನ್ನಪಂಗೆ 
ಯ್ದಿರೆ ಜಾತಾನಂದನೀ ಮೂಲ ೂಸ ಸಗೆಗಳೊಳಮಿನ್ನಾವುದಂ ಮುನ್ನ ಮಾಟಕಳಿಂ 
೧೦೩ 


ಪದವಿಭಾಗ-ಅನ್ವಯ-ಅರ್ಥ: ಪುರುದೇವಂಗೆ ೪ ಆದ ಕೈವಲ್ಯದ 
ಮಹಿಮೆಯನ್‌ = ಪುರುದೇವನಿಗೆ ಉಂಟಾದ ಕೇವಲಜ್ಞಾನದ ಉದಯವನ್ನೂ, ಉಗ್ರ 
+ ಆಯುಧ + ಆಗಾರದೊಳ್‌ ಭಾಸ್ಕರಚಕ್ರ + ಉದ್ಭಾಸಿಚಕ್ರ + ಉದ್ಭವದ ಪಿರಿದು೦ 
+  ಆಶ್ನರ್ಯಮಂ = ಉಗ್ರ  ಆಯುಧಗಳಿದ್ದ ಕೋಠಿಯಲ್ಲಿ ಮಹಾ 
ಆಶ್ಚರ್ಯವುಂಟಾಗುವಂತೆ ಸೂರ್ಯಮಂಡಲದಂತೆ ಬೆಳಗುವ ಚಕ್ರದ 
ಹುಟ್ಟುವಿಕೆಯನ್ನೂ, ಶೋಭಿತ + ಅಂತಃಪುರದೊಳ್‌ ಮಾದೇವಿಗೆ ೬ ಆದ + 
ಆತ್ಮಜನ್‌ + ಒಸಗೆಯನ್‌ - ಶೋಭಾಯಮಾನವಾದ ಅಂತಃಪುರದಲ್ಲಿ ಮಹಾರಾಣಿಗೆ 
ಹುಟ್ಟಿದ ತನ್ನ ಮಗನ ಶುಭಸಮಾಚಾರವನ್ನೂ ಆ ಮೂವರುಂ ಬಿನ್ನಪಂಗೆಯ್ದಿರೆ ಎ 
ಮೂವರೂ ಕ್ರಮವಾಗಿ ಬಿನ್ನವಿಸಿಕೊಳ್ಳಲು, ಜಾತ + ಆನ೦ದನ್‌ * ಈ ಮೂಜೂ + 
ಒಸಗೆಗಳೊಳಂ + ಇನ್ನಾವುದ೦ ಮುನ್ನ ಮಾಟ*೦ ವ ಸಂತೋಷಗೊಂಡ ಭರತನು 
ಈ ಮೂರೂ ಶುಭಸಮಾಚಾರಗಳಲ್ಲಿ ಮೊದಲು ಯಾವುದನ್ನು ಆಚರಿಸಲಿ (ಎಂದು 
ಯೋಚಿಸಿದ). 


ಗದ್ಯಾನುಸರಣ: ಪುರುದೇವನಿಗೆ ಉಂಟಾದ ಕೇವಲಜ್ಞಾನದ ಉದಯವನೂ, 
ಉಗ್ರ ಆಯುಧಗಳಿದ್ದ ಕೋಠಿಯಲ್ಲಿ ಮಹಾ ಅಚ್ಚರಿಯುಂಟಾಗುವ ಹಾಗೆ 
ಸೂರ್ಯಮಂಡಲದಂತೆ ಬೆಳಗುವ ಚಕ್ರರತ್ನದ ಹುಟ್ಟುವಿಕೆಯನ್ನೂ 
ಶೋಭಾಯಮಾನವಾದ ಅಂತಃಪುರದಲ್ಲಿ ಮಹಾರಾಣಿಗೆ ಹುಟ್ಟಿದ ತನ್ನ ಮಗನ 
ಶುಭಸಮಾಚಾರವನ್ನೂ ಆ ಮೂವರೂ ಕ್ರಮವಾಗಿ ಬಿನ್ನವಿಸಿಕೊಂಡರು; ಆಗ 
ಸಂತೋಷಗೊಂಡ ಭರತನು ಈ ಮೂರೂ ಶುಭಸಮಾಚಾರಗಳಲ್ಲಿ ಮೊದಲು 
ಯಾವುದನ್ನು ಆಚರಿಸಲಿ ಎಂದು ಯೋಚಿಸಿದ. 


ಧರ್ಮಾರ್ಥಕಾಮಮೆಂಬಿವು 
ಧರ್ಮಾರ್ಥಿಜನಕ್ಕೆ ನೆಆ*ದ ನೆರ್ಮಂತವಅಸೊಳ್‌ 
ಧರ್ಮಂ ಪ್ರಧಾನಮರ್ಥಂ 


ಧರ್ಮಾಂಖ್ರಪಫಳಮದರ್ಕೆ ರಸಮದು ಕಾಮಂ ೧೦೪ 


ಪದವಿಭಾಗ-ಅನ್ವಯ-ಅರ್ಥ: ಧಮ + ಆ೯ರ್ಥ +೬ ಕಾಮಂ + ಎಂಬಿವು 
ಧಮ + ರ್ರ೯ರ್ಥಿಜನಕ್ಕೆ ನೆಆ*ದ ನೆರ್ಮು - ಧರ್ಮ ಅರ್ಥ ಮತ್ತು ಕಾಮಗಳು 
ಧರ್ಮವನ್ನು ಬಯಸುವ ಜನರ ಆಶ್ರಯ, ಅಂತು +೬ ಅವಜಸೊಳ್‌ ಧರ್ಮಂ 
ಪ್ರಧಾನಂ = ಇಂತಹ ಅವುಗಳಲ್ಲಿ ಧರ್ಮವೇ ಮುಖ್ಯ, ಅರ್ಥಂ ಧರ್ಮ + 
ಅಂಫುಪಫಳಂ = ಅರ್ಥವು ಧರ್ಮ ಎಂಬ ಮರದ ಹಣ್ಣು, ಅದರ್ಕೆ ರಸಂ ೬ ಅದು 
ಕಾಮಂ = ಅದರ ರಸದಂತಿರುವುದು ಕಾಮ. 


ಗದ್ಯಾನುಸರಣ: ಧರ್ಮ ಅರ್ಥ ಮತ್ತು ಕಾಮಗಳು ಧರ್ಮವನ್ನು ಬಯಸುವ 
ಜನರ ಆಶ್ರಯ; ಇಂತಹ ಅವುಗಳಲ್ಲಿ ಧರ್ಮವೇ ಮುಖ್ಯ; ಅರ್ಥವು ಧರ್ಮ ಎಂಬ 
ಮರದ ಹಣ್ಣು: ಕಾಮ ಅದರ ರಸ. 


[ವಿಶೇಷ ವಿಚಾರ: ಇಲ್ಲಿ ಧರ್ಮ ಅರ್ಥ ಕಾಮ ಎಂಬ ಮೂರು 
ಘಟಕಗಳನ್ನು ಮಾತ್ರ ಹೇಳಿದೆ; ವೈದಿಕ ಪರಿವಲಯದ ಪುರುಷಾರ್ಥಗಳಲ್ಲಿ 
ಕೊನೆಯದು ಮೋಕ್ಷ, ಆದರೆ ಜೈನದಲ್ಲಿ ಅದಕ್ಕೆ ಸ್ಥಾನವಿಲ್ಲ; ಅದಕ್ಕೆ ಕಾರಣ ಜೈನವು 
ಮೋಕ್ಷದ ನೆಲೆಯಾದ ದೇವರಲ್ಲಿ ನಂಬಿಕೆ ಹೊಂದಿಲ್ಲದುದು.] 


ಅದಣಿಂದಮಿವಜಕೊಳರ್ಹ 

ತ್ಹದಪದ್ಮಪ್ರಣತಿ ಮುಖ್ಯಮೊಸಗೆಯುಮೆಮಗಿ 

ನ್ನಿದಚೆ೦ದಮಿಲ್ಲಿ ಮೇಲಾ 

ವುದೆಂದು ಬಗೆ ಬೆದಳಿ ಭಕ್ತಿನಿರತಂ ಭರತಂ ೧೦೫ 


ಪದವಿಭಾಗ-ಅನ್ವಯ-ಅರ್ಥ: ಅದಜೆಂದಂ * ಇವಳ್‌ಸೊಳ್‌ + ಅರ್ಹತ್‌ + 
ಪದಪದಪ್ರಣತಿ ಎಮಗೆ ಮುಖ್ಯಂ -- ಒಸಗೆಯು೦ - ಅದರಿಂದ ಇವುಗಳಲ್ಲಿ ಜಿನನಿಗೆ 
ನಮಸ್ಕರಿಸುವುದು ನಮಗೆ ಮುಖ್ಯವಾದ ವಿಷಯ, ಇನ್ನು + ಇದಜೆಂದ೦ + ಇಲ್ಲಿ 
ಮೇಲಾವುದು = ಇದಕ್ಕಿಂತಲೂ ಹೆಚ್ಚಿನ ಮುಖ್ಯವಾದುದಾವುದಿದೆ, ಎ೦ದು ಭಕ್ತಿನಿರತಂ 
ಭರತಂ ಬಗೆ ಬೆದಣೆ - ಎಂದು ಭಕ್ತಿ ತುಂಬಿದ ಭರತ ಮನಸ್ಸು ಬಾಗಿ, 


ಗದ್ಯಾನುಸರಣ: "ಅದರಿಂದ ಇವುಗಳಲ್ಲಿ ಜಿನನಿಗೆ ನಮಸ್ಕರಿಸುವುದು ನಮಗೆ 
ಮುಖ್ಯವಾದ ವಿಷಯ, ಇದಕ್ಕಿಂತಲೂ ಹೆಚ್ಚಿನ ಮುಖ್ಯವಾದುದಾವುದಿದೆ' ಎಂದು ಭಕ್ತಿ 
ತುಂಬಿದ ಭರತನ ಮನಸ್ಸು ಬಾಗಿತು. 


ವ। ಪುರಜನ ಪರಿಜನ ಪರಿವೃತಂ ಬಂದು ಅಭವನಾಸ್ಥಾನಮಂಟಪಮಂ 
ಗೆಂಟಅಸೊಳೆ ಕಂಡು ರಾಜಚಿಹ್ನಂಗಳನಿರಿಸಿ ಶ್ರೀಮಂಟಪಶ್ರಿಯುಮನತ್ಯಂತವಿಸ್ಮಯಸ್ಮೇರ 
ಮುಖನುಂ ರೋಮಾಂಚಕಂಚುಕಿತನುಮಾಗಿ ನೋಡುತ್ತುಂ 
ಅನೇಕಾರ್ಚನೆಗಳಿಂದರ್ಚಿಸುತ್ತುಂ ಮೂಜುಸೂಟಿ್‌ ಬಲಗೊಂಡು ಜಗತ್ತಿತಯಾಧೀಶ್ವರ 
ಶ್ರೀಮುಖಾಭಿಮುಖನಾಗಿ ನಿಂದು ನೇಕಸ್ತೋತ್ರ ಪವಿತ್ರೀಕೃತ ಮುಖಾರವಿಂದಂ 
ನಿಜೋಚಿತ ಸ್ಥಾನದೊಳ್‌ ಕುಳ್ಳಿರ್ದ, 


ಪದವಿಭಾಗ-ಅನ್ವಯ-ಅರ್ಥ: ಪುರಜನ ಪರಿಜನ ಪರಿವೃತಂ ಬಂದು 
ಊರಿನ ಹಾಗೂ ಪರಿವಾರದವರ ಜೊತೆಗೆ ಬಂದು, ಗಗನಮಂಡಳಮನ್‌ + 
ಅಲಂಕರಿಸಿದ ತ ಆಗಸವನ್ನೆಲ್ಲ ಅಲಂಕಾರ ಮಾಡಿದಂತೆ ಇದ್ದ, 
ಅಭವನಾಸ್ಥಾನಮಂಟಪಮಂ ಗೆಂಟಣೊಳೆ ಕಂಡು = ಅರ್ಹಂತನ 
ಸಮವಸರಣಮಂಟಪವನ್ನು ದೂರದಿಂದಲೇ ನೋಡಿ, ರಾಜಚಿಹ್ನ೦ಗಳನ್‌ -- ಇರಿಸಿ ಎ 
ತನ್ನ ರಾಜಕುರುಹುಗಳನ್ನು ಕೆಳಗಿಟ್ಟು, ಶ್ರೀಮ೦ಂಟಪಶ್ರಿಯುಮನ್‌ ವ ಶ್ರೀಮಂಟಪದ 
ಸೊಬಗನ್ಮೂ ಅತ್ಯಂತವಿಸ್ಮಯಸ್ಮೇರಮುಖನುಂ = ಅತೀವ ಆಶ್ಚರ್ಯದಿಂದ ಕೂಡಿದ 
ಮುಗುಳ್ನಗೆಯ ಮುಖವುಳ್ಳವನೂ, ರೋಮಾಂಚಕಂಚುಕಿತನು೦ -- ಆಗಿ ನೋಡುತ್ತುಂ 
= ಪುಳಕಗಳಿಂದ ಕೂಡಿದವನಾಗಿ ನೋಡುತ್ತ, ಅನೇಕ + ಅರ್ಚನೆಗಳಿಂದೆ + 
ಅರ್ಚಿಸುತ್ತುಂ - ನಾನಾ ಬಗೆಗಳಿಂದ ಪೂಜಿಸುತ್ತ ಮೂಳುಸೂಟ” + ಬಲಗೊಂಡು 
= ಮೂರು ಸಲ ಬಲಗೊಂಡು ಬಂದು, ಜಗತ್‌ + ತ್ರಿತಯ + ಅಧೀಶ್ವರಶ್ರೀಮುಖ + 
ಅಭಿಮುಖನಾಗಿ ನಿಂದು ಸ್ತುತಿಸಿ - ಮೂಲೋಕಗಳ ಒಡೆಯನ ಪಾವನ 
ಮುಖಕ್ಕೆದುರಾಗಿ ನಿಂತು ಸ್ತುತಿ ಮಾಡಿ(ದ) 


ಗದ್ಯಾನುಸರಣ: ಊರಿನ ಹಾಗೂ ಪರಿವಾರದವರ ಜೊತೆಗೆ ಬಂದು, 
ಅರ್ಹಂತನ ಸಮವಸರಣಮಂಟಪವನ್ನು ದೂರದಿಂದಲೇ ನೋಡಿದ; ತನ್ನ 
ರಾಜಕುರುಹುಗಳನ್ನು ಕೆಳಗಿಟ್ಟು ಬಂದ; ಶ್ರೀಮಂಟಪದ ಸೊಬಗನ್ನೂ ನೋಡಿದ ಅವನ 
ಮುಖದಲ್ಲಿ ಅತೀವ ಆಶ್ಚರ್ಯದ ಮುಗುಳ್ನಗೆಯ ಮೂಡಿತು; ತನ್ನ ಕೈಗಳನ್ನು ಹಣೆಯ 
ಮೇಲಿರಿಸಿಕೊಂಡು ಪದೇ ಪದೇ ತಲೆಬಾಗುತ್ತ ಮುನ್ನಡೆದ; ಹೊಮ್ಮುವ ಪುಳಕಗಳಿಂದ 
ಕೂಡಿದವನಾಗಿ ಅವುಗಳ ಸುತ್ತ ಮೂರು ಸಲ ಬಲಗೊಂಡು ಬಂದು ಮೂಲೋಕಗಳ 
ಒಡೆಯನ ಪಾವನ ಮುಖಕ್ಕೆದುರಾಗಿ ನಿಂತು ಹೀಗೆ ಸ್ತುತಿ ಮಾಡಿದ: 


ನೃಸುರಾಸುರಪರಿಷತ್ಸ 
ಸ್ಯಸಂಕುಳಂ ಜಿನವಚೋಮೃತಾಸಾರಮನಂ 
ದಸದಳಮೆ ಬಯಸೆ ಭರತಂ 


ಬೆಸಗೊಂಡಂ ಜಿನನನಖಿಳವಸ್ತುಸ್ಥಿತಿಯಂ ೧೦೬ 
ಪದವಿಭಾಗ-ಅನ್ವಯ-ಅರ್ಥ: ನೃ + ಸುರ ೬ ಅಸುರ ಪರಿಷತ್‌ + 
ಸೃಸಂಕುಳಂ ಎ ಮಾನವರು ಸುರರು ಮತ್ತು ಅಸುರರ ಸಮೂಹವೆಂಬ 


ಸ 
$ 
ಸಸ್ಯರಾಶಿಯು, ಜಿನವಚಃ + ಅಮೃತ + ಆಸಾರಮನ್‌ + ಅಂದು ೬ ಅಸದಳಮೆ 
ಬಯಸೆ ಇ ಜಿನನ ಮಾತುಗಳೆಂಬ ಅಮೃತದ ಮಳೆಯನ್ನು ಅತೀವವಾಗಿ ಬಯಸಲು, 
ಭರತಂ ಜಿನನನ್‌ + ಅಖಿಳವಸ್ತುಸ್ಥಿತಿಯಂ ಬೆಸಗೊಂಡಂ = ಭರತನು ಜಿನನನ್ನು 


ಅಖಿಲವಸ್ತುಗಳ ಸ್ವರೂಪವನ್ನು ವಿವರಿಸುವಂತೆ ಕೇಳಿಕೊಂಡನು. 


ಗದ್ಯಾನುಸರಣ: ಮಾನವರು ಸುರರು ಮತ್ತು ಅಸುರರ ಸಮೂಹವೆಂಬ 
ಸಸ್ಯರಾಶಿಯು ಜಿನನ ಮಾತುಗಳೆಂಬ ಅಮೃತದ ಮಳೆಯನ್ನು ಅತೀವವಾಗಿ 
ಬಯಸಲು, ಭರತನು ಜಿನನನ್ನು ಅಖಿಲವಸ್ತುಗಳ ಸ್ವರೂಪವನ್ನು ವಿವರಿಸುವಂತೆ 
ಕೇಳಿಕೊಂಡನು. 


ವ। ಅಂತು ಬೆಸಗೊಳೆ, ದಿವ್ಯದ್ವನಿಯೊಳಾ ಪರಮಯೋಗೀಂದ್ರನಿಂತೆಂದು 
ಬೆಸಸಿದಂ: ನಿನ್ನ ಬೆಸಗೊಂಡ ತತ್ತ್ವಮು೦.. ಹೇಯೋಪಾದೇಯರೂಪದಿಂ 
ದ್ವಿವಿಧಮಕ್ಕುಂ ಅಲ್ಲಿ ಸಂಸಾರಕಾರಣ೦ಗಳ್‌ ಹೇಯಂಗಳ್‌, 
ಮುಕ್ತಿಕಾರಣಂಗಳುಪಾದೇಯಂಗಳ್‌, ಅಲ್ಲಿ ಮಿಥ್ಯಾದರ್ಶನಾದಿ ಕರ್ಮಂಗಳ್‌ 
ಸಂಸಾರಕಾರಣಂಗಳ್‌, ಅನಂತಜ್ಞಾನಾದಿನಿಜರೂಪಮಂ ಪಡೆವುದು ಮುಕ್ತಿ 
ಸಮ್ಯಗ್ಗರ್ಶನಚಾರಿತ್ರಂಗಳ್‌ ಅವಿಕಲ್ಪಂಗಳ್‌ ಮೋಕ್ಷಕಾರಣಂಗಳ್‌; ಅಲ್ಲಿ 
ತತ್ತ್ಯಾರ್ಥಶ್ರದ್ಧಾನಂ ಸಮ್ಯಗ್ಗರ್ಶನಂ, ಜೀವಾದಿಪದಾರ್ಥ ಯಥಾತ್ಮ್ಯಾವಗಮಂ 
ಸಮ್ಯಕ್‌ಜ್ಞಾನಂ, ಸಂಸಾರಪರಿತ್ಯಾಗೋದ್ಯುಕ್ತ ಸಮ್ಯಕ್‌ಜ್ಞಾನೋಪೇತ ಭವ್ಯಜೀವನ 
ಬಾಹ್ಯಾಭ್ಯಂತರ ಕ್ರಿಯಾನಿವೃತ್ತಿ ಸಮ್ಯಕ್‌ ಚಾರಿತ್ರಮೆಂಬುದು ದ ಎಂದು 
ಹೇಯೋಪಾದೇಯ ತತ್ತ್ವಮನಜೆಪಿ[ದಂ]. ಮತ್ತಂ ಭರತೇಶ್ವರನುಂ 
ಬಾಹುಬಲಿಕುಮಾರನು೦ ಜಿನೇಶ್ವರ ಪಾದಪದ್ಮಂಗಳ್ಗೆಜಗಿ ನಿಜ ರಾಜಧಾನಿಗಳ್ಗೆ 
ಪೋದರ್‌. 


ಇತ್ತ  ಸೌಧರ್ಮೇಂದ್ರಂ  ಧರ್ಮಚಕ್ರವರ್ತಿತ್ವಕ್ಕೆ ದಿಗ್ವಿಜಯಮೆನಿಸಿದ 
ಭಗವದ್ವಿಹಾಮನವಧಿಯಿ೦ದಮಣಿದು, ಅದನೆ ಪುನರುಕ್ತಂ ಮಾಲ್ಬಂತೆ 


ಪದವಿಭಾಗ-ಅನ್ವಯ-ಅರ್ಥ: ಅರ್ಥ: ಅಂತು ಬೆಸಗೊಳೆ ಇ ಹಾಗೆ 
ಕೇಳಿಕೊಳ್ಳಲು, ದಿವ್ಯಧ್ವನಿಯೊಳ್‌ + ಆ ಪರಮಯೋಗೀಂದ್ರನ್‌ + ಇಂತೆಂದು 
ಬೆಸಸಿದ೦ - ಹಾಗೆ ಹೊಮ್ಮಿದ ಧ್ವನಿಯ ಮೂಲಕ ಯೋಗಿಶ್ರೇಷ್ಠನು ಹೀಗೆಂದು 
ವಿವರಿಸಿದ: ನಿನ್ನ ಬೆಸಗೊಂಡ ತತ್ತ್ವಮು೦ ಹೇಯ + ಉಪಾದೇಯರೂಪದಿಂ 
ದ್ವಿವಿಧಮಕ್ಕುಂ ಇ ನೀನು ಕೇಳಿದ ತತ್ವವು ಹೇಯ ಮತ್ತು ಉಪಾದೇಯ ಎಂಬ 
ರೂಪದಿಂದ ಎರಡು ವಿಧ; ಅಲ್ಲಿ ಸಂಸಾರಕಾರಣ೦ಗಳ್‌ ಹೇಯಂಗಳ್‌ - ಅವುಗಳಲ್ಲಿ 
ಸಂಸಾರಕ್ಕೆ ಕಾರಣವಾದವು ಹೇಯಗಳು; ಮುಕ್ತಿಕಾರಣ೦ಗಳ್‌ + ಉಪಾದೇಯಂಗಳ್‌ 
= ಬಿಡುಗಡೆಗೆ ಕಾರಣವಾದವು ಉಪಾದೇಯಗಳು; ಅನಂತಜ್ಞಾನ + 
ಆದಿನಿಜರೂಪಮಂ ಪಡೆವುದು ಮುಕ್ತಿ ಇ ಅತ್ಯಂತ ಹಿಂದಿನ ಸಂಸಾರಬಂಧನದಿಂದ 
ಬದ್ಧವಾದ ದವ್ಯ ಭಾವ ಕರ್ಮಗಳನ್ನು ಹೋಗಲಾಡಿಸಿಕೊಂಡು ಪಡೆಯುವ 
ಅನಂತಜ್ಞಾನವೇ ಮುಂತಾದ ಸ್ವಸ್ಟರೂಪವನ್ನು ಪಡೆಯುವುದು ಮುಕ್ಕಿ; ಸಮ್ಯಕ್‌ + 
ದರ್ಶನಚಾರಿತ್ರ೦ಗಳ್‌ ಅವಿಕಲ್ಲಂಗಳ್‌ ಮೋಕ್ಟಕಾರಣ೦ಗಳ್‌ = ಸಮ್ಯಕ್‌ ಜ್ಞಾನ ದರ್ಶನ 
ಮತ್ತು ಚಾರಿತ್ರಗಳು ಅವಿಕಲ್ಲಗಳು ಮತ್ತು ಬಿಡುಗಡೆಯ ಕಾರಣಗಳು; ಅಲ್ಲಿ ತತ್ವ + 
ಅರ್ಥಶ್ರದ್ಧಾನಂ ಸಮ್ಯಗ್ಗರ್ಶನ೦ ಇ ಅವುಗಳಲ್ಲಿ ತತ್ವಗಳು ಮತ್ತವುಗಳ ಅರ್ಥಗಳಲ್ಲಿ 
ಹೊಂದುವ ಶ್ರದ್ಧೆಯೇ ಸಮ್ಯಕ್‌ದರ್ಶನ; ಜೀವ 3. ಆದಿಪದಾರ್ಥ ಯಥಾತ್ಮ + 
ಅವಗಮಂ ಸಮ್ಯಕ್‌ಜ್ಞಾನಂ ಷಃ ಸಂಶಯ ವಿಷರ್ಯಯ ಸಾವದ್ಯ 
ಅನವದ್ಯವಸಾಯಗಳ ಸ್ವಭಾವರಹಿತವಾಗಿ ಜೀವ ಮುಂತಾದವುಗಳ ಸ್ವರೂಪವನ್ನು 
ಅರಿಯುವುದೇ ಸಮ್ಯಕ್‌ ಜ್ಞಾನ; ಸಂಸಾರಪರಿತ್ಕಾಗ + ಉದ್ಯುಕ್ತ ಸಮ್ಯಕ್‌ಜ್ಞಾನ + 
ಉಪೇತ ಭವ್ಯಜೀವನ ಬಾಹ್ಯ + ಅಭ್ಯಂತರ ಕ್ರಿಯಾನಿವೃತ್ತಿ ಸಮ್ಯಕ್‌ಚಾರಿತ್ರಂ + 
ಎಂಬುದು - ಐಹಿಕತೆಯನ್ನು ತ್ಯಜಿಸಲು ಸಿದ್ಧವಾದ ಮತ್ತು ಸಮ್ಯಕ್‌ಜ್ಞಾನಸಮೇತವಾದ 
ಭವ್ಯಜೀವದ ಹೊರಗಣ ಮತ್ತು ಒಳಗಣ ಕ್ರಿಯೆಗಳ ನಿವೃತ್ತಿಯೇ ಸಮ್ಯಕ್‌ಚಾರಿತ್ರ; 


ಎಂದು ಹೇಯೋಪಾದೇಯ ತತ್ತ್ವಮನಜೆಪಿ[ದಂ] = ಎಂದು ಬೇಡದ ಮತ್ತು 
ಬೇಕಾದ ತತ್ವಗಳನ್ನು ತಿಳಿ ಹೇಳಿದ. ಮತ್ತಂ ಭರತೇಶ್ವರನುಂ ಬಾಹುಬಲಿಕುಮಾರನುಂ 
ಜಿನೇಶ್ವರ ಪಾದಪದ್ಮಂಗಳ್ಗೆಅಗಿ ನಿಜ ರಾಜಧಾನಿಗಳ್ಲೆ ಪೋದರ್‌ ಎ ಆ ಬಳಿಕ ಭರತ- 
ಬಾಹುಬಲಿಯರು ಜಿನನ ಪಾದಕಮಲಗಳಿಗೆ ನಮಸ್ಕರಿಸಿ ತಮ್ಮ ತಮ್ಮ ರಾಜಧಾನಿಗಳಿಗೆ 
ಹೋದರು. 


ಇತ್ತ ಸೌಧರ್ಮೇಂದಂ ಎ ಈ ಕಡೆ ಸೌಧರ್ಮೇಂದನು, ಧರ್ಮಚಕ್ರವರ್ತಿತ್ವಕ್ಕೆ 
ದಿಗ್ವಿಜಯಮೆನಿಸಿದ + ಧರ್ಮಜಚಕ್ರವರ್ತಿತ್ವದ ದಿಗ್ವಿಜಯಯಾತ್ರೆ ಎನಿಸಿಕೊಂಡ, ಭಗವತ್‌ 
+ ವಿಹಾರಮನ್‌ + ಅವಧಿಯಿ೦ದ೦ +೬ ಅಣೆದು ೬ ಭಗವಂತನ ವಿಹಾರದ ಬಗ್ಗೆ 
ಅವಧಿಜ್ಞಾನದಿಂದ ತಿಳಿದು, ಅದನೆ ಪುನರುಕ್ತಂ ಮಾಲ್ಲಂತೆ ಎ ಅದನ್ನು ಮತ್ತೆ 
ಹೇಳುವಂತೆ, 


ಗದ್ಯಾನುಸರಣ: ಹಾಗೆ ವಿನಂತಿಸಲು ತನ್ನ ದಿವ್ಯದ್ದನಿಯಲ್ಲಿ ಯೋಗಿಶ್ರೇಷ್ಠನು 
ಹೀಗೆಂದು ವಿವರಿಸಿದ: ನೀನು ಕೇಳಿದ ತತ್ವವು ಹೇಯ ಮತ್ತು ಉಪಾದೇಯ ಎಂಬ 
ರೂಪದಿಂದ ಎರಡು ವಿಧ; ಅವುಗಳಲ್ಲಿ ಸಂಸಾರಕ್ಕೆ ಕಾರಣವಾದವು ಹೇಯಗಳು, 
ಬಿಡುಗಡೆಗೆ ಕಾರಣವಾದವು ಉಪಾದೇಯಗಳು; ಮಿಥ್ಯಾದರ್ಶನ ಮುಂತಾದ 
ಕರ್ಮಗಳು ಸಂಸಾರಕ್ಕೆ ಕಾರಣವಾಗುತ್ತವೆ; ಸಮ್ಯಕ್‌ ಜ್ಞಾನ ದರ್ಶನ ಮತ್ತು ಚಾರಿತ್ರಗಳ 
ವಿಕಲ್ಪಗಳು ಬಿಡುಗಡೆಯ ಕಾರಣಗಳು; ಅವುಗಳಲ್ಲಿ ತತ್ವಗಳು ಮತ್ತವುಗಳ ಅರ್ಥಗಳಲ್ಲಿ 
ಹೊಂದುವ ಶದ್ದೆಯೇ ಸಮ್ಯಕ್‌ ದರ್ಶನ; ಐಹಿಕತೆಯನ್ನು ತ್ಯಜಿಸಲು ಸಿದ್ದವಾದ ಮತ್ತು 
ಸಮ್ಯಕ್‌ ಜ್ಞಾನಸಮೇತವಾದ ಭವ್ಯಜೀವದ ಹೊರಗಣ ಮತ್ತು ಒಳಗಣ ಕ್ರಿಯೆಗಳ 
ನಿವೃತ್ತಿಯೇ ಸಮ್ಯಕ್‌ಚಾರಿತ್ರ - ಎಂದು ಬೇಡದ ಮತ್ತು ಬೇಕಾದ ತತ್ವಗಳನ್ನು ತಿಳಿ 
ಹೇಳಿದ. ಆ ಬಳಿಕ ಭರತ-ಬಾಹುಬಲಿಯರು ಜಿನನ ಪಾದಕಮಲಗಳಿಗೆ ನಮಸ್ಕರಿಸಿ 
ತಮ್ಮ ತಮ್ಮ ರಾಜಧಾನಿಗಳಿಗೆ ಹೋದರು. 


ಈ ಕಡೆ ಸೌಧರ್ಮೇಂದನು ಧರ್ಮಚಕ್ರವರ್ತಿತ್ವದ ದಿಗ್ವಿಜಯಯಾತ್ರೆ 
ಎನಿಸಿಕೊಂಡ ಭಗವಂತನ ವಿಹಾರದ ಬಗ್ಗೆ ಅವಧಿಜ್ಞಾನದಿಂದ ತಿಳಿದು, ಅದನ್ನು ಮತ್ತೆ 
ಹೇಳುವಂತೆ, 


[ವಿಶೇಷ ವಿಚಾರ: ದಿವ್ಯದ್ಧನಿ = ಕಾವ್ಯದ ಮೊದಲ ಆಶ್ವಾಸದ ಒಂಬತ್ತನೆಯ 
ಪದ್ಯದಲ್ಲಿ ಪಂಪನು ಸರಸ್ವತಿಯನ್ನು ಜಿನೇಂದವಾಣಿ ಎಂದು ವರ್ಣಿಸಿದುದನ್ನು 
ನೆನಪಿಸಿಕೊಳ್ಳಬಹುದು. ಈ ಸ೦ದರ್ಭದಲ್ಲಿ ಎಲ್‌. ಬಸವರಾಜು ಅವರು ನೀಡುವ 
ವಿವರಣೆ ಮನನೀಯ: "ಈ ಸಂದರ್ಭದ ಪೂರ್ವಪುರಾಣದ ವಿವರವು ಜೀವಾದಿ 
ತತ್ವಗಳ ವಿಶ್ಲೇಷಣೆ ವಿವರಣೆಗಳಿಂದ ಜಟಲವಾಗಿದ್ದರೆ, ಈ ತತ್ವಾರ್ಥವೆಲ್ಲ ಮೋಕ್ಷಕ್ಕೆ 
ಕಾರಣವಾದ ಸಮ್ಯಕ್‌ದರ್ಶನ-ಜ್ಞಾನ-ಚಾರಿತ್ರಗಳ ನಿಟ್ಟಿನಲ್ಲಿ ಓರಣವಾಗಿ ಸ್ಪಷ್ಟವಾಗಿ 
(ಸೂಚ್ಯವಾಗಿಯೂ) ಮನಗಾಣಿಸಲಾಗಿದೆ. ಆದಿಪುರಾಣದ (೧೦. ೬೩ ವ) ಈ 
ವಚನಭಾಗದಲ್ಲಿ, ಪಂಪನ ದೃಷ್ಟಿ ಕನ್ನಡದೇಶದ ಜೈನಸಾಮಾನ್ಯರ ಕಡೆಗೇ 
ತಿರುಗಿರುವುದನ್ನು ಇಲ್ಲಿ ಕಾಣಬಹುದು. ಒಟ್ಟಿನಲ್ಲಿ ಪಂಪನ ಆದಿಪುರಾಣ ಎಲ್ಲ 
ಅರ್ಥದಲ್ಲೂ ಹೆಚ್ಚು ಮಾನವೀಯ, ಪೂರ್ವಪುರಾಣ ವಿದ್ವದೀಯ.' ಕಾವ್ಯದ 


ಕೊನೆಯಲ್ಲಿ "ಆದಿಪುರಾಣ ವಸ್ತುಕೃತಿಯಂ ಪೇಟ್ನಿಂ ಬೆಡಂಗಪ್ಪ ಮಾರ್ಗದೊಳಂ 
ದೇಸಿಯೊಳಂ' ಎಂದು ಪಂಪ ಹೇಳಿಕೊಂಡಿರುವುದು ಈ ಕಾರಣದಿಂದಾಗಿಯೇ 
ಇರಬಹುದೇ] 


ದೇವ ವಿನೇಯೋತ್ಕರ ಸ 

ಸ್ಯಾವಳಿ ಸುಗಿದಗಿದು ಕೂಡೆ ಬಾಡಿರ್ದುದು ಪಾ 
ಪಾವಗ್ರಹದಿನದಣಿನಖಿ 

ಳಾವನಿತಳಕಂತು ತಳಿಯ ಧರ್ಮಾಮೃತದಿಂ ೧೦೭ 


ಪದವಿಭಾಗ-ಅನ್ವಯ-ಅರ್ಥ: ದೇವ ೬ ದೇವನೇ, ವಿನೇಯ + ಉತ್ಕರ 
ಸಸ್ಯ + ಆವಳಿ - ಶ್ರದ್ಧಾಳುಗಳ ಸಮೂಹವೆಂಬ ಗಿಡಗಳು, ಪಾಪ + ಅವಗ್ರಹದಿನ್‌ 
ಸುಗಿದಗಿದು ಕೂಡೆ ಬಾಡಿರ್ದದು = ಪಾಪವೆಂಬ ಬರಗಾಲದಿಂದಾಗಿ 
ಮುರುಟಿಕೊಂಡು ಎಲ್ಲ ಬಾಡಿಹೋಗಿವೆ, ಅದಣೆನ್‌ + ಅಖಿಳ + ಅವನಿತಳಕೆ + 
ಅಂತು ಧರ್ಮ + ಅಮೃತದಿ೦ ತಳಿಯ = ಅದರಿಂದ ಎಲ್ಲ ಭೂತಳದ ಮೇಲೆ 


ಧರ್ಮವೆಂಬ ಅಮೃತವನಬ್ದು ಜೆಮುಕಿಸು. 


ಗದ್ಯಾನುಸರಣ: "ದೇವನೇ, ಶ್ರದ್ಧಾಳುಗಳ ಸಮೂಹವೆಂಬ ಗಿಡಗಳು 
ಪಾಪವೆಂಬ ಬರಗಾಲದಿಂದಾಗಿ ಮುರುಟಿಕೊಂಡು ಎಲ್ಲ ಬಾಡಿಹೋಗಿವೆ; ಅದರಿಂದ 
ಎಲ್ಲ ಭೂತಳದ ಮೇಲೆ ಧರ್ಮವೆಂಬ ಅಮೃತವನಬ್ದು ಚೆಮುಕಿಸು.' 


ಮಿಳಿರೆ ದಯಾದ್ವಜಮುನ್ನತಿ 

ಗೊಳಗಾಗಿರೆ ಧರ್ಮಚಕ್ರಮಾಯತಿಯಂ ಕೈ 

ಕೊಳೆ ಭವ್ಯವರೂಧಿನಿ ನಿ 

ರ್ಮಳ ನಿನ್ನ ವಿಹಾರಮಾರನೇನೆಅಗಿಸದೋ ೧೦೮ 


ಪದವಿಭಾಗ-ಅನ್ವಯ-ಅರ್ಥ: ನಿರ್ಮಳ = ಪರಿಶುದ್ಧನಾದವನೇ, 
ದಯಾಧ್ವಜಂ ಮಿಳಿರೆ ಇ ದಯೆಯ ಬಾವುಟವು ಹಾರಾಡಲು, ಧರ್ಮಚಕ್ತಂ ಉನ್ನತಿಗೆ 
+ ಒಳಗಾಗಿರೆ - ಧರ್ಮಚಕ್ರವು ಏಳಿಗೆಯನ್ನು ಹೊಂದಲು, ಭವ್ಯವರೂಧಿನಿ 
ಆಯತಿಯಂ ಕೈಕೊಳೆ - ಭವ್ಯಜನವೆಂಬ ರಥವು ಗೆಲವನ್ನು ಪಡೆಯಲು, ನಿನ್ನ 
ವಿಹಾರಂ = ನಿನ್ನ ಧರ್ಮವಿಹರಣವು (ಸಾಗಲಿ), ಆರನ್‌ * ಏನ್‌ + ಎಅಗಿಸದೋ 
= (ಅದು) ಯಾರನ್ನು ತಾನೇ ಬಾಗಿಸದು? 


ಗದ್ಯಾನುಸರಣ: “ಪರಿಶುದ್ಧನಾದವನೇ, ದಯೆಯ ಬಾವುಟವು 
ಹಾರಾಡುವಂತೆಯೂ ಧರ್ಮಚಕವು ಏಳಿಗೆಯನ್ನು ಹೊಂದುವಂತೆಯೂ 
ಭವ್ಯಜನವೆಂಬ ರಥವು ಗೆಲವನ್ನು ಪಡೆಯುವಂತೆಯೂ ನಿನ್ನ ಧರ್ಮವಿಹರಣವು 
ಸಾಗಲಿ, ಅದು ಯಾರನ್ನು ತಾನೇ ಬಾಗಿಸದು9' 


ವ ಎಂದು ಆದಿಜಿನೇ೦ದ್ರಂಗೆ ಬಿನ್ನಪಂಗೆಯ್ಯಲೊಡಮನೇಢಕ 
ಭವ್ಯಕೋಟಿಯ ಪುಣ್ಯಪ್ರೇರಣೆಯಿ೦ದ೦ ಸಮವಸರಣಮಂಡಳಂ ಗಗನಮಂಡಳದೊಳ್‌ 
ನಡೆಯೆ ಜನಿತಜಗಜ್ಜನಾನಂದನುಂ ಸಮಸ್ತಜನಮೈತ್ರೀ ಸಮೇತನುಂ 


ಸಹಸ್ರದಿನಕರಸ್ಪರ್ಧಿ ಸಹಸ್ರಾರಧರ್ಮಪುರಸ್ಸರನುಮಾಗಿ ಧರ್ಮಕ್ಷೇತ್ರಂಗಳಂ ವಿಹಾರಿಸಿ 
ಬಂದು, 


ಪದವಿಭಾಗ-ಅನ್ವಯ-ಅರ್ಥ: ಎಂದು ಆದಿಜಿನೇಂದಂಗೆ 
ಬಿನ್ನಪಂಗೆಯ್ಯಲೊಡಂ = ಎಂದು ಸೌಧರ್ಮೇಂದನು ಆದಿದೇವನಿಗೆ ಬಿನ್ನಹಗೈದಾಗ, 
ಅನೇಕ ಭವ್ಯಕೋಟಿಯ ಪುಣ್ಯಪ್ರೇರಣೆಯಿಂದಂ § ಅಸಂಖ್ಯ ಭಾವುಕರ 


ಪುಣ್ಯಫಲದಿಂದ, ಸಮವಸರಣಮಂಡಳಂ ಗಗನಮಂಡಳದೊಳ್‌ ನಡೆಯೆ ಇಷ 
ಸಮವಸರಣಮಂಟಪವು ಆಗಸದಲ್ಲಿ ಚಲಿಸತೊಡಗಲು, ಜನಿತಜಗತ್‌ + ಜನಾನ + 


ಆಂದನುಂ = ಜಗತ್ತಿನ ಜನರಿಗೆ ಆನಂದವನ್ನು ಉಂಟುಮಾಡುವವನೂ, 
ಸಮಸ್ತಜನಮೈತ್ರೀಸಮೇತನುಂ = ಎಲ್ಲ ಜನರ "ಸ್ನೇಹವನ್ನು ಪಡೆದವನೂ, 
ಸಹಸ್ರದಿನಕರಕರಸ್ಪರ್ಧಿಸಹಸ್ರಾರಧರ್ಮಪುರಸ್ಸರನುಮಾಗಿ ೬ ಸಾವಿರ ಸೂರ್ಯರ 


ಪ್ರಭೆಯನ್ನು ಮೀರಿಸಿದ ಸಾವಿರ ಅರಗಳ ಧರ್ಮಚಕ್ರದ ಜೊತೆಗೂಡಿ, 
ಧರ್ಮಕ್ಷೇತ್ರಂಗಳಂ ವಿಹಾರಿಸಿ ಬಂದು - ಧರ್ಮಕ್ಷೇತ್ರಗಳಿಗೆ ವಿಹಾರವನ್ನು ಕೈಗೊಂಡು, 


ಗದ್ಯಾನುಸರಣ: ಎಂದು ಸೌಧರ್ಮೇಂದನು ಆದಿದೇವನಿಗೆ ಬಿನ ಹಗೈದ; ಆಗ 
ಅಸಂಖ್ಯ ಭಾವುಕರ ಪುಣ್ಯಫಲದಿಂದಾಗಿ ಸಮವಸರಣಮಂಟಪವು ಆಗಸದಲ್ಲಿ 
ಚಲಿಸತೊಡಗಿತು; ಜನರಿಗೆ ಆನಂದವನ್ನು ಉಂಟುಮಾಡುವವನೂ, ಎಲ್ಲ ಜನರ 
ಸ್ನೇಹವನ್ನು ಪಡೆದವನಾದ ಆದಿದೇವನು ನಡೆಯುತ್ತ ದೇವನು ಸಾವಿರ ಸೂರ್ಯರ 
ಪ್ರಭೆಯನ್ನು ಮೀರಿಸಿದ ಸಾವಿರ ಅರಗಳ ಧರ್ಮಚಕ್ರದ ಜೊತೆಗೂಡಿ ಮುನ್ನಡೆದು 
ನಾನಾ ಧರ್ಮಕ್ಷೇತ್ರಗಳನ್ನು ಸಂದರ್ಶಿಸಿ ಬಂದ. 


ಪರಮಾನಂದಚತುಷ್ಟಯ್ಕೆಕನಿಳಯಂ ಶ್ರೀಮತ್ಸಭಾಮಂಡಳಾಂ 
ತರಸಿ೦ಹಾಸನಸುಸ್ಥಿತಂ ಗಣವೃತಂ ಚಂಚಚ್ಚತುಷ್ಟಷ್ಟಿಚಾ 
ಮರವಿಭ್ರಾಜಿತನಾನತತ್ರಿಭುವನ೦ ಕುಂದೇಂದುದುಗ್ಗಾಬ್ಬಿಪಾಂ 
ಡುರಕೈಲಾಸನಗೇ೦ದ್ರದೊಳ್‌ ನೆಲಸಿದಂ ಸಂಸಾರಸಾರೋದಯಂ ೧೦೯ 


ಪದವಿಭಾಗ-ಅನ್ವಯ-ಅರ್ಥ: ಪರಮ + ಆನಂದಚತುಷ್ಟಯ + 
ಏಕನಿಳಯಂ = ಆತ್ಯಂತಿಕ ಆನಂದಚತುಷ್ಟಯಕ್ಕೆ ಏಕಾಶ್ರಯನೂ, ಶ್ರೀಮತ್‌ + 
ಸಭಾಮಂಡಳ + ಅಂತರಸಿಂಹಾಸನಸುಸ್ಥಿತಂ ತ್‌ ಶ್ರೇಷ್ಠ ಸಭಾಮಂಡಲದ ನಡುವಣ 
ಸಿಂಹಪೀಠದಲ್ಲಿ ಕುಳಿತವನೂ, ಗಣವೃತ೦ = ಗಣಗಳಿ೦ದ ಸುತ್ತುವರಿದವನೂ, ಚ೦ಚತ್‌ 
+ ಚತುಷ್ಟಷ್ಟಿ ಚಾಮರವಿಭ್ರಾಜಿತನ್‌ = ಹೊಳೆಯುವ ಅರುವತ್ತನಾಲ್ಕು ಚಾಮರಗಳಿಂದ 
ವಿರಾಜಿತನಾದವನೂ, ಆನತತ್ರಿಭುವನಂ ೨  ಮೂಲೋಕಗಳಿಂದ ನಮಿತನೂ, 
ಸಂಸಾರಸಾರೋದಯಂ - ಆದ ಸಂಸಾರಸಾರೋದಯನು ಕುಂದ ೬ ಇಂದು + 
ದುಗ್ಧ * ಅಬ್ದಿಪಾಂಡುರ = ಕುಂದಪುಷ್ಟ ಚಂದ್ರ ಕ್ಷೀರಸಾಗರಗಳಂತೆ ಬೆಳ್ಳಗಿರುವ, 
ಕೈಲಾಸ + ನಗ +೬ ಇಂದದೊಳ್‌ ನೆಲಸಿದಂ = ಕೈಲಾಸಪರ್ವತದಲ್ಲಿ ನೆಲಸಿದ. 


ಗದ್ಯಾನುಸರಣ: ಆತ್ಯಂತಿಕ ಆನಂದಚಿತುಷ್ಟಯಕ್ಕೆ ಏಕಾಶ್ರಯನೂ, ಶ್ರೇಷ್ಠ 
ಸಭಾಮಂಡಲದ ನಡುವಣ ಸಿಂಹಪೀಠದಲ್ಲಿ ಕುಳಿತವನೂ, ಗಣಗಳಿಂದ 
ಸುತ್ತುವರಿದವನೂ, ಹೊಳೆಯುವ ಅರುವತ್ತನಾಲ್ಕು ಚಾಮರಗಳಿಂದ 


ವಿರಾಜಿತನಾದವನೂ, ಮೂಲೋಕಗಳಿಂದ ನಮಿತನಾದವನೂ ಆದ 
ಸಂಸಾರಸಾರೋದಯನು ಕುಂದಪುಷ್ಟ ಚಂದ್ರ ಕ್ಷೀರಸಾಗರಗಳಂತೆ ಬೆಳ್ಳಗಿರುವ 
ಕೈಲಾಸಪರ್ವತದಲ್ಲಿ ನೆಲಸಿದ. 


kkk 


ಭರತ ಚಕ್ರವರ್ತಿ ಚರಿತಂ: ಅಹಂಕಾರ ನಿರಸನಂ 


ಶ್ರೀಪರಿಪೂರ್ಣಂ ಭರತಮ 
ಹೀಪಾಳಂ ಚಕ್ರಪೂಜೆಗೆಯ್ದಂ ಸಕಳ 


ಕ್ಷಾಪತಿಶಿರೋರತ್ನಾಂಶು 
ವ್ಯಾಪಿತಚರಣಂ ಸರಸ್ವತೀಮಣಿಹಾರಂ ೧ 
ಪದವಿಭಾಗ-ಅನ್ವಯ-ಅರ್ಥ: ಶ್ರೀಪರಿಪೂರ್ಣ೦ ೫ ಸಂಪತ್ತಿನಿಂದ 


ಪರಿಪೂರ್ಣನಾದವನೂ, ಸಕಳಕ್ಷಾಪತಿಶಿರೋರತ್ನ + ಅಂಶುವ್ಯಾಪಿತಚರಣಂ = ಎಲ್ಲ 
ರಾಜರುಗಳ ತಲೆವಣಿಗಳ ಕಾಂತಿಯಿಂದ ವ್ಯಾಪಿತವಾದ ಪಾದಗಳುಳ್ಳವನೂ, 


ಸರಸ್ವತೀಮಣಿಹಾರಂ = ಸರಸ್ವತಿಯ ಮಣಿಹಾರನೂ, ಭರತಮಹೀಪಾಳ೦ 
ಚಕ್ರಪೂಜೆಗೆಯ್ದಂ ಎ ಆದ ಭರತಮಹಾರಾಜನು ಚಕ್ರರತ್ನದ ಪೂಜೆಯನ್ನು 
ನೆರವೇರಿಸಿದ. 


ಗದ್ಯಾನುಸರಣ: ಸಂಪತ್ತಿನಿಂದ ಪರಿಪೂರ್ಣನಾದವನೂ, ಎಲ್ಲ ರಾಜರುಗಳ 
ತಲೆವಣಿಗಳ ಕಾಂತಿಯಿಂದ ವ್ಯಾಪಿತವಾದ ಪಾದಗಳುಳ್ಳವನೂ, ಸರಸ್ವತಿಯ 
ಮಣಿಹಾರವಾದವನೂ ಆದ ಭರತಮಹಾರಾಜನು ತನ್ನ ಆಯುಧಾಗಾರದಲ್ಲಿ ಹುಟ್ಟದ್ದ 
ಚಕ್ರರತ್ನದ ಪೂಜೆಯನ್ನು ನೆರವೇರಿಸಿದ. 


ವ! ಆ ಸುದರ್ಶನಮೆಂಬ ಚಕ್ರರತ್ನಮಂ ಪೂಜಿಸಿ ಬಟೆಯಂ 
ಜೀವಾಜೀವರತ್ನಂ ಬೇಅಕ*ವೇಅ* ಸಹಸ್ರಯಕ್ಷರಕ್ಷಿತಂಗಳಪ್ಪುವಂ, 


ಪದವಿಭಾಗ-ಅನ್ವಯ-ಅರ್ಥ: ಸುದರ್ಶನಂ +೬ ಎಂಬ ಆ ಚಕ್ರರತ್ನಮಂ 
ಪೂಜಿಸಿ ಬಟೆಯಂ೦ = ಸುದರ್ಶನವೆಂಬ ಹೆಸರಿನ ಆ ಚಕ್ರರತ್ನವನ್ನು ಪೂಜಿಸಿದ ಬಳಿಕ, 
ಜೀವ + ಅಜೀವರತ್ನಂ ಬೇಜ"ವೇಅ? ಸಹಸ್ರಯಕ್ಷರಕ್ಷಿತಂಗಳಪ್ಪುವಂ = ಎಂಬ 
ಪ್ರತ್ಯೇಕವಾದ ಜೀವ ಮತ್ತು ಅಜೀವಗಳಾದ ಹಾಗೂ ಸಾವಿರ ಯಕ್ಷರಿಂದ 
ಕಾಪಿಡಲಾದುವನ್ನು 


ಗದ್ಯಾನುಸರಣ: ಸುದರ್ಶನವೆಂಬ ಹೆಸರಿನ ಆ ಚಕ್ರರತ್ನವನ್ನು ಪೂಜಿಸಿದ 
ಬಳಿಕ, ಜೀವ ಮತ್ತು ಅಜೀವಗಳಾದ ರತ್ನಗಳು ಉದಯಿಸಿದುವು. 


ಪೂಜಿಸಿ ಪೊಂಮಟ್ಟಗ್ರತ 
ನೂಜೋತ್ಪತ್ತ್ಯುತ್ಸವಕ್ಕೊಡರ್ಚುವ ಪದದೊಳ್‌ 


ರಾಜಾಧಿರಾಜನಮರಮ 
ಹೀಜದ ಲೀಲೆಯನೆ ಲೀಲೆಯಿಂ ಕೈಕೊಂಡಂ ೨ 
ಪದವಿಭಾಗ-ಅನ್ವಯ-ಅರ್ಥ: ಪೂಜಿಸಿ ಪೊಳಮಟ್ಟು ಡ್‌ 


ಜೀವಾಜೀವರತ್ನಗಳನ್ನು ಪೂಜಿಸಿ ಹೊರಹೊರಟು, ಅಗ್ರತನೂಜ * ಉತ್ಪತ್ತಿ + 
ಉತ್ಸವಕ್ಕೆ + ಒಡರ್ಚುವ ಪದದೊಳ್‌ = ತನ್ನ ಚೊಚ್ಚಲ ಮಗನು ಹುಟ್ಟಿದ ಸಂಭ್ರಮಕ್ಕೆ 
ತೊಡಗುವ ಸಂದರ್ಭದಲ್ಲಿ, ರಾಜಾಧಿರಾಜನ್‌ 4+ ಅಮರಮಹೀಜದ ಲೀಲೆಯನೆ 
ಲೀಲೆಯಿಂ ಕೈಕೊಂಡಂ = ರಾಜರಾಜನಾದ ಭರತನು ಕಲ್ಪವೃಕ್ಷದ ರೀತಿಯನ್ನು 
ಉತ್ಸುಕನಾಗಿ ಕೈಕೊಂಡ. 


ಗದ್ಯಾನುಸರಣ: ಜೀವಾಜೀವರತ್ನಗಳನ್ನು ಪೂಜಿಸಿ ಹೊರಹೊರಟು, ತನ್ನ 
ಚೊಚ್ಚಲ ಮಗನು ಹುಟ್ಟಿದ ಸಂಭ್ರಮಕ್ಕೆ ತೊಡಗುವ ಸಂದರ್ಭದಲ್ಲಿ ರಾಜರಾಜನಾದ 
ಭರತನು ಕಲ್ಪವೃಕ್ಷದ ರೀತಿಯನ್ನು ಉತ್ಸುಕನಾಗಿ ಕೈಕೊಂಡ. 


[ವಿಶೇಷ ವಿಚಾರ: ಕಲ್ಪವೃಕ್ಷವು ಹೇಗೆ ಯಥೇಚ್ಛವಾಗಿ ನೀಡುತ್ತದೋ 
ಹಾಗೆಯೇ ಭರತನೂ ಉಡುಗೊರೆ-ದಾನಗಳನ್ನು ನೀಡಿದ ಎಂಬುದು ಭಾವ.] 

ವ। ಅನ್ನೆಗಂ, 

ಅರ್ಥ: ಅಷ್ಟರಲ್ಲಿ, 


ಪೊಸಜಾದಿಯ ಬೆಳೆದೊಣಗಿದ 
ಪೊಸಗಟಮೆಯ ಪೊಸತರಲ್ಪ ತಾವರೆಗಳ ಕಂ 


ಪಸದಳಮೆಸೆದಿರೆ ದೆಸೆದೆಸೆ 
ಗೊಸಗೆಯೆ ಬರ್ಪಂತೆ ಕಣ್ಣೆ ವಂದುದು ಶರದಂ ೩ 


ಪದವಿಭಾಗ-ಅನ್ವಯ-ಅರ್ಥ: ಪೊಸಜಾದಿಯ = ಹೊಸ ಜಾಜಿಯ, ಬೆಳೆದು 
+ ಒಳಗಿದ ಪೊಸ ೬ ಕಟಮೆಯ = ಮಾಗಿ ನೆಲಕ್ಕೊರಗಿದ ಹೊಸ ಬತ್ತ, ಪೊಸತು + 
ಅರಲ್ಪ ತಾವರೆಗಳ ಕಂಪು ೬ ಆಗತಾನೆ ಅರಳಿದ ತಾವರೆಗಳ ಸುವಾಸನೆಯು, 
ಅಸದಳಂ + ಎಸೆದಿರೆ - ಅಪರಿಮಿತವಾಗಿ ಸೊಗಯಿಸಲು, ದೆಸೆದೆಸೆಗೆ + ಒಸಗೆಯೆ 
ಬರ್ಪಂತೆ ಶರದಂ ಕಣ್ಣೆ ವಂದುದು ದಿಕ್ಕುದಿಕ್ಕುಗಳಿಗೆ ಸಂತಸ ಉಕ್ಕುವಂತೆ 
ಶರತ್ಕಾಲವು ಬಂದಿತು. 


ಗದ್ಯಾನುಸರಣ: ಹೊಸ ಜಾಜಿ, ಮಾಗಿ ನೆಲಕ್ಕೊರಗಿದ ಹೊಸ ಬತ್ತ, ಆಗತಾನೆ 
ಅರಳಿದ ತಾವರೆಗಳು ಇವುಗಳ ಸುವಾಸನೆಯು, ಅಪರಿಮಿತವಾಗಿ ಸೊಗಸುತ್ತ 
ದಿಕ್ಕುದಿಕ್ಕುಗಳಿಗೂ ಸಂತಸ ಉಕ್ಕುವಂತೆ ಶರತ್ಕಾಲವು ಬಂದಿತು. 


ಖರಕಿರಣ೦ಗಳ ಕಾಯ್ದಿನ 

ಕರತನದಿ೦ ಚ೦ದ್ರಕಿರಣದುಜ್ಜಳಿಕೆಯಿನಾ 

ಭರತನ ಮುಳಿಸೊಸಗೆಯನನು 

ಕರಿಸಿದುದೇ೦ ಚಕ್ರವರ್ತಿವೃತ್ತಮೊ ಶರದಂ ೪ 


ಪದವಿಭಾಗ-ಅನ್ವಯ-ಅರ್ಥ: ಖರಕಿರಣ೦ಗಳ ಕಾಯ್ದಿನ ಕರತನದಿ೦ . 
ಸೂರ್ಯನ ಕಿರಣಗಳ ಬಿಸಿ ತಾಪದಿಂದಲೂ, ಚಂದ್ರಕಿರಣದ + ಉಜ್ಜಳಿಕೆಯಿನ್‌ - 
ಬೆಳುದಿಂಗಳ ದೀಪ್ಲಿಯಿಂದಲೂ, ಭರತನ ಮುಳಿಸು -- ಒಸಗೆಯನ್‌ ಅನುಕರಿಸಿದುದು 
= ಭರತನ ಕೋಪ ಸಂತಸಗಳನ್ನು (ಪ್ರಕೃತಿಯು) ಅನುಕರಿಸುವ ಹಾಗೆ ಕಾಣಿಸಿತು; 
ಶರದಂ ಏಂ ಚಕ್ರವರ್ತಿವೃತ್ತಮೊ - ಶರತ್ಕಾಲದ್ದೂ ಅದೇ ಚಕ್ರವರ್ತಿಯ ಸ್ವಭಾವವೇ. 


ಗದ್ಯಾನುಸರಣ: ಹಗಲು ಸೂರ್ಯನ ಬಿಸಿಲ ತಾಪ, ರಾತ್ರಿ ಹೊಳೆಯುವ 


ಬೆಳುದಿಂಗಳು - ಇವು ಭರತನ ಕೋಪ ಸಂತಸಗಳಂತೆಯೇ ಕಾಣಿಸಿತು; ಹೀಗಾಗಿ 
ಶರತ್ಕಾಲದ್ದೂ ಅದೇ ಚಕ್ರವರ್ತಿಯ ಸ್ವಭಾವವೇ! 


[ವಿಶೇಷ ವಿಚಾರ: ರಾಜನ ಬಗ್ಗೆ ಕವಿಯ ಅಭಿಪ್ರಾಯ ಏನಿರಬಹುದು? 
ಎಲ್ಲರೂ ಒಮ್ಮೆ ಕೋಪಗೊಳ್ಳುವ ಒಮ್ಮೆ ತಣ್ಣಗಿರುವ ಸ್ವಭಾವದವರೇ; ಆದರೆ 
ಶರತ್ಕಾಲದ ಗುಣವನ್ನು ರಾಜನ ಸ್ವಭಾವಕ್ಕೆ ಹೋಲಿಸುವ ಕವಿಯು ಅರಸನ 
ಊಹಿಸಿಕೊಳ್ಳಲಾರದ ಕೋಪತಾಪಗಳ ಹಾಗೂ ಶಾಂತಕ್ಷಣಗಳ ಬಗ್ಗೆ ಅಂದರೆ 
ರಾಜತ್ವದ ತಿಕ್ಕಲುತನದ ಬಗ್ಗೆ ಗೇಲಿ ಮಾಡುತ್ತಿರಬಹುದೇ। “ಆದಿಪುರಾಣ'ದ ರಚನೆಯ 
ಕಾಲದಲ್ಲಿ ಪಂಪ ಇನ್ನೂ ರಾಜಾಶ್ರಯವನ್ನು ಪಡೆದಿರಲಿಲ್ಲ. ಆದರೆ ಅರಿಕೇಸರಿಯನ್ನು 
ಅರ್ಜುನನೊಡನೆ ಹೋಲಿಸಿ "ಪಂಪಭಾರತ'ವನ್ನು ರಚಿಸುವ ಕಾಲಕ್ಕೆ, ಪ್ರಾಯಶಃ 
ರಾಜನ ಆಹ್ವಾನದಿಂದಲೇ, ರಾಜಾಶ್ರಯದಲ್ಲಿದ್ದ. ಕಾವ್ಯದ ಮೊದಲ ಸಾಲಿನಿಂದ 
ಕೊನೆಯ ಸಾಲಿನವರೆಗೂ ಒಂದು ರೀತಿಯಲ್ಲಿ ರಾಜತ್ವದ ವೈಭವೀಕರಣವನ್ನು 
ಮಾಡುವ ಕವಿಯು ಅಶ್ವತ್ಥಾಮ-ಶಲ್ಯರ ಮೂಲಕ ರಾಜರ “ಅವಿವೇಕಿ'ತನ ಮತ್ತು 


ಸಂಚಲವಾದ "ನೃಪಚಿತ್ತವೃತ್ತಿ'ಯನ್ನು ಕುರಿತು ಟೀಕೆಗೈದಿರುವುದನ್ನು ಗಮನಿಸಿ: 
“ಪಂಪಭಾ', ೧೨.೪೦; ೧೨.೯೨ ಮತ್ತು ೯೩] 


ವ। ಅಂತು ತನ್ನ ದಿಗ್ದಿಜಯೋದ್ಯೋಗಕ್ಕುಪಯೋಗಿಯಾಗಿ ಬಂದ 
ಶಾರದಶ್ರೀಯನಿದಿರ್ಗೊ೦ಂಡನೇಕಗಣಕಗಣಗಣಿತ ಶುಭದಿನನಕ್ಷತ್ರಮುಹೂರ್ತದೊಳ್‌ 
ದಿಗ್ನಿಜಯಪ್ರಯಾಣಭೇರಿಯಂ ಪೊಯ್ಲಿದಾಗಳ್‌ 


ಪದವಿಭಾಗ-ಅನ್ವಯ-ಅರ್ಥ: ಅಂತು ತನ್ನ ದಿಗ್ವಿಜಯ + ಉದ್ಯೋಗಕ್ಕೆ + 
ಉಪಯೋಗಿಯಾಗಿ ಬಂದ ಇ ಹಾಗೆ ತನ್ನ ದಿಗ್ನಿಜಯದ ಕಾರ್ಯಕ್ಕೆ ಸಹಾಯಕವಾಗಿ 
ಬಂದ, ಶಾರದಶ್ರೀಯನ್‌ + ಇದಿರ್ಗೂ೦ಡ = ಮಾಗಿಯನ್ನು ಬರಮಾಡಿಕೊಂಡು, 
ಅನೇಕಗಣಕಗಣಗಣಿತ - ಅನೇಕ ಜೋಯಿಸ ಸಮೂಹದಿಂದ ಲೆಕ್ಕಾಚಾರ ಮಾಡಿದ, 
ಶುಭದಿನನಕ್ಷತಮುಹೂರ್ತದೊಳ್‌ ಎ ಮಂಗಳಕರವಾದ ದಿನ ನಕ್ಷತ್ರ ಮತ್ತು 
ಮುಹೂರ್ತದಲ್ಲಿ, ದಿಗ್ಗಿಜಯಪ್ರಯಾಣಭೇರಿಯ೦ ಪೊಯ್ಸಿದಾಗಳ್‌ ಎ ರಾಜನು ತನ್ನ 
ದಿಗ್ವಿಜಯ ಯಾತ್ರೆಯ ಆರಂಭಸೂಚಕ ಭೇರಿಯನ್ನು ಹೊಡೆಸಲು, 


ಗದ್ಯಾನುಸರಣ: ಹಾಗೆ ತನ್ನ ದಿಗ್ಡಿಜಯದ ಕಾರ್ಯಕ್ಕೆ ಸಹಾಯಕವಾಗಿ ಬಂದ 
ಮಾಗಿಯನ್ನು ರಾಜನು ಬರಮಾಡಿಕೊಂಡ; ಅನೇಕ ಜೋಯಿಸ ಸಮೂಹವು 
ಮಂಗಳಕರವಾದ ತಿಥಿ ವಾರ ನಕ್ಷತ್ರ ಮುಹೂರ್ತಗಳನ್ನು ಲೆಕ್ಕಾಚಾರ ಹಾಕಿ ಹೇಳಿದರು; 
ಅಂದು ರಾಜನು ತನ್ನ ದಿಗ್ವಿಜಯ ಯಾತ್ರೆಯನ್ನು ಆರಂಭಿಸಿದ; ಪ್ರಯಾಣಭೇರಿಯ 
ಸದ್ದಾಯಿತು 


[ವಿಶೇಷ ವಿಚಾರ: ತಿಥಿ ವಾರ ನಕ್ಷತ್ರ ಯೋಗ ಮತ್ತು ಕರಣಗಳೇ ದಿನದ 
ಪಂಚಾಂಗ.] 


ಒದವಿದ ಚಕ್ರರತ್ನದೊಳಿದೊಂದೆಣೆಯಾಯ್ತೆನಿಸಿರ್ದ ಚಕ್ರಯು 
ಗೃದಿನಮರ್ದಚ್ಚು ವಜ್ರಮಯಮಾಗೆ ಕನನ್ನಣಿಮೌಕ್ತಿಕಪ್ರಭಾ 
ಸ್ಪದಮಮರೇ೦ದ್ರರುಂದ್ರಗಿರಿಕುಂಜವಿಚಂಚಳಕೇತನಾಳಿ ಕ 
ಟ್ಟಿದಿರೊಳೆ ಬಂದು ನಿಂದುದಜಿತಂಜಯಮಾತ್ತಮನೋರಥಂ ರಥಂ 
೫ 


ಪದವಿಭಾಗ-ಅನ್ವಯ-ಅರ್ಥ: ಒದವಿದ ಚಕ್ರರತ್ನದೊಳ್‌ ಇ. ತನಗೆ 
ಒದಗಿಬಂದ ಚಕ್ರರತ್ನದೊಡನೆ, ಇದೊಂದು + ಎಣೆಯಾಯ್ತು + ಎನಿಸಿರ್ದ = ಇದೂ 
ಸಮಾನವಾಯಿತು ಎನಿಸಿದ, ಚಕ್ರಯುಗ್ಧದಿನ್‌ + ಅಮರ್ದ + ಅಚ್ಚು ವಜಮಯಮಾಗೆ 
= ಎರಡು ಚಕ್ರಗಳಿಂದ ಕೂಡಿ ಅಚ್ಚು ವಜ್ರಸಮವಾಗಿ ಗಟ್ಟಿಯಾಗಿದ್ದ, ಕನತ್‌ + 
ಮಣಿಮಾೌಕ್ತಿಕಪ್ರಭಾಸ್ಪದ೦ ಎ ಹೊಳೆಯುವ ಮಣಿ ಮುತ್ತುಗಳಂತೆ ಕಾಂತಿಯುಕ್ತವಾದ, 
ಅಮರೇಂದರುಂದಗಿರಿಕುಂಜವಿಚಂಚಳಕೇತನಾಳಿ - ದೇವಗಿರಿಯ ಪರ್ವತಶ್ರೇಣಿಯಲ್ಲಿ 
ಹಾರಾಡುವ ಬಾವುಟಗಳನ್ನು, ಆತ್ತ - ಹೊತ್ತ, ಮನೋರಥಂ ಎ ಮನದ ಇಷ್ಟದಂತಹ, 
ಅಜಿತಂಜಯಂ ರಥಂ ವ ಅಜಿತಂಜಯ ಎಂಬ ರಥರತ್ನವು, ಕಟ್ಟಿದಿರೊಳ ಬಂದು 
ನಿಂದುದು ೬ (ಭರತನ) ಕಟ್ಟೆದುರಿನಲ್ಲೇ ಬ೦ದು ನಿಂತುಕೊಂಡಿತು. 


ಗದ್ಯಾನುಸರಣ: ತನಗೆ ಒದಗಿಬಂದ ಚಕ್ರರತ್ನದೊಡನೆ ಇದೂ 
ಸಮಾನವಾಯಿತು ಎನಿಸಿದ, ಎರಡು ಚಕ್ರಗಳಿ೦ದ ಕೂಡಿದ್ದು ಅಚ್ಚು ವಜ್ರಸಮವಾಗಿ 
ಗಟ್ಟಿಯಾಗಿದ್ದ, ಹೊಳೆಯುವ ಮಣಿ ಮುತ್ತುಗಳಂತೆ ಕಾಂತಿಯುಕ್ತವಾದ ದೇವಗಿರಿಯ 
ಪರ್ವತಶ್ರೇಣಿಯಲ್ಲಿ ಹಾರಾಡುವ ಬಾವುಟಗಳನ್ನು ಹೊತ್ತ ತನ್ನ ಮನದ ಇಷ್ಟದಂತಹ 
ಅಜಿತಂಜಯ ಎಂಬ ರಥವು ಭರತನ ಕಟ್ಟೆದುರಿನಲ್ಲೇ ಬಂದು ನಿಂತುಕೊಂಡಿತು. 


ವಃ ಆಗಳ್‌ ಮೌಹೂರ್ತಿಕರ್‌ ಬಂದು ದೇವಾ ವಿಜಯಪ್ಪಸ್ಥಾನಲಗ್ನಂ 
ಸಾರೆವಂದುದೆಂದು ಬಿನ್ನಪಂಗೈದಾಗಳ್‌, 


ಅರ್ಥ: ಆಗಳ್‌ ಮೌಹೂರ್ತಿಕರ್‌ ಬಂದು ದೇವಾ ವಿಜಯಪ್ರಸ್ಥಾನಲಗ್ನಂ 
ಸಾರೆವಂದುದೆಂದು ಬಿನ್ನಪಂಗೈದಾಗಳ್‌ ಎ ಆಗ ಜೋಯಿಸರು ಬಂದು'ದೇವಾ, 
ವಿಜಯಯಾತ್ರೆಗೆ ಮುಹೂರ್ತವು ಹತ್ತಿರ ಬಂದಿತು' ಎ೦ದು ಬಿನ್ನಹ ಮಾಡಿದರು. 


ರೋದೋಂತಭಾಗದೊಳ್‌ ದುಂದುಭಿಗಳೆಸೆಯೆ ಮಾಂಗಲ್ಯಗೀತಪ್ರಣಾದಂ 

ವಾದಿತ್ರಧ್ಧಾನದೊಳ್‌ ಸಂದಣಿಸೆ ಗುರುಜನೋದ್ಲೀತನಾನಾವಿಧಾಶೀ 

ರ್ವಾದಂ ಶೇಷಾಕ್ಷತಂಗಳ್‌ವೆರಸೆಸೆಯೆ ಮಹಾವಂದಿವೃಂದಾಂಕಮಾಲಾ 

ನಾದಂ ಗಂಭೀರನಾದಂ ನೆಗಟ್ಟೆರೆ ತಳರ್ದಂ ರಾಗದಿಂ ಸಾರ್ವಭೌಮಂ 
೬ 


ಪದವಿಭಾಗ-ಅನ್ವಯ-ಅರ್ಥ: ರೋದಃ + ಅಂತಭಾಗದೊಳ್‌ 
ದುಂದುಭಿಗಳೆಸೆಯೆ ಎ ಕ್ಷಿತಿಜಗಳಲ್ಲಿ ದುಂದುಭಿಯ ಸದ್ದು ತುಂಬಿಕೊಳ್ಳಲು, 
ಮಾಂಗಲ್ಯಗೀತಪ್ರಣಾದಂ ವಾದಿತ್ರಧ್ವಾನದೊಳ್‌ ಸ೦ದಣಿಸೆ ೬ ಮಂಗಳಗಿತೆಗಳ ನಾದವು 
ವಾದ್ಯಗಳ ನಾದದೊಡನೆ ಸೇರಲು, ಗುರುಜನ +೬ ಉದ್ಗೀತನಾನಾವಿಧ + 
ಆಶೀರ್ವಾದಂ ಶೇಷಾಕ್ಷತಂಗಳ್‌ವೆರಸು + ಎಸೆಯೆ ಇ ಹಿರಿಯರ ಹೇಳುವ ನಾನಾ 
ವಿಧವಾದ ಆಶೀವಾದಗಳೊಡನೆ ಶೇಷಾಕ್ಷತೆಗಳು ಸೇರಿ ಶೋಭಿಸಲು, 
ಮಹಾವಂದಿವೃಂದ + ಅಂಕಮಾಲಾನಾದಂ ಗಂಭೀರನಾದಂ ನೆಗಟ್ಟೆರೆ = ಮಹಾ 
ಹೊಗಳುಭಟರ ಹೆಗ್ಗಳಿಕೆಯ ಶಬ್ದಜಾಲದಲ್ಲಿ ಗಂಭೀರದ್ದನಿಯು ಕೂಡಲು, 
ಸಾರ್ವಭೌಮಂ ರಾಗದಿಂ ತಳರ್ದಂ ಇ ಚಕ್ರವರ್ತಿಯು ಪ್ರೀತಿಯಿಂದ ಹೊರಟ. 


ಗದ್ಯಾನುಸರಣ: ಕ್ಲಿತಿಜಗಳಲ್ಲಿ ದುಂದುಭಿಯ ಸದ್ದು ತುಂಬಿಕೊಂಡಿತು; 
ಮಂಗಳಗಿತೆಗಳ ನಾದವು ವಾದ್ಯಗಳ ನಾದದೊಡನೆ ಸೇರಿತು; ಹಿರಿಯರ ಹೇಳುವ 
ನಾನಾ ವಿಧವಾದ ಆಶೀವಾದಗಳೊಡನೆ ಶೇಷಾಕ್ಷತೆಗಳು ಸೇರಿ ಶೋಬಭಿಸಿತು; 
ಹೊಗಳುಭಟರ ಹೆಗ್ಗಳಿಕೆಯ ಶಬ್ದಜಾಲದಲ್ಲಿ ಗಂಭೀರಧ್ದನಿಯು ಕೂಡಿಕೊಂಡಿತು; ಆ 
ಹೊತ್ತಿನಲ್ಲಿ ಚಕ್ರವರ್ತಿಯು ಪ್ರೀತಿಯಿಂದ ಪ್ರಯಾಣ ಹೊರಟ. 


ವ। ಅಂತು ತಳರ್ದು  ಚಚಿತ್ತದೊಳ್‌ ವೀರರಸಂ ಕೈಗಣ್ಮೆ ಪೊಣುತ್ತಿರೆ 
ನಿಜಬಲಮಂ ನೋಡಿ ಎರಡುಂ ಕೆಲದೊಳಂ ಬಂದೆಅಗಿದ ರಾಜಚಕ್ರಮನೀಕ್ಷಣ 
ದರಹಸಿತಾಳಾಪನಪರಿಹಾಸವಿಸ್ರ೦ಂಭಾಳಾಪ೦ಗಳಿ೦ ಸಂತಸಂಬಡಿಸುತ್ತುಂ ಬಂದಿಂದಿನ 
ದಿನಮಯೋಧ್ಯಾ ಪುರಾಸನ್ನದೊಳ್‌ ನಿಜಸ್ಥಪತಿರತ್ನವಿರಚಿತಮಾಗಿ, 


ಪದವಿಭಾಗ-ಅನ್ವಯ-ಅರ್ಥ: ಅಂತು ತಳರ್ದು ಇ ಹಾಗೆ ಹೊರಟು, 
ಚಿತ್ತದೊಳ್‌ ವೀರರಸಂ ಕೈಗಣ್ಮಿ ಪೊಣ್ಮುತ್ತಿರೆ - ತನ್ನಮನಸ್ಸಿನಲ್ಲಿ ವೀರರಸವು ತುಂಬಿ 
ತುಳುಕಲು, ಸಾರ್ವಭೌಮಂ ನಿಜಬಲಮಂ = ಚಕ್ರವರ್ತಿಯು ತನ್ನ ಸೈನ್ಯವನ್ನು ನೋಡಿ, 
ಎರಡುಂ ಕೆಲದೊಳ೦ ಬಂದು + ಎಅಗಿದ ಎ ತನ್ನ ಎರಡೂ ಕಡೆಗಳಿಂದ ಬಂದು 
ನಮಸ್ಕರಿಸುತ್ತಿದ್ದ, ರಾಜಚಕ್ರಮನ್‌ = ರಾಜಸಮೂಹವನ್ನು ದರಹಸಿತ + ಆಳಾಪನ 
+ ಪರಿಹಾಸ ವಿಸ್ತಂಭ 4 ಆಳಾಪ೦ಗಳಿ೦ = ಹುಬ್ಬುಸನ್ನೆ ಮುಗುಳ್ನಗೆ ಮಾತುಕತೆ 
ಹಾಸ್ಯ ಹಾಗೂ ವಿಶ್ವಾಸದ ಮಾತುಗಳಿಂದ, ಸಂತಸ೦ 4+ ಪಡಿಸುತ್ತುಂ ಬಂದು ೩ 
ಸ೦ತಸಗೊಳಿಸುತ್ತ ಬಂದು, ಅಂದಿನ ದಿನಂ + ಅಯೋಧ್ಯಾಪುರ + ಆಸನ್ನದೊಳ್‌ = 
ಆ ದಿನ ಅಯೋಧ್ಯಾನಗರದ ಬಳಿಯಲ್ಲಿಯೇ, ನಿಜಸ್ಥಪತಿರತ್ನವಿರಚಿತಂ + ಆಗಿ = 
ತನ್ನ ಸ್ಥಪತಿರತ್ನದಿಂದ ರಚಿತವಾಗಿ, 


ಗದ್ಯಾನುಸರಣ: ಹಾಗೆ ಹೊರಟು ಭರತನು ತನ್ನಮನಸ್ಸಿನಲ್ಲಿ ವೀರರಸವು 
ತುಂಬಿ ತುಳುಕುವಂತೆ ಮಾಡಲು ಚಕ್ರವರ್ತಿಯು ತನ್ನ ಸೈನ್ಯವನ್ನು ನೋಡಿ ಬಂದು 
ನಮಸ್ಕರಿಸಿದ ರಾಜಸಮೂಹವನ್ನು ಕ್ರಮದಿಂದ ಕಡೆಗಣ್ಣೋಟ ಕುಡಿನೋಟ ಹಾಗೂ 
ಪೂರ್ಣ ದೃಷ್ಟಿಯಿಂದ ನೋಡುತ್ತಲೂ, ಹುಬ್ಬುಸನ್ನೆ ಮುಗುಳ್ನಗೆ ಮಾತುಕತೆ ಹಾಸ್ಯ 
ಹಾಗೂ ವಿಶ್ವಾಸದ ಮಾತುಗಳಿಂದ ಸಂತಸಗೊಳಿಸುತ್ತ ಬಂದ; ಆ ದಿನ 


ಅಯೋಧ್ಯಾನಗರದ ಬಳಿಯಲ್ಲಿಯೇ ತನ್ನ ಸ್ಥಪತಿರತ್ನದಿಂದ ರಚಿತವಾದ, 


[ವಿಶೇಷ ವಿಚಾರ: ತನಗೆ ನಮಸ್ಕರಿಸಿದ ವಿವಿಧ ಮಟ್ಟದ ರಾಜ ಸಾಮಂತ 
ಮಾಂಡಳಿಕ ಪರಿವಾರಗಳ ಮುಖ್ಯಸ್ಥರನ್ನು ಅವರವರ ಅಂತಸ್ತಿಗೆ ತಕ್ಕಂತೆ 
ಮಾತನಾಡಿಸುವ ರಾಜನ ರೀತಿಯನ್ನು ಕವಿಯು ಅದೆಷ್ಟು ಸೂಕ್ಷ್ಮವಾಗಿ 
ನಿರೂಪಿಸುತ್ತಾನೆ! 


ವಿಜಯಶ್ರೀಗೃಹಮೆನಿಸುವ 
ವಿಜಯಪ್ಪಸ್ಥಾನಶಿಬಿರನೃಪಮಂದಿರಮಂ 

ವಿಜಿಗೀಷು ಬಂದು ಪೊಕ್ಕಂ 

ವಿಜಯಾಲಂಕಾರಬಾಹು ಭರತಮಹೀಶಂ ೭ 


ಪದವಿಭಾಗ-ಅನ್ವಯ-ಅರ್ಥ: ವಿಜಯಶ್ರೀಗೃಹ೦ + ಎನಿಸುವ = ಗೆಲವಿನ 
ಸಂಪತ್ತಿನ ಮನೆ ಎಂಬಂತಹ, ವಿಜಯಪ್ರಸ್ಥಾನಶಿಬಿರನೃಪಮ೦ದಿರಮ೦ = 
ದಿಗ್ನಿಜಯಯಾತ್ರೆಯಲ್ಲಿನ ಚಕ್ರವರ್ತಿಯ ಬಿಡಾರದರಮನೆಯನ್ನು, ವಿಜಿಗೀಷು ವಿಜಯ 
+ ಅಲಂಕಾರಬಾಹು ಭರತಮಹೀಶ೦ ಬಂದು ಪೊಕ್ಕಂ = ಗೆಲ್ಲುವ ಬಯಕೆಯ 


ಹಾಗೂ ಗೆಲವನ್ನೇ ಅಲಂಕಾರವಾಗಿ ಧರಿಸಿದ ಭರತ ಚಕ್ರವರ್ತಿಯು ಬಂದು ಸೇರಿದ. 


ಗದ್ಯಾನುಸರಣ: ಗೆಲವಿನ ಸಂಪತ್ತಿನ ಮನೆ ಎಂಬಂತಿದ್ದ ಚಕ್ರವರ್ತಿಯ 
ದಿಗ್ಗಿಜಯಯಾತ್ರೆಯ ಬಿಡಾರದರಮನೆಯನ್ನು ಗೆಲ್ಲುವ ಬಯಕೆಯ ಹಾಗೂ ಗೆಲವನ್ನೇ 
ತೋಳಬಂದಿಯಾಗಿ ಧರಿಸಿದ ಭರತ ಚಕ್ರವರ್ತಿಯು ಬಂದು ಸೇರಿದ. 


ವ। ಮಜುದಿವಸಂ ಆನಂದಿಗಳೆಂಬ ಪನ್ನೆರಡು ಭೇರಿಗಳುಂ 


ವಿಜಯಘೋಷಂಗಳೆಂಬವ ಪನ್ನೆರಡು ಪಟಹಂಗಳುಂ 

ಗಂಭಿರಾವರ್ತಂಗಳೆಂಬಿರ್ಪತ್ತನಾಲ್ಕು ಶಂಖಂಗಳುಂ ನಾಲ್ಪತ್ತೆಂಟುಕೋಟಿ 

ಪತಾಕೆಗಳೆಸೆಯೆ ಪೂರ್ವಾಭಿಮುಖನಾಗಿ ಚಕ್ರರತ್ನಪುರಸ್ಸರಂ ಬಿಜಯಂ೦ಗೆಯ್ದಾಗಳ್‌, 
ಪದವಿಭಾಗ-ಅನ್ವಯ-ಅರ್ಥ:  ಮುದಿವಸಂ ಇ ಮಾರನೆಯ ದಿನ, 


ಆನಂದಿಗಳೆಂಬ ಪನ್ನೆರಡು ಭೇರಿಗಳು೦ ಇ ಆನಂದಿ ಎಂಬ ಹೆಸರಿನ ಹನ್ನೆರಡು 
ಭೇರಿಗಳೂ, ವಿಜಯಘೋಷಂಗಳೆಂಬ ಪನ್ನೆರಡು ಪಟಹ೦ಗಳು೦ = ವಿಜಯಘೋಷ 


ಎಂಬ ಹೆಸರಿನ ಹನ್ನೆರಡು ನಗಾರಿಗಳೂ, ಗಂಭಿರಾವರ್ತಂಗಳೆಂಬ + ಇರ್ಪತ್ತನಾಲ್ಕು 


ಶಂಖಂಗಳು೦ = ಗಂಭೀರಾವರ್ತ ಎಂಬ ಹೆಸರಿನ ಇಪ್ಪತ್ತಾಲ್ಕು ಶಂಖಗಳೂ, 
ನಾಲ್ವತ್ತೆಂಟುಕೋಟ ಪತಾಕೆಗಳ್‌ + ಎಸೆಯೆ = ನಲವತ್ತೆಂಟುಕೋಟಿ ಧ್ವಜಗಳು 
ಹಾರಾಡುತ್ತಿರಲು, ಪೂರ್ವ + ಅಭಿಮುಖನಾಗಿ ಚಕ್ರರತ್ನಪುರಸ್ಸರಂ 


ಬಿಜಯಂಗೆಯ್ದಾಗಳ್‌ - ಪೂರ್ವಕ್ಕೆ ಎದುರಾಗಿ ಚಕ್ರರತ್ನದೊಡನೆ ಪ್ರಯಾಣ ಬೆಳೆಸಲು, 


ಗದ್ಯಾನುಸರಣ: ಹೀಗೆ ಆ ದಿವಸವನ್ನು ಕಳೆದ; ಮಾರನೆಯ ದಿನ, ಆನಂದಿ 
ಎಂಬ ಹೆಸರಿನ ಹನ್ನೆರಡು ಭೇರಿಗಳೂ, ವಿಜಯಘೋಷ ಎಂಬ ಹೆಸರಿನ ಹನ್ನೆರಡು 
ನಗಾರಿಗಳೂ, ಗಂಭೀರಾವರ್ತ ಎಂಬ ಹೆಸರಿನ ಇಪ್ಪತ್ತಾಲ್ಕು ಶಂಖಗಳೂ, 
ನಲವತ್ತೆಂಟುಕೋಟಿ ಧ್ವಜಗಳಿಂದಲೂ ಕೂಡಿ ಭರತನು ಪೂರ್ವಕ್ಕೆ ಎದುರಾಗಿ 
ಚಕ್ರರತ್ನದೊಡನೆ ಪ್ರಯಾಣ ಬೆಳೆಸಿದ. 


ಘನಘಟೆ ನಭದಿಂದಂ ಧತ್ರಿಗೆತ್ತೆತ್ತ ಬಂದ 

ತ್ತೆನಿಸಿ ತಳರ್ದುದೆತ್ತಂ ಚೂತಸಪ್ಪಚ್ಛದೈಳಾ 
ವನಸುರಭಿಮದಾಸಾರಸವಾಸಕ್ಷಭೃಂಗೀ 
ನಿನದಮುಖರಿತಾಶಾಚಕ್ರಗಂಧೇಭಚಕ್ರಂ ೮ 


ಪದವಿಭಾಗ-ಅನ್ವಯ-ಅರ್ಥ: ಘನಘಟೆ ಇ ಆನೆಗಳ ದಂಡು, ನಭದಿಂದಂ 
ಧಾತ್ರಿಗೆ * ಎತ್ತೆತ್ತ ಬ೦ದತ್ತು * ಎನಿಸಿ - ಆಕಾಶದಿಂದ ಭೂಮಿಗೆ ಎಲ್ಲಲ್ಲಿಂದಲೋ 
ಬಂದಿತು ಎನ್ನಿಸಿ, ಚೂತ ಸಪ್ತಚ್ಛದ + ಏಳಾವನ ಸುರಭಿ ಮದಾಸಾರ +೬ ಆಸವ + 
ಆಸಕ್ತ ಮಾವು ಏಳಲೆಬಾಳ ಏಲಕ್ಕಿಯ ತೋಟಗಳು ಹಾಗೂ ಕಂಪುಳ್ಳ 
ಮದಜಲವೆಂಬ ಬಂಡಿನಲ್ಲಿ ಆಸೆಯುಳ್ಳ, ಭೃಂಗೀ ನಿನದ ಆಶಾಚಕ್ರ ಮುಖರಿತ ವ 
ದುಂಬಿಗಳ ರೋಂಕಾರವು ತುಂಬಿದ ದಿಕ್ಕುಗಳಲ್ಲಿ, ಎತ್ತಂ ಗಂಧೇಭಚಕ್ರಂ ತಳರ್ದುದು 


= ಎಲ್ಲೆಡೆಯೂ ಮದ್ದಾನೆಗಳ ಸೈನ್ಯವು ಹೊರಟಿತು 


ಗದ್ಯಾನುಸರಣ: ಆನೆಗಳ ದಂಡೇ ಆಕಾಶದಿಂದ ಭೂಮಿಗೆ ಎಲ್ಲೆಡೆಯಲ್ಲಿ 
ಇಳಿದು ಬಂದಿತು ಎನ್ನಿಸುವಂತೆ, ಮಾವು ಏಳೆಲೆಬಾಳೆ ಏಲಕ್ಕಿಯ ತೋಟಗಳು ಹಾಗೂ 
ಕಂಪುಳ್ಳ ಮದಜಲವೆಂಬ ಬಂಡಿನಲ್ಲಿ ಆಸಕ್ತವಾದ ದುಂಬಿಗಳ ರುಂಕಾರವು 
ದಿಕ್ಕುಗಳಲ್ಲಿ ತುಂಬಿರಲು ಎಲ್ಲೆಡೆಯೂ ಮದ್ದಾನೆಗಳ ಸೈನ್ಯವು ಹೊರಟಿತು. 


ವನಧಿಯ ನೀಳ್ದ ಪೆರ್ದೆರೆಗಳೀ ನೆಲನಂ ಕವಿದಪ್ಪುವೀಗಳೆಂ 


ಬಿನಮತಿವೇಗದಿ೦ ಪರಿವ ಪಾಜುವ ಲಕ್ಕೆಯನೊಡ್ಡುವೊಳ್ಳು ತ 
ನ್ನನೆ ನಡೆ ನೋಡಿಸುತ್ತುಮಿರೆ ಜಾಯಿಲಮೊಂದೆರಡೆಂದು ತೋಳ? ನೆ 
ಟ್ಪನೆ ಪದಿನೆಂಟುಕೋಟಿವರೆಗಂ ತಳರ್ದತ್ತು ತುರಂಗಸಾಧನಂ ೯ 


ಪದವಿಭಾಗ-ಅನ್ವಯ-ಅರ್ಥ: ವನಧಿಯ ನೀಳ್ಬ ಪೆರ್ದೆರೆಗಳ್‌ ೬ ಈ 
ನೆಲನಂ ಈಗಳ್‌ ಕವಿದಪ್ಪುವು ಎ೦ಂಬಿನ೦ ಇ ಸಮುದ್ರದ ನೀಳವಾದ ಹೆದ್ದೆರೆಗಳು ಈ 
ಭೂಮಿಯನ್ನೆಲ್ಲ ಈಗ ಆವರಿಸಿಬಿಡುತ್ತದೆ ಎನ್ನುವಂತೆ, ಅತಿವೇಗದಿ೦ ಪರಿವ ಪಾಜುವ 
ಲಕ್ಕೆಯನೊಡ್ಡುವ + ಒಳ್ಳು ವ ಅತ್ಯಂತ ವೇಗದಿಂದ ಓಡುವ ಹಾರುವ ಗುರಿಯನನು 
ತಲುಪುವ ಸೊಗಸು, ತನ್ನನೆ ನಡೆ ನೋಡಿಸುತ್ತುಂ * ಇರೆ - ತನ್ನನ್ನೇ ನೋಡುವ 
ಹಾಗೆ ಮಾಡುತ್ತಿರಲು, ಜಾಯಿಲಂ +೬ ಒಂದು +೬ ಎರಡೆಂದು ತೋ” ಎ. 
ಕುದುರೆಯು ಒಂದೋ ಎರಡೋ ಎನ್ನುವಂತೆ ಅನ್ನಿಸಿ, ನೆಟ್ಟನೆ 
ಪದಿನೆಂಟುಕೋಟಿವರೆಗಂ ತುರಂಗಸಾಧನಂ ತಳರ್ದತ್ತು = ಹದಿನೆಂಟು 
ಕೋಟಯವರೆಗಿನ ಅಶ್ವ್ಚದಳವು ಹೊರಟಿತು. 


ಗದ್ಯಾನುಸರಣ: ಸಮುದ್ರದ ನೀಳವಾದ ಹೆದ್ದೆರೆಗಳು ಈ ಭೂಮಿಯನ್ನೆಲ್ಲ 
ಈಗ ಆವರಿಸಿಬಿಡುತ್ತದೆ ಎನ್ನುವಂತೆ, ಅತ್ಯಂತ ವೇಗದಿಂದ ಓಡುವ ಹಾರುವ 
ಗುರಿಯನನು ತಲುಪುವ ಸೊಗಸು ತನ್ನನ್ನೇ ಜನರೆಲ್ಲ ನೋಡುವ ಹಾಗೆ ಮಾಡುತ್ತ. 
ಮೊದಮೊದಲು ಕುದುರೆಯು ಒಂದೋ ಎರಡೋ ಎನ್ನುವಂತೆ ಅನ್ನಿಸಿ, ಬರೋಬರಿ 
ಹದಿನೆಂಟು ಕೋಟಿಯವರೆಗಿನ ಅಶ್ವದಳವು ಹೊರಟತು. 


ವಿವಿಧಾಯುಧಪೂರ್ಣಂಗಳ್‌ 
ಪ್ರವೀರಪುರುಷಪ್ರತಿಷ್ಠಿತಂಗಳ್‌ ಚೇತೋ 
ಜವಹರಿಯೋಗ್ಯಂಗಳ್‌ ತಳ 
ರ್ದುವಾಗಳೆಂಬತ್ತನಾಲ್ಕುಲಕ್ಕೆ ರಥಂಗಳ್‌ ೧೦ 


ಪದವಿಭಾಗ-ಅನ್ವಯ-ಅರ್ಥ: ವಿವಿಧ ೬ ಆಯುಧಪೂರ್ಣ೦ಗಳ್‌ ಇ ನಾನಾ 
ಆಯುಧಗಳಿಂದ ತುಂಬಿದ, ಪ್ರವೀರಪುರುಷಪ್ರತಿಷ್ಠಿತಂಗಳ್‌ ಎ ವೀರಯೋಧರು 
ಕುಳಿತಿದ್ದಂತಹ, ಜೇತೋಜವಹರಿಯೋಗ್ಯಂಗಳ್‌ ಎ ಮನೋವೇಗದಲ್ಲಿ ಸಾಗಲು 
ಸಮರ್ಥವಾದ, ಎ೦ಬತ್ತನಾಲ್ಕುಲಕ್ಕೆ ರಥಂಗಳ್‌ ಆಗಳ್‌ ತಳರ್ದುವು ಎ ಎ೦ಬತ್ತನಾಲ್ಕು 
ಲಕ್ಷ ರಥಗಳು ಆಗ ಹೊರಟುವು. 


ಗದ್ಯಾನುಸರಣ: ನಾನಾ ಆಯುಧಗಳಿಂದ ತುಂಬಿದ, ವೀರಯೋಧರು 
ಕುಳಿತಿದ್ದ ಮನೋವೇಗದಲ್ಲಿ ಸಾಗಲು ಸಮರ್ಥವಾದ ಎ೦ಂಬತ್ತನಾಲ್ಕು ಲಕ್ಷ ರಥಗಳು 
ಹೊರಟುವು. 


ಪಾದಾಭಿಪಾತವಿಚಳ 
ನ್ನೇದಿನ್ಯುತ್ನಿತವಿಶಾಲಧೂಳೀಪಟಲಾ 

ಚ್ಛಾದಿತಗಗನಂ ನಡೆದುದು 

ಪಾದಾತಂ ಚತುರಶೀತಿಕೋಟಿಪ್ರಮಿತಂ ೧೧ 


ಪದವಿಭಾಗ-ಅನ್ವಯ-ಅರ್ಥ: ಪಾದ -- ಅಭಿಘಾತವಿಚಳತ್‌ -- ಮೇದಿನಿ + 


ಉತ್ಥಿತ ವಿಶಾಲಧೂಳೀಪಟಲ + ಆಚ್ಚಾದಿತ ಗಗನಂ ಇ. ಹೆಜ್ಜೆಗಳ ಭರದಿಂದ 
ನೆಲದಿಂದೆದ್ದ ಧೂಳು ಆಗಸವನ್ನೆಲ್ಲ ಮುಚ್ಚಿಬಿಟ್ಟರಲು, ಚತುರಶೀತಿಕೋಟಪ್ರಮಿತಂ 
ಪಾದಾತಂ ನಡೆದುದು = ಎಂ೦ಂಬತ್ತನಾಲ್ಕು ಕೋಟಿ ಪ್ರಮಾಣದ ಪದಾತಿದಳವು 
ಹೊರಟಿತು. 


ಗದ್ಯಾನುಸರಣ: ಇಟ್ಟ ಹೆಜ್ಜೆಗಳ ಭರದಿಂದ ನೆಲದಿಂದೆದ್ದ ಧೂಳು 
ಆಗಸವನ್ನೆಲ್ಲ ಮುಚ್ಚಿಬಿಟ್ಟರಲು, ಎಂಬತ್ತನಾಲ್ಕು ಕೋಟಿ ಪ್ರಮಾಣದ ಪದಾತಿದಳವು 
ಹೊರಟಿತು. 


ಎಡೆ ನೆಆ*ಯದು ಭುವನತಳಂ 

ನಡೆವ ಚತುರ್ಬಲಕೆ ದಿವಿಜಖೇಚರಸೈನ್ಯ 

ಕೈಡೆ ನೆಆಸಿಯದು ಗಗನಮುಮೆನೆ 

ಷಡಂಗಬಲಮಿಂತು ತಳರೆ ತಳರ್ದಂ ಭರತಂ ೧೨ 


ಪದವಿಭಾಗ-ಅನ್ವಯ-ಅರ್ಥ: ನಡೆವ ಚತುರ್ಬಲಕೆ ಭುವನತಳಂ ಎಡೆ 
ನೆಆ*ಯದು = ನಡೆದು ಹೋಗುವ ನಾಲ್ಕು ಬಗೆಯ ಸೈನ್ಯಕ್ಕೆ ಭೂಮಂಡಳದ ಜಾಗ 
ಸಾಕಾಗದು, (ಹಾಗೆಯೇ) ದಿವಿಜಖೇಚರಸೈನ್ಯಕ್ಕೆ ಗಗನಮು೦ ಎಡೆ ನೆಜ*ಯದು - 
ದೇವ ಹಾಗೂ ಖೇಚರ ಪಡೆಗಳಿಗೆ ಆಕಾಶದ ಜಾಗವೂ ಸಾಕಾಗುವುದಿಲ್ಲ, ಎನೆ ಇಂತು 
ಷಟ್‌ + ಅಂಗಬಲಂ ತಳರೆ ಭರತಂ ತಳರ್ದಂ = ಎಂಬಂತೆ ಈ ರೀತಿಯಲ್ಲಿ 
ಆರೂ ಬಗೆಯ ಸೈನ್ಯಗಳು ಹೊರಟಾಗ ಜೊತೆಯಲ್ಲಿ ಭರತನು ಹೊರಟ. 


ಗದ್ಯಾನುಸರಣ: ನಡೆದು ಹೋಗುವ ನಾಲ್ಕು ಬಗೆಯ ಸೈನ್ಯಕ್ಕೆ ಭೂಮಂಡಳದ 
ಜಾಗ ಸಾಕಾಗದು, ಹಾಗೆಯೇ ದೇವ ಹಾಗೂ ಖೇಚರ ಪಡೆಗಳಿಗೆ ಆಕಾಶದ ಜಾಗವೂ 
ಸಾಕಾಗುವುದಿಲ್ಲ ಎಂಬಂತೆ ಈ ರೀತಿಯಲ್ಲಿ ಆರೂ ಬಗೆಯ ಸೈನ್ಯಗಳು ಹೊರಟಾಗ 
ಜೊತೆಯಲ್ಲಿ ಭರತನು ಹೊರಟ. 


ಲಯದಿಂ ಮೆಲ್ಲಿಂ ಬೆಡಂಗಂ ಪಡೆವ ತುರಗದಿಂ ಚಿತ್ರಿತಚ್ಛತ್ರಿಕಾಲೀ 
ಲೆಯಿನುದ್ದಂಬರ್ಪ ಚೇಟೀನಿವಹದ ಬರವಿಂ ಭೂಷಣಾಡಂಬರೋದ್ದ್ಯೋ 
ತಿಯಿನೊಪ್ಪಿರ್ದುದ್ದಿಳಾಸಂ ವಿಳಸಿತಕಮಳಾವಾಸಮೀ ಬರ್ಪುದೇ೦ ರಾ 
ಣಿಯವಾಸ೦ ನೋಡಿಮೆಂಬಂತೆಸೆದುದು ಪಲವುಂ ತಂಡದಿಂ ಪೆಂಡವಾಸಂ 
೧೩ 


ಪದವಿಭಾಗ-ಅನ್ವಯ-ಅರ್ಥ: ಲಯದಿಂ ಮೆಲ್ಲಿಂ ಲಯಬದ್ಧವಾಗಿಯೂ 
ಮೆಲುವಾಗಿಯೂ, ಬೆಡಂಗಂ ಪಡೆವ ತುರಗದಿ೦ ಇ ಬೆಡಗಿನಿಂದ ಕೂಡಿದ 
ಕುದುರೆಯಿಂದಲೂ, ಚಿತ್ರಿತಚ್ಛತ್ರಿಕಾಲೀಲೆಯಿನ್‌ =  ಚಿತ್ರಣಗೊಂಡ ಛತ್ರಿಯ 
ವಿಲಾಸದಿಂದಲ್ಲೂ, ಉದ್ದಂಬರ್ಪ ಚೇಟೀನಿವಹದ ಬರವಿ೦ ಇ ಸಾಲಾಗಿ ಬರುವ 
ಸೇವಕಿಯರ ತಂಡದಿಂದಲೂ, ಭೂಷಣ *. ಆಡಂಬರ + ಉದ್ದೋ ತಿಯಿನ್‌ = 
ಆಭರಣಗಳ ವೈಭವದ ಮಹಾ ಕಾಂತಿಯಿಂದಲೂ, ಒಪ್ಪಿರ್ದ + ಉತ್‌ + ವಿಳಾಸಂ 


ವಿಳೆಸಿತಕಮಳ + ಆವಾಸ೦ ಇ ಶೋಭಿಸುವ ಅತೀವ ವಿಲಾಸದ ಅರಳಿದ ತಾವರೆಗಳ 
ಸಮೂಹವೆನಿಸಿದ, ಕ ರಾಣಿಯವಾಸ೦ಂ ಬರ್ಪುದೇ೦ ನೋಡಿಂ = ಈ 
ರಾಣಿಯವಾಸವು ಬರುತ್ತಿದೆಯೇನೋ ನೋಡಿರಿ, ಎಂಬಂತೆ ಪಲವುಂ ತಂಡದಿಂ 
ಪೆಂಡವಾಸಂ ಎಸೆದುದು ಇ ಎನ್ನುವ ರೀತಿಯಲ್ಲಿ ಅಂತಃಪುರವು ನಾನಾ ಗುಂಪುಗಳಲ್ಲಿ 
ಸೊಗಸಾಯಿತು . 


ಗದ್ಯಾನುಸರಣ: ಲಯಬದ್ಧವಾಗಿಯೂ ಮೆಲುವಾಗಿಯೂ ಬೆಡಗಿನಿಂದ 
ಕೂಡಿದ ಕುದುರೆಗಳಿಂದಲೂ, ಚಿತ್ರಣಗೊಂಡ ಛತ್ರಿಯ ವಿಲಾಸದಿಂದಲೂ, ಸಾಲಾಗಿ 
ಬರುವ ಸೇವಕಿಯರ ತಂಡದಿಂದಲೂ, ಆಭರಣಗಳ ವೈಭವದ ಮಹಾ 
ಕಾಂತಿಯಿಂದಲೂ, ಶೋಭಿಸುವ ಅತೀವ ವಿಲಾಸದ ಅರಳಿದ ತಾವರೆಗಳ 
ಸಮೂಹವೆನಿಸಿದ ರಾಣಿಯವಾಸವು ಬರುತ್ತಿದೆಯೇನೋ ನೋಡಿರಿ, ಎಂಬಂತೆ ಎನ್ನುವ 
ರೀತಿಯಲ್ಲಿ ಅಂತಃಪುರವು ನಾನಾ ಗುಂಪುಗಳಲ್ಲಿ ಸೊಗಸಾಯಿತು. 


ಚತುರಂಗಬಲಸಮನ್ನಿತ 
ರತರ್ಕ್ಯವಿಕ್ರಮರನೇಕಕರಿತುರಗಮಣಿ 

ಪ್ರತತಿಗಳ೦ ಮುಂದಿಟ್ಟವ 

ನತರಾದರ್‌ ಚಕ್ರಿಗಳ್ಳಿ ದಂಡೋಪನತರ್‌ ೧೪ 


ಪದವಿಭಾಗ-ಅನ್ವಯ-ಅರ್ಥ: ಚತುರಂಗಬಲಸಮನ್ವಿತರ್‌ ೫ ನಾಲ್ಬಗೆಯ 
ಬಲದಿಂದ ಕೂಡಿದ, ಅತರ್ಕ್ಯವಿಕ್ರಮರ್‌ = ಮಹಾ ವೀರರು, ಚಕ್ರಿಗೆ + ಅಳ್ಳಿ 
ಚಕ್ರವರ್ತಿಗೆ ಹೆದರಿಕೊಂಡು, ಅನೇಕಕರಿತುರಗಮಣಿಪ್ರತತಿಗಳ೦ ಮುಂದಿಟ್ಟು - ಅನೇಕ 
ಶ್ರೇಷ್ಠ ಆನೆ ಕುದುರೆಗಳ ಸಮೂಹವನ್ನು ಮುಂದಿರಿಸಿ, ದಂಡ + ಉಪನತರ್‌ 
ಅವನತರ್‌ + ಆದರ್‌ ಇ ಸಾಷ್ಟಾಂಗ ನಮಸ್ಕಾರ ಮಾಡಿ ಶರಣಾದರು. 


ಗದ್ಯಾನುಸರಣ: ಚಕ್ರವರ್ತಿಗೆ ಹೆದರಿಕೊಂಡು ಮಹಾ ವೀರರು ತಮ್ಮ 
ನಾಲಗೆಯ ಬಲದಿಂದ ಕೂಡಿದ ಶ್ರೇಷ್ಠ ಆನೆ ಕುದುರೆಗಳ ಸಮೂಹವನ್ನು ಮುಂದಿರಿಸಿ 
ಸಾಷ್ಟಾಂಗ ನಮಸ್ಕಾರ ಮಾಡಿ ಶರಣಾದರು. 


ವ। ಮತ್ತಂ ಅತಿಪ್ರಚಂಡಮಂಡಳಿಕರ್‌ ಭರತೇಶ್ವರಚಕ್ರವರ್ತಿಯ ಬರವಂ 
ಕೇಳ್ದು, 
[a 


ಅರ್ಥ: ಅತಿಪ್ರಚಂಡಮಂಡಳಿಕರ್‌ = ಮಹಾ ಶೂರರಾದ 
ಮಂಡಲಾಧಿಪತಿಗಳು, ಭರತೇಶ್ವರಚಕ್ರವರ್ತಿಯ ಬರವಂ ಕೇಳ್ದು = ಭರತ 
ಚಕ್ರವರ್ತಿಯ ಆಗಮನ ವಿಷಯವನ್ನು ತಿಳಿದುಕೊಂಡು, 


ಕರಿಸಂಘಾತಮುಮಂ ಹಯವ್ರಜಮುಮಂ ಪಿಂತಿಕ್ಕಿ ತೂರ್ಯಸ್ವನೋ 

ತ್ಯರಮಂ ಮಾಣಿಸಿ ಹೇತಿಮುಕ್ತಭಟದೋರ್ದಂಡಾಗ್ರಶುಂಭಧ್ಧ ಖೋ 

ತ್ಯರಸಂದೋಹಮುಮಂ ಬಿಸುಟ್ಟುಡುಗಿ ಪಿಂಚಚ್ಛತ್ರಮಂ ಪ್ರಶ್ರಯಾ 

ಕರವೇಷೋಚಿತರರ್ಫ್ಯಹಸ್ತರಿದಿರಂ ಬಂ೦ದರ್‌ ಭಯಭ್ರಾಂತಿಯಿಂ 
೧೫ 


ಪದವಿಭಾಗ-ಅನ್ವಯ-ಅರ್ಥ: ಕರಿಸಂಘಾತಮುಮಂ = ಆನೆಗಳ 
ಹಿಂಡನ್ನೂ, ಹಯವ್ರಜಮುಮಂ = ಕುದುರೆಗಳ ಸಮೂಹವನ್ನೂ, ಪಿಂತಿಕ್ಕಿ - ಹಿಂದಕ್ಕೆ 
ಬಿಟ್ಟು, ತೂರ್ಕಸ್ಸನ + ಉತ್ಕರಮಂ ಮಾಣಿಸಿ - ಕಹಳೆಗಳ ಊದಾಟವಿಲ್ಲದೆ, 
ಹೇತಿಮುಕ್ತ ಎ ಆಯುಧಗಳನ್ನು ಬಿಟ್ಟು, ಭಟದೋರ್ದಂಡ + ಅಗಶುಂಭತ್‌ + ಧ್ವಜ 
+ ಉತ್ಕರಸಂದೋಹಮುಮಂ ಬಿಸುಟ್ಟು - ಸೈನಿಕರು ತೋಳುತುದಿಗಳಲ್ಲಿ ಹಿಡಿಯುವ 


ಧ್ವಜಸ೦ಂದೋಹವನ್ನು ತೊರೆದು, ಪಿಂಚಚ್ಛತ್ರಮಂ ಉಡುಗಿ ಇ ನವಿಲುಗರಿಗಳ 
ಛತ್ರಿಗಳನ್ನು ಬಿಟ್ಟು, ಪ್ರಶ್ರಯಾಕರವೇಷ + ಉಚಿತರ್‌ - ವಿನಯವಂತರಿಗೆ ಸೂಕ್ತವಾದ 
ಉಡುಪು ಧರಿಸಿ, ಅರ್ಫ್ಯಹಸ್ತರ್‌ = ಕೈಯಲ್ಲಿ ಅರ್ಫ್ಥ್ಯವನ್ನು ಹಿಡಿದು, 


ಭಯಬ್ರಾಂತಿಯಿ೦ ಇದಿರಂ ಬಂದರ್‌ = ಹೆದರಿಕೆಯಿಂದ ಎದುರುಗೊಂಡರು. 


ಗದ್ಯಾನುಸರಣ: ಆನೆಗಳ ಹಿಂಡನ್ನೂ ಕುದುರೆಗಳ ಸಮೂಹವನ್ನೂ ಹಿಂದಕ್ಕೆ 
ಬಿಟ್ಟು ಕಹಳೆಗಳ ಉಊದಾಟವಿಲ್ಲದೆ, ಆಯುಧಗಳನ್ನು ಬಿಟ್ಟು ಸೈನಿಕರು 
ತೋಳುತುದಿಗಳಲ್ಲಿ ಹಿಡಿಯುವ ಧ್ವಜಸಂದೋಹವನ್ನು ತೊರೆದು, ನವಿಲುಗರಿಗಳ 
ಛತ್ರಿಗಳನ್ನು ಬಿಟ್ಟು, ವಿನಯವಂತರಿಗೆ ಸೂಕ್ತವಾದ ಉಡುಪು ಧರಿಸಿ, ಕೈಯಲ್ಲಿ 
ಅರ್ಫ್ಥ್ಯವನ್ನು ಹಿಡಿದು ಹೆದರಿಕೆಯಿಂದ ರಾಜನನ್ನು ಎದುರುಗೊಂಡರು. 


ವ| ಅಂತು ತನ್ನ ಬಲಂ ಬೆರಸೆಲ್ಲಿಯು೦ ನಿಲ್ಲದೆ ಬಂದು 
ಲವಣಸಮುದ್ರದೊಳಗನೆ ಪೋಲ್ತಿರ್ದುಪಸಮುದ್ರದ ತಡಿವಿಡಿದು ಅದಂ ನೋಡುತ್ತಂತೆ 
ಬಂದು ಗಂಗಾದ್ವಾರ ವಜ್ರವೇದಿಕೋತ್ತುಂಗತೋರಣದ್ದಾರದಂತರ್ವಣ ತುಂಗಕುಜಂಗಳ 
ನೆಟಲ್ಲಳೊಳ್‌ ನಾಲ್ವತ್ತೆಣ್ಣಾವುದದ ನೀಳದ ಮೂವತ್ತಾಜು ಗಾವುದದಗಲದ ಬೀಡಂ 
ಬಿಡಿಸಿ,  ದರ್ಭಶಯನತಳಗತನಾಗಿ ನಾನಾವಿಧ ಮಂತ್ರಾನುಷ್ಠಾನುನುಪವಾದಿಂ 
ತ್ರಿರಾತಮನಿರ ಪಂಚಪರಮೇಷ್ಠಿಗಳ್ನೆ ಪೂಜೆಯಂ ಪುರೋಹಿತಂ ಮಾಡಿ 
ಶಾಂತಿಕಪೌಷ್ಟಿಕಕ್ರಿಯೆಯಂ ನಿರ್ವರ್ತಿಸಿ ಮಜುದಿವಸ೦ ನೇಸರ್ಮೂಡೆ ಪಡೆವಳ್ಳನಂ 
ಪಡೆಗೆ ಕಾಪುವೇಟ್ದು ದಿವ್ಯಾಸ್ತಂಗಳಿಂ ತೀವಿ ಗಿಳಿಯ ಬಣ್ಣದ ಕುದುರೆಗಳೊಳ್‌ 
ಪೂಡಿದಜಿತಂಜಯಮೆಂಬ ರಥಮನೇಜೆಿ ಸಾರಥಿಯಂ ಜೋದಿಸಲ್ವೇಟ್ದು 
ಗಂಗಾದ್ದಾರದೊಳಗನೆ ಲವಣಜಳಧಿಯಂ ಪೊಕ್ಕಾಗಳ್‌, 


ಪದವಿಭಾಗ-ಅನ್ವಯ-ಅರ್ಥ: ಅಂತು ತನ್ನ ಬಲಂ ಬೆರಸು - ಹೀಗೆ ತನ್ನ 
ಸೈನ್ಯದೊಡನೆ, ಎಲ್ಲಿಯು೦ ನಿಲ್ಲದೆ ಬಂದು = ಎಲ್ಲಿಯೂ ನಿಲ್ಲದೆ ಬಂದು, 
ಲವಣಸಮುದದೊಳಗನೆ - ಲವಣಸಮುದದ ರೀತಿಯನ್ನೇ, ಹೋಲ್ತಿರ್ದ «+ 
ಉಪಸಮುದದ ತಡಿವಿಡಿದು - ಹೋಲುತ್ತಿದ್ದ ಉಪಸಮುದ್ರದ ದಡದ ಗುಂಟ, ಅದಂ 
ನೋಡುತ್ತೆ + ಅಂತೆ ಬಂದು ೬ ಅದನ್ನೇ ನೋಡುತ್ತ ಹಾಗೆಯೇ ಮುನ್ನಡೆದು, 
ಗಂಗಾದ್ದಾರದ ವಜವೇದಿಕಾ - ಗಂಗಾದ್ದಾರದ ವೇದಿಕೆಯ, ಉತ್ತುಂಗತೋರಣದ್ವಾರದ 
= ಎತ್ತರವಾದ ತೋರಣದ್ದಾರದ, ಅಂತರ್ವಣ ತುಂಗಕುಜಂಗಳ ನೆಬಲ್ಲಳೂಳ್‌ ವ 
ಒಳಗಿದ್ದ ಭಾರಿ ಮರಗಳ ನೆರಳಿನಲ್ಲಿ, ನಾಲ್ವತ್ತೆಣ್ಣಾವುದದ ನೀಳದ = ನಲವತ್ತೆಂಟು 
ಗಾವುದ ಉದ್ದದ, ಮೂವತ್ತಾಜು ಗಾವುದದ -- ಅಗಲದ ಬೀಡಿಂಗೆ ಇ ಮೂವತ್ತಾರು 
ಗಾವುದ ಅಗಲವಾದ ಸೇನಾಬಿಡಾರಕ್ಕೆ, ವಾಸ್ತುವಿಭವಕ್ಕೆ + ಎಡೆಯಿಲ್ಲದೆ - ವಾಸ್ತುವಿನ 


ಶ್ರೀಮಂತಿಕೆಗೆ ಅವಕಾಶವಿಲ್ಲದೆ, ಕುಜು೦ಬ೦ಗಳೊಳ್‌ ಬೀಡಂ ಬಿಡಿಸಿದಾಗಳ್‌ ಎ ಸಣ್ಣ 
ಸಣ್ಣ ಬಿಡಾರಗಳಲ್ಲಿ ಬೀಡುಬಿಡಿಸಿ, ದರ್ಭಶಯನತಳಗತನಾಗಿರ್ದು = 
ಹುಲ್ಲುಹಾಸಿಗೆಯಲ್ಲಿ ಮಲಗಿ, ನಾನಾವಿಧ ಮಂತ್ರಾನುಷ್ಠಾನುನುಪವಾದಿಂ 
ತ್ರಿರಾತ್ರಮನಿರ್ದು ೬ ನಾನಾ ಬಗೆಯ ಮಂತ್ರಗಳ ಅನುಷ್ಠಾನದೊಡನೆ ಮೂರು ರಾತ್ರಿ 
ಉಪವಾಸವಿದ್ದು, ಅಂತು ಪುರೋಹಿತಂ ಪ೦ಚಪರಮೇಷ್ಠಿಗಳ್ಗೆ ಪೂಜೆಯಂ ಮಾಡಿ ವ 
ಪುರೋಹಿತನು ಪಂಚಪರಮೇಷ್ಠಿಗಳಿಗೆ ಪೂಜೆಯನ್ನು ಸಲ್ಲಿಸಿ, 
ಶಾಂತಿಕಪೌಷ್ಟಿಕಕ್ರಿಯೆಯ೦ ನಿರ್ವರ್ತಿಸಿ - ಶಾಂತಿಕಪೌಷ್ಟಿಕಕ್ರಿಯೆಗಳನ್ನು ಮುಗಿಸಿದ 
ಬಳಿಕ, ಮಜುದಿವಸ೦ ನೇಸರ್‌ ೬ ಮೂಡೆ ಇ ಮಾರನೆಯ ದಿನ ಸೂರ್ಯ 


ಉದಯಿಸಿದಾಗ, ಪಡೆವಳ್ಳನಂ ಪಡೆಗೆ ಕಾಪುವೇಟ್ಟು = ಸೇನಾಪತಿಯನ್ನು ಸೈನ್ಯದ 
ರಕ್ಷಣೆಗೆ ನೇಮಿಸಿ, ದಿವ್ಯ + ಅಸ ೦ಗಳಿಂ ತೆಕ್ಕನೆ ವಿ = ದಿವ್ಯ ಅಸ್ತಗಳಿ೦ದಲೇ 
ಕೂಡಿದ್ದ, ಗಿಳಿಯ ಬಣ್ಣದ ಚಿಕಗಳೂಳ್‌ ಪೂಡಿದ ಇ ಇ ಬಣ್ಣದ 


ಕುದುರೆಗಳನ್ನು ಹೂಡಿದ, ಅಜಿತಂಜಯ೦ + ಎಂಬ ರಥಮನ್‌ * ಏಜೆ ಎ 
ಅಜಿತಂಜಯ ಎಂಬ ರಥವನ್ನು ಹತ್ತಿ, ಸಾರಥಿಯಂ ಜೋದಿಸಲ್‌ + ಪೇಟ್ಟು ಎ 
ಸಾರಥಿಗೆ ರಥವನ್ನು ನಡೆಸಲು ಹೇಳಿ, ಗಂಗಾದ್ದಾರದೊಳಗನೆ ಲವಣಜಳಧಿಯಂ 
ಪೊಕ್ಕಾಗಳ್‌ ೬ ಗಂಗಾದ್ದಾರದ ಮೂಲಕ ಲವಣಸಮುದ್ರವನ್ನು ಹೊಗಲು, 


ಗದ್ಯಾನುಸರಣ: ಹೀಗೆ ತನ್ನ ಸೈನ್ಯದೊಡನೆ ಎಲ್ಲಿಯೂ ನಿಲ್ಲದೆ ಬಂದು, 
ಲವಣಸಮುದ್ರದ ರೀತಿಯನ್ನೇ ಹೋಲುತ್ತಿದ್ದ ಉಪಸಮುದ್ರದ ದಡದ ಗು೦ಟ ಅದನ್ನೇ 
ನೋಡುತ್ತ ಹಾಗೆಯೇ ಮುನ್ನಡೆದರು; ಗಂಗಾದ್ದಾರದ ವೇದಿಕೆಯ ಎತ್ತರವಾದ 
ತೋರಣದ್ವಾರದ ಒಳಗಿದ್ದ ಭಾರಿ ಮರಗಳ ನೆರಳಿನಲ್ಲಿ ನಲವತ್ತೆಂಟು ಗಾವುದ ಉದ್ದ 
ಹಾಗೂ ಮೂವತ್ತಾರು ಗಾವುದ ಅಗಲವಾದ ಸೇನಾಬಿಡಾರದ ವಾಸ್ತುವಿಗೆ 
ಅವಕಾಶವಿಲ್ಲದ್ದರಿಂದ ಸಣ್ಣ ಸಣ್ಣ ಬಿಡಾರಗಳಲ್ಲಿ ಬೀಡುಬಿಟ್ಟರು. ಭರತ 
ಹುಲ್ಲುಹಾಸಿಗೆಯಲ್ಲಿ ಮಲಗಿದ; ನಾನಾ ಬಗೆಯ ಮಂತ್ರಗಳ ಅನುಷ್ಠಾನದೊಡನೆ 
ಮೂರು ರಾತ್ರಿ ಉಪವಾಸವಿದ್ದು ಪುರೋಹಿತನು ಪ೦ಚಪರಮೇಷ್ಠಿಗಳಿಗೆ ಪೂಜೆಯನ್ನು 
ಸಲ್ಲಿಸಿ, ಶಾಂತಿಕಪೌಷ್ಟಿಕಕ್ರಿಯೆಗಳನ್ನು ಮುಗಿಸಿದ; ಮಾರನೆಯ ದಿನ ಬೆಳಗಾಗಲು 
ಸೇನಾಪತಿಯನ್ನು ಸೈನ್ಯದ ರಕ್ಷಣೆಗೆ ನೇಮಿಸಿದ; ಆ ಬಳಿಕ ಹಸಿರು ಬಣ್ಣದ 
ಕುದುರೆಗಳನ್ನು "ಹೂಡಿದ್ದು ದಿವ್ಯ ಅಸ ಸ್ತಗಳನ್ನು ತುಂಬಿದ್ದ ಅಜಿತಂಜಯ ಎಂಬ 
ರಥವನ್ನು ಹತ್ತಿದ; ತನಗೆ 'ಶಿನುರೂಪನಾಗಿದ್ದ ಸಾರಥಿಗೆ ರಥವನ್ನು ನಡೆಸಲು ಹೇಳಿದ; 
ಆ ಬಕ ಗಂಗಾದ್ದಾರದ ಮೂಲಕ ಲವಣಸ ಸಮುದ್ರವನ್ನು ಹೊಕ್ಕ. 


ಕುದುರೆಯ ಖುರಂಗಳಿನಿಸಾ 

ಟಅದೆಯುಂ ಚಕ್ರಂಗಳರ್ದು ಬಾರದೆಯುಂ ಚ 

ಕ್ರದ ಚೀತ್ಕಾರರವಂ ಕುಂ 

ದದೆಯುಂ ರಥಮಿಂತು ಪರಿದುದಂಭೋನಿಧಿಯೊಳ್‌ ೧೬ 


ಪದವಿಭಾಗ-ಅನ್ವಯ-ಅರ್ಥ: ಕುದುರೆಯ ಖುರಂಗಳ್‌ ೬ ಇನಿಸು + 
ಆಟದೆಯು೦ = ಕುದುರೆಗಳ ಗೊರಸು ನೀರಲ್ಲಿ ಸ್ವಲ್ಪವಾದರೂ ಮುಳುಗದಂತೆಯೂ, 
ಚೆಕ್ರಂಗಳ್‌ + ಅರ್ದು ಬಾರದೆಯುಂ = ಚಕ್ರಗಳು ನೀರಲ್ಲಿ ಅದ್ದದಂತೆಯೂ, ಚಕ್ರದ 


ಜೀತ್ಕಾರರವ೦ ಕುಂದದೆಯುಂ = ಚಕ್ರದ ಚೀತ್ಕಾರಧ್ವನಿ ಕಡಿಮೆಯಾಗದಂತೆಯೂ, 
ರಥಂ + ಇಂತು ಅ೦ಭೋನಿಧಿಯೊಳ್‌ ಪರಿದುದು - ಹೀಗೆ ರಥವು ಸಮುದ್ರದಲ್ಲಿ 
ಸಾಗಿತು. 


ಗದ್ಯಾನುಸರಣ: ಕುದುರೆಗಳ ಗೊರಸು ನೀರಲ್ಲಿ. ಸ್ವಲ್ಪವಾದರೂ 
ಮುಳುಗದಂತೆ, ರಥದ ಚಕ್ರಗಳು ನೀರಲ್ಲಿ ಅದ್ದದಂತೆ, ಚಕ್ರದ ರಭಸ 
ಕಡಿಮೆಯಾಗದಂತೆ ರಥವು ಸಮುದ್ರದಲ್ಲಿ ಸಾಗಿತು. 


ವ। ಅಂತು ರಥಂ ಪನ್ನೆರಡುಯೋಜನಂಬರಂ ಪೋದಾಗಳ್‌, ಅಂತು 
ಬಿಣ್ಣುಂಡಿಕ್ಕಿದ ಬಹಿತ್ರದಂತೆ ಅಲ್ಲಿಂ ತಳರದೆ ನಿಂದ ರಥಮಂ ಕಂಡು, ಮುಳಿದು 
ಎಂದು ವಜ್ರಕಾಂಡಮೆಂಬ ವಿಜಯಕಾರ್ಮುಕಕ್ಕೆ ನಿಜಭುಜಾದಂಡಮಂ ನೀಡಿ 
ನೀಡಿಲ್ಲದೇಣಿಸಿ ನೀವಿ ಜೇವೊಡೆಗೈದಮೋಘ ಬಾಣಮಂ ಬಾಣರ್ಧಿಯಿನುರ್ಚಿಕೊಂಡು 


ಪದವಿಭಾಗ-ಅನ್ವಯ-ಅರ್ಥ: ಅಂತು ರಥಂ ಪನ್ನೆರಡುಯೋಜನಂಬರಂ 
ಪೋದಾಗಳ್‌ = ರಥವು ಹನ್ನೆರಡು ಯೋಜನ ಸಾಗಿರಲು, ಬಿಣ್ಣುಂಡು - ಇಕ್ಕಿದ 
ಬಹಿತ್ರದಂತೆ ಅಲ್ಲಿಂ ತಳರದೆ ನಿಂದ ರಥಮಂ ಕಂಡು ಇ ಲಂಗರು ಹಾಕಿದ 
ಹಡಗಿನಂತೆ ಚಲಿಸದೆ ನಿಂತ ರಥವನ್ನು ಕಂಡು, ಮುಳಿದು ಕೋಪಗೊಂಡು, 
ವಜಕಾಂಡಂ -- ಎ೦ಬ ವಿಜಯಕಾರ್ಮುಕಕ್ಕೆ ನಿಜಭುಜಾದಂಡಮಂ ನೀಡಿ ನೀಡಿಲ್ಲದೆ 
+ ಏಜೆಸಿ ನೀವಿ ಜೇವೊಡೆಗೈದು - ವಜಕಾಂಡ ಎಂಬ ತನ್ನ ಬಿಲ್ಲಿಗೆ 
ಬಾಹುದಂಡವನ್ನು ಚಾಚಿ ತಡಮಾಡದೆ ಹಿಡಿದು ನಾರಿಯನ್ನು ಹಿಡಿದೆಳೆದು ಠೇಂಕಾರ 
ಮಾಡಿ, ಬಾಣರ್ಧಿಯಿ೦ ಅಮೋಘ ಬಾಣಮಂ +೬ ಉರ್ಚಿಕೊಂಡು ಇ. ತನ್ನ 
ಬತ್ತಳಿಕೆಯಲ್ಲಿದ್ದ ನಿಸ್ಕಾರ್ಥಕವಾಗದ ಬಾಣವನ್ನು ತೆಗೆದುಕೊಂಡ. 


ಅರ್ಥ: ಈ ರೀತಿಯಲ್ಲಿ ರಥವು ಹನ್ನೆರಡು ಯೋಜನ ಸಾಗಿರಲು, ಲಂಗರು 
ಹಾಕಿದ ಹಡಗಿನಂತೆ ಚಲಿಸದೆ ನಿಂತ ರಥವನ್ನು ಕಂಡು, ಕೋಪದಿಂದ ವಜಕಾಂಡ 
ಎಂಬ ತನ್ನ ಬಿಲ್ಲಿಗೆ ಬಾಹುದಂಡವನ್ನು ಚಾಚಿ ತಡಮಾಡದೆ ಹಿಡಿದು ನಾರಿಯನ್ನು 
ಹಿಡಿದೆಳೆದು ಶೇ೦ಕಾರ ಮಾಡಿ, ತನ್ನ ಬತ್ತಳಿಕೆಯಲ್ಲಿದ್ದ ನಿಸ್ಕಾರ್ಥಕವಾಗದ ಬಾಣವನ್ನು 
ತೆಗೆದುಕೊಂಡು ಹೂಡಿದ. 


ಪುರುಪರಮೇಶ್ವರಪುತ್ರಂ 

ಭರತೇಶ್ವರಚಕ್ರವರ್ತಿ ಬಂದಿರ್ದಂ ತ 

ದ್ದರಣಿವಾಸಿಗಳುಂ ವ್ಯಂತ 

ರಾಮರರ್‌ ಬಂದು ಕಾಣುದವನತಮಕುಟರ್‌ ೧೭ 


ಪದವಿಭಾಗ-ಅನ್ವಯ-ಅರ್ಥ: ಪುರುಪರಮೇಶ್ವರಪುತ್ರ೦ ಭರತೇಶ್ವರಚಕ್ರವರ್ತಿ 
ಬಂದಿರ್ದಂ ೬ ಪುರುದೇವನ ಮಆದ ಭರತಚಕ್ರವರ್ತಿಯು ಬಂದಿದ್ದಾನೆ, ತತ್‌ + 
ಧರಣಿವಾಸಿಗಳುಂ ವ್ಯಂತರ + ಅಮರರ್‌ ಅವನತಮಕುಟರ್‌ ಬಂದು ಕಾಣ್ದುದು ದ ಆ 
ಭೂಭಾಗದ ಪ್ರಜೆಗಳೂ ವ್ಯಂತರರೂ ದೇವರುಗಳು ತಲೆಬಾಗಿ ಬಂದು ಕಾಣಬೇಕು. 


ಗದ್ಯಾನುಸರಣ: "ಪುರುದೇವನ ಮಆದ ಭರತಚಕ್ರವರ್ತಿಯು ಬಂದಿದ್ದಾನೆ, 
ಈ ಭೂಭಾಗದ ಪ್ರಜೆಗಳೂ ವ್ಯಂತರರೂ ದೇವರುಗಳು ತಲೆಬಾಗಿ ಬಂದು ಕಾಣಬೇಕು.” 


ಎಂಬಕ್ಕರದಿಂದೆಸೆದುದ 

ನಂಬರತಳಮೊಡನೆ ಬೆಳಗೆ ಬೆಳೆಪುದನಾ ಶೌ 

ರ್ಯಾಂಬುಧಿ ತೊಟ್ಟಿಸಲೊಡಮಿರ 

ದಂಬರದಿಂದುಳ್ಳುವುಳ್ಳಮುಂ ಪೋಲ್ತು ಕರಂ ೧೮ 


ಪದವಿಭಾಗ-ಅನ್ವಯ-ಅರ್ಥ: ಎಂಬ + ಅಕ್ಕರದಿಂದೆ + ಎಸೆದುದನ್‌ ಇ 
ಎಂಬ ಬರಹದಿದ ಕೂಡಿದ, ಅಂಬರತಳಂ * ಒಡನೆ ಬೆಳಗೆ ಬೆಳೆಪುದನ್‌ ಇ. 
ಆಕಾಶಮಂಡಲವನ್ನೇ ಬೆಳಗಿಸುವ ಬೆಳಕಿನಿಂದ ಕೂಡಿದ ಆ ಬಾಣವನ್ನು ಆ ಶೌರ್ಯ 
+ ಅಂಬುಧಿ ತೊಟ್ಟು + ಇಸಲೊಡ೦ ಇ ಆ ಶೌರ್ಯಸಮುದನಾದ ಭರತನು ಹೂಡಿ 
ಬಿಡಲು, ಇರದೆ + ಅಂಬರದಿಂದೆ +೬ ಉಳ್ಳುವುಳ್ಳಮಂ ಕರಂ ಪೋಲ್ತು - 
ಆಕಾಶದಿಂದ ಬೀಳುವ ಉಲ್ಕೆಯನ್ನು ಹೋಲುತ್ತ, 


ಗದ್ಯಾನುಸರಣ: ಎಂಬ ಬರಹದಿದ ಕೂಡಿದ ಆ ಬಾಣವನ್ನು 
ಶೌರ್ಯಸಮುದನಾದ ಭರತನು ಬಿಲ್ಲಿಗೆ ಹೂಡಿ ಬಿಟ್ಟೂ ಅದು ಆಕಾಶಮಂಡಲವನ್ನೇ 
ಬೆಳಗಿಸುವ ಬೆಳಕನ್ನು ಸೂಸುತ್ತ ಆಕಾಶದಿಂದ ಬೀಳುವ ಉಲ್ಕೆಯಂತೆ ಕಾಣಿಸಿತು. 


ಕಾಳಾಂತಪವನಹತಿಕ 

ಲ್ಲೋಳಾವಿಳಜಳಧಿನಿನದಮೋ ನಿರ್ಫಾತಾ 

ಭೀಳತರರಭಸಮೋ ಲಯ 

ಕಾಳಾಂಬುದಘೋಷಮೋ ನೆಲಂ ಮೊಬಗಿದುದೋ ೧೯ 


ಪದವಿಭಾಗ-ಅನ್ವಯ-ಅರ್ಥ: ಕಾಳ + ಅಂತಪವನಹತಿಕಲ್ಲೋಳ + 
ಆವಿಳಜಳಧಿನಿನದಮೋ = ಪ್ರಳಯಕಾಲದ ಬಿರುಗಾಳಿಯಿಂದಾದ ಉಬ್ಬರದಲೆಗಳಿಂದ 
ಕದಡಿ ಹೊಮ್ಮುವ ಭೋರ್ಗರೆತವೋ, ನಿರ್ಫಾತ ೬ ಆಭೀಳತರರಭಸಮೋ ಇ. 
ಸಿಡಿಲಿನ ಭಯಂಕರ ಹೊಡೆತವೋ, ಲಯಕಾಳ + ಅಂಬುದಘೋಷಮೋ ಇ. 
ಪ್ರಳಯಕಾಲದ ಗುಡುಗೋ, ನೆಲಂ ಮೊಲಗಿದುದೋ = ಭೂಮಿ ಮೊಳಗಿತೋ 


ಗದ್ಯಾನುಸರಣ: ಪ್ರಳಯಕಾಲದ ಬಿರುಗಾಳಿಯಿಂದಾದ ಉಬ್ಬರದಲೆಗಳಿಂದ 
ಕದಡಿ ಹೊಮ್ಮುವ ಭೋರ್ಗರೆತವೋ, ಸಿಡಿಲಿನ ಭಯಂಕರ ಹೊಡೆತವೋ, 
ಪ್ರಳಯಕಾಲದ ಗುಡುಗೋ, ಭೂಮಿ ಮೊಳಗಿತೋ! 


ಎನೆ ಪುರಜನಮಂತಃಪುರ 

ಜನಮುಂ ಪರಿಜನಮುವಳ್ಳೆ ತದ್ರಾಜನಿಕೇ 

ತನದಲ್ಲಿ ಬಿರ್ದು ಪಡೆದುದು 

ಮನಕ್ಕೆ ಕಡುಮುಳಿಸಿನೆಸಕಮಂ ಮಾಗಧನಾ ೨೦ 


0 


ಪದವಿಭಾಗ-ಅನ್ವಯ-ಅರ್ಥ: ಎನೆ - ಎಂಬಂತೆ, ಪುರಜನಮ + 
ಅಂತಃಪುರಜನಮುಂ ಪರಿಜನಮುಂ + ಅಳ್ಳೆ = ಆ ಊರಿನ ಪ್ರಜೆಗಳೂ 
ಅಂತಃಪುರಸ್ತೀಯರೂ ಪರಿವಾರದ ಜನರೂ ಹೆದರಲು, ತತ್‌ + ರಾಜನಿಕೇತನದಲ್ಲಿ 
ಬಿರ್ದು - ಆ ರಾಜನ ಅರಮನೆಯಲ್ಲಿ ಬಿದ್ದು, ಮಾಗಧನಾ ಮನಕ್ಕೆ ಕಡುಮುಳಿಸಿನ + 
ಎಸಕಮಂ ಪಡೆದುದು ಇ. ಮಾಗಧನ. ಮನಸ್ಸಿನಲ್ಲಿ ಅತೀವ ಕೋಪವನ್ನು 
ಉಂಟುಮಾಡಿತು. 


ಗದ್ಯಾನುಸರಣ: ಎಂಬಂತೆ ಆ ಊರಿನ ಪ್ರಜೆಗಳೂ ಅ೦ತಃಪುರಸ್ತೀಯರೂ 
ಪರಿವಾರದ ಜನರೂ ಹೆದರಿದರು; ಬಾಣವು ಅರಮನೆಯಲ್ಲಿ ಬಿದ್ದು, `` ಅದನ್ನು 
ನೋಡಿದ ಮಾಗಧನಿಗೆ ಅತೀವ ಕೋಪ ವನ್ನುಂಟುಮಾಡಿತು. 


ಶರಚಾಪಚಕ್ರಭೀಕರ 

ಕರವಾಳಾಯುಧವಿರಾಜಿ ಮತ್ಕರಯುಗಮಿಂ 

ದೊರೆಗಿಡೆ ಪೆಅ೦ಗೆ ಮುಗಿವುದೆ 

ಕಿರೀಟಮಿದು ಪೆಂಪುಗಿಡೆ ಪೆಅ೦ಗೆಅಗುವುದೇ ೨೧ 


ಪದವಿಭಾಗ-ಅನ್ವಯ-ಅರ್ಥ: ಶರ ಚಾಪ ಚಕ್ರ ಭೀಕರ ಕರವಾಳ + 
ಆಯುಧವಿರಾಜಿ ಮತ್‌ +೬ ಕರಯುಗಂ ಇ ಬಾಣ ಬಿಲ್ಲು ಚಕ್ರ ಭೀಕರ 
ಆಯುಧಗಳಿಂದ ಶೋಭಿಸುವ ನನ್ನ ಈ ಎರಡೂ ಕೈಗಳು, ದೊರೆ + ಕಿಡೆ ಇಂ 
ಪೆಅ೦ಗೆ ಮುಗಿವುದೆ ಎ ತಮ್ಮ ಹೆಚ್ಚುಗಾರಿಕೆಯನ್ನು ಕಳೆದುಕೊಂಡು ಬೇರೆಯವನಿಗೆ 
ಮುಗಿಯುತ್ತದೆಯೇ? ಪೆಂಪು * ಕಿಡೆ ಕಿರೀಟಮಿದು ಪೆಐಂಗೆ ೬ ಎಅಗುವುದೇ ಇ 
ಹಿರಿಮೆ ಕೆಡುವಂತೆ ಈ ಕಿರೀಟವು ಬೇರೊಬ್ಬನಿಗೆ ಬಾಗುವುದೇ? 


ಗದ್ಯಾನುಸರಣ: "ಬಾಣ ಬಿಲ್ಲು ಚಕ್ರ ಭೀಕರ ಆಯುಧಗಳಿಂದ ಶೋಭಿಸುವ 
ನನ್ನ ಈ ಎರಡೂ ಕೈಗಳು ತಮ್ಮ ಹೆಚ್ಚುಗಾರಿಕೆಯನ್ನು ಕಳೆದುಕೊಂಡು ಬೇರೆಯವನಿಗೆ 
ಮುಗಿಯುತ್ತದೆಯೇ? ಹಾಗೆಯೇ ತನ್ನ ಹಿರಿಮೆ ಹಾಳಾಗಲು ಈ ಕಿರೀಟವು 
ಬೇರೊಬ್ಬನಿಗೆ ಬಾಗುವುದೇ? *" 


ಶರಮನಿದು ಕಡಿಕಡಿದುಡಿ 

ದೆರಡೆರಡಪ್ಪಂತು ತಣಿದು ರಿಪುಬಲಗಹನಾಂ 

ತರಮಂ ಸುಡಲೊಗೆವುದು ದು 

ರ್ಧರಕೋಪಾಗ್ನಿಯೆನೆ ಮುನ್ನಮಾಂ ಪೊತ್ತಿಸೆನೇ ೨೨ 


ಪದವಿಭಾಗ-ಅನ್ವಯ-ಅರ್ಥ: ಇದು ಶರಮನ್‌ ಕಡಿಕಡಿದು + ಉಡಿದು - 
ಈ ಬಾಣವನ್ನು ಕತ್ತರಿಸಿ, ಎರಡೆರಡು + ಅಪ್ಪಂತು ತಣೆದು - ಎರಡು ತುಂಡಾಗಿ 
ಮಾಡಿ, ದುರ್ಧರಕೋಪಾಗ್ನಿ KN ಎದುರಿಸಲಸಾಧ್ಯವಾದ ಕೋಪವೆಂಬ ಬೆಂಕಿಯು, 
ರಿಪುಬಲಗಹನ 4+ ಅಂತರಮಂ ಸುಡಲ್‌ + ಒಗೆವುದು ಎನೆ - ಶತ್ತುಸೈನ್ಯವೆಂಬ 
ಕಾಡಿನ ಮಧ್ಯದಲ್ಲಿ ಎಸೆದು ಸುಡಬೇಕು ಎಂದರೆ, ಮುನ್ನಂ + ಆಂ ಪೊತ್ತಿಸೆನೇ ಇ 
ನಾನೇ ಮೊದಲು ಆ ಬೆಂಕಿಯನ್ನು ಹೊತ್ತಿಸಲಾರೆನೇ? 


ಗದ್ಯಾನುಸರಣ: “ಬಾಣವನ್ನು ಕತ್ತರಿಸಿ ಎರಡು ತುಂಡಾಗಿ ಮಾಡಿ 
ಎದುರಿಸಲಸಾಧ್ಯವಾದ ಕೋಪವೆಂಬ ಬೆಂಕಿಯನ್ನು ಶತ್ರುಸೈನ್ಯವೆಂಬ ಕಾಡಿನ ಮಧ್ಯದಲ್ಲಿ 
ಎಸೆದು ಸುಡಜೀಕು ಎಂದರೆ, ನಾನೇ ಮೊದಲು ಟ್ರ ಬೆಂಕಿಯನ್ನು ಹೊತ್ತಿಸುತ್ತೇನೆ.' 


ವಃ ಎಂದು ನುಡಿವನಿತುಮಂ ನುಡಿದು ಮಾಣ್ಣ ಮಾಗಧಾಮರನಂ 
ದೃಷ್ಟಪರಂಪರರಪ್ಪ ಕುಲವೃದ್ಧರೆಯ್ದೆವಂದು, ಬಲಸ್ಥನೊಳ್‌ ಬಲಮನೆ ಪೂಣ್ವುದುಂ 
ಪರಭವಕ್ಕೆ ಮೊದಲ್‌, 


ಅರ್ಥ: ಎಂದು ನುಡಿವ + ಅನಿತುಮಂ ನುಡಿದು ಮಾಣ್ಬ ಮಾಗಧ + 
ಅಮರನಂ ದೃಷ್ಟ ಷ್ಟಪರಂಪ ರರ್‌ + ಅಪ ಕುಲವೃದ್ಧರ್‌ + ಎಯ್ದೆವಂದು = ಎಂದು 
ಹೇಳುವುದನ್ನೆಲ್ಲ "ಹೇಳಿ ಮಾತನ್ನು ನಿಲ್ಲಿಸಿದ ಮಾಗಧನನ್ನು ಪರಿಣಾಮಗಳನ್ನು ಬಲ್ಲ 
ಹಿರಿಯರು ಅವನ ಬಳಿ ಬಂದು, ಬಲಸ್ಥನೊಳ್‌ ಬಲಮನೆ ಪೂಣ್ಟುದುಂ ಪರಭವಕ್ಕೆ 
ಮೊದಲ್‌ ಇ ಬಲಿಷ್ಠನ ಜೊತೆ ಬಲಪ್ರದರ್ಶನವು ಸೋಲಿನ ಮೊದಲ ಹೆಜ್ಜೆ [ಎಂದು 
ತಿಳಿ ಹೇಳಿದರು] 


ಸಾಮಾನ್ಯಮಲ್ತು ಶರಮಿದು 
ಸಾಮಾನ್ಯಮನುಷ್ಯನಲ್ಲನಿದನೆಚ್ಚಾತಂ 
ನಾಮಾಕ್ಷರಮಾಳಿಕೆಗಳ್‌ 

ತಾಮಜೆಪವೆ ಚಕ್ರವರ್ತಿಯೆಂಬುದನಾತಂ ೨೩ 


ಪದವಿಭಾಗ-ಅನ್ವಯ-ಅರ್ಥ: ಇದು ಶರಂ ಸಾಮಾನ್ಯಂ * ಅಲ್ತು - ಈ 
ಬಾಣವು ಸಾಧಾರಣವಾದುದಲ್ಲ. ಇದನ್‌ -- ಎಚ್ಚಾತಂ ಸಾಮಾನ್ಯಮನುಷ್ಯನ ಲಿನ್‌ ವ 
ಇದನ್ನು ಬಿಟ್ಟವನು ಸಾಧಾರಣ. ವ್ಯಕ್ತಿಯಲ್ಲ, ಆತಂ 'ಚಕ್ರವರ್ತಿಯೆಂಬುದನ್‌ KN is 
ಚಕ್ರವರ್ತಿ ಎಂಬುದನ್ನು ನಾಮ fi ಅಕ್ಷರಮಾಳಿಕೆಗಳ್‌ ತಾಂ + ಅಣೆಪವೆ = ಅವನ 
ಹೆಸರಿನ ಅಕ್ಷರಗಳೇ ಹೇಳುವುದಿಲ್ಲವೇ? 


ಗದ್ಯಾನುಸರಣ: ಈ ಬಾಣವು ಸಾಧಾರಣವಾದುದಲ್ಲ, ಇದನ್ನು ಬಿಟ್ಟವನು 
ಸಾಧಾರಣ ವ್ಯಕ್ತಿಯೂ ಅಲ್ಲ, ಅವನು ಚಕ್ರವರ್ತಿ ಎ೦ಬುದನ್ನು ಹೆಸರಿನ ಅಕ್ಷರಗಳೇ 
ಹೇಳುವುದಿಲ್ಲವೇ? 


ಪುರುಪರಮೇಶ್ವರಪುತ್ರಂ 

ಚರಮಾಂಗಂ ಚಕ್ರವರ್ತಿಯೆಂದೊಡೆ ಪೇಟಲ್‌ 

ದೊರೆ ಪೆಅರಾರ್‌ ಭರತನೊಳೆನೆ 

ಕರಗಿದುದಾ ಗರ್ವಪರ್ವತಂ ಮಾಗಧನಾ ೨೪ 


ಪದವಿಭಾಗ-ಅನ್ವಯ-ಅರ್ಥ: ಪುರುಪರಮೇಶ್ವರಪುತ್ರ೦ ಎ ಪುರುದೇವನ 
ಮಗನೂ, ಚರಮ + ಅಂಗಂ ಇ ಮರುವುಟ್ಟು ಇರದವನೂ, ಚಕ್ರವರ್ತಿ 
ಮೊದಲನೆಯ ಚಕ್ರವರ್ತಿಯೂ, ಎಂದೊಡೆ ಪೇಟಲ್‌ ಭರತನೊಳ್‌ ಪೆಣರ್‌ ಆರ್‌ 
ದೊರೆ - ಅಂದ ಮೇಲೆ ಭರತನಿಗೆ ಸರಿದೊರೆಯಾದವರು ಯಾರಿದ್ದಾರೆ, ಎನೆ 


ಮಾಗಧನಾ ಆ ಗರ್ವಪರ್ವತಂ ಕರಗಿದುದು ೬ ಎಂದಾಗ ಆ ಮಾಗಧನ ಗರ್ವದ 
ಬೆಟ್ಟ ಕರಗಿತು. 


ಗದ್ಯಾನುಸರಣ: "ಭರತನು ಪುರುದೇವನ ಮಗ, ಮರುವುಟ್ಟು ಇರದವನು, 
ಮೊದಲನೆಯ ಚಕ್ರವರ್ತಿ ಅಂದ ಮೇಲೆ ಆತನಿಗೆ ಸರಿದೊರೆಯಾದವರು ಯಾರಿದ್ದಾರೆ' 
- ಎಂದಾಗ ಮಾಗಧನ ಗರ್ವದ ಬೆಟ್ಟ ಕರಗಿತು. 


ವಃ. ಅಂತು ನಿಜಶೌರ್ಯಮದಜ್ಜರಂ ಮಂತ್ರಿವರ್ಗವೈದ್ಯವಚನೌಷಧಿಗಳಿಂ 
ಪತ್ತುವಿಡೆ, 


ಅರ್ಥ: ಅಂತು ನಿಜಶೌರ್ಯಮದಜ್ಜರಂ ಮಂತ್ರಿವರ್ಗವೈದ್ಯವಚನ + 
ಔಷಧಿಗಳಿ೦ ಪತ್ತುವಿಡೆ - ಹೀಗೆ ತನ್ನ' ಪರಾಕ್ರಮದ ಬಗೆಗಿನ ಗರ್ವಜ್ಞರವು 
ಮಂತ್ರಿಸಂಪುಟದ ಮಾತುಗಳೆಂಬ ಔಷಧದಿಂದ ಹೋಯಿತು. 


[ವಿಶೇಷ ವಿಚಾರ: "ನಿಜಶೌರ್ಯಮದಜ್ವರಂ' ಬದಲು “ನಿಜಮದಜ್ಜರಂ' - ಎಲ್‌. 
ಬಸವರಾಜು ಅವರ ಆವೃತ್ತಿಯ ಪಾಠ] 


ಮುನ್ನಂ ಪೂಜಿಸಿ ಶರಮಂ 
ರನ್ನದ ಪಡಲಿಗೆಯೊಳಿಟ್ಟು ನಿಜಪರಿವಾರಂ 
ತನ್ನುಳ್ಳನಿತುಂ ಬೆರಸು ಭ 


ಯನ್ನಡುಕಮನೀಯೆ ಬಂದು ಕಂಡಂ ದಿವಿಜಂ ೨೫ 
ಪದವಿಭಾಗ-ಅನ್ವಯ-ಅರ್ಥ: ಮುನ್ನ೦ ಶರಮಂ ಪೂಜಿಸಿ - ಮೊದಲು 
ಬಾಣವನ್ನು ಪೂಜಿಸಿ, ರನ್ನದ ಪಡಲಿಗೆಯೊಳ್‌ + ಇಟ್ಟು - ರತ್ನದ 


ಹರಿವಾಣದಲ್ಲಿಟ್ಟುಕೊ೦ಡು, ತನ್ನುಳ್ಳ + ಅನಿತು೦ ನಿಜಪರಿವಾರಂ ಬೆರಸು = ತನಗಿದ್ದ 
ಎಲ್ಲ ಪರಿವಾರದ ಜೊತೆಗೆ. ಭಯಂ + ನಡುಕಮನ್‌ + ಈಯೆ ಬಂದು ದಿವಿಜಂ 
ಕಂಡಂ = ಭಯವು ನಡುಕವನ್ನುಂಟುಮಾಡುತ್ತಿರಲು ಆ ದೇವರಾಜನು ಬಂದು 
ಭರತನನ್ನು ಕ೦ಡ. 


ಗದ್ಯಾನುಸರಣ: ಮಾಗಧನು ಮೊದಲು ಭರತನ ಬಾಣವನ್ನು ಪೂಜಿಸಿದ; 
ಆನಂತರ ಅದನ್ನು ರತ್ನದ ಹರಿವಾಣದಲ್ಲಿಟ್ಟುಕೊಂಡು, ತನ್ನೆಲ್ಲ ಪರಿವಾರದ ಜೊತೆಗೆ 
ಭಯನಡುಕಗಳಿಂದ ಬಂದು ಭರತನನ್ನು ಕಂಡ. 


ಚಕ್ರಂ ಪುಟ್ಟಲೊಡಂ ಪರ 
ಚಕ್ರಭಯಂಕರ ಬರವೇಲ್ಲುದನಣಿದೆಂ 


ವಿಕ್ರಮಮನುಲಿದೆನೆನುತೊಂ 
ದಕ್ರಮಮಂ ಸೈರಿಸೊಂದು ಸೂಟ” ಚಕ್ರಧರಾ ೨೬ 
ಪದವಿಭಾಗ-ಅನ್ವಯ-ಅರ್ಥ: ಪರಚಕ್ರಭಯಂಕರ = 


ಶತ್ರುಸಮೂಹವಿನಾಶಿಯೇ, ಚಕ್ರಂ ಪುಟ್ಟಲೊಡ೦ ಬರವೇಟ್ಟುದನ್‌ + ಅಣಿದೆಂ ಇ 
ಚಕ್ರರತ್ನವು ಹುಟ್ಟಿದಾಗಲೇ ನನಗೆ ಬರಹೇಳುವುದನ್ನು ತಿಳಿದೆ, ವಿಕ್ರಮಮನುಟೆದೆನ್‌ 


ಎನುತೆ ೬ ನನ್ನ ಪರಾಕ್ರಮವನ್ನು ಬಿಟ್ಟೆ ಎಂದು ಹೇಳಿ, ಚಕ್ರಧರಾ ೬ ಚಕ್ರವರ್ತಿಯೇ, 
ಒಂದು + ಅಕ್ರಮಮ೦ ಒಂದು ಸೂಲ್‌ ಸೈರಿಸು - ಇದೊಂದು ಬಾರಿ ನನ್ನ 
ಅವಿನಯವನ್ನು ಕ್ಷಮಿಸು. 


ಗದ್ಯಾನುಸರಣ: “ಶತ್ರುಸಮೂಹವಿನಾಶಿಯೇ, ಚಕ್ರರತ್ನವು ಹುಟ್ಟಿದಾಗಲೇ 
ನನಗೆ ಬರಹೇಳುವುದನ್ನು ತಿಳಿದೆ, ನನ್ನ ಪರಾಕ್ರಮವನ್ನು ಬಿಟ್ಟೆ' ಎಂದು ಹೇಳಿ, 
“ಚಕ್ರವರ್ತಿಯೇ, ಇದೊಂದು ಬಾರಿ ನನ್ನ ಅವಿನಯವನ್ನು ಕ್ಷಮಿಸು.” 


ವ। ಎಂದು ಮಾಗಧಾಮರಂ ತನ್ನ ಸದ್ಭಾವಸರ್ವಸ್ವದೊಡನೆ 
ಸರ್ವಸ್ವಮೆಲ್ಲಮುಮ೦ ಮುಂದಿಟ್ಟಾಗಳ್‌, 


ಅರ್ಥ: ಎಂದು ಮಾಗಧ + ಅಮರಂ ತನ್ನ ಸದ್ಧಾವಸರ್ವಸ್ಥದೊಡನೆ 
ಸರ್ವಸ್ವಂ + ಎಲ್ಲಮುಮಂ ಮುಂದಿಟ್ಟಾಗಳ್‌ ೬ ಎಂದು ಮಾಗಧನು ತನ್ನೆಲ್ಲ ಒಳ್ಳೆಯ 
ಭಾವನೆಯೊಡನೆ ತನ್ನದೆಲ್ಲವನ್ನೂ ಭರತನ ಮುಂದಿರಿಸಿದ. ಆಗ 


ಮಣಿಸಂಘಾತ೦ಗಳಂ ಮಾಗಧನತಿಭಯದಿಂದಿತ್ತುವಂ ಚಕ್ರಿಚೂಡಾ 
ಮಣಿ ಕೈಕೊಂಡಾಜ್ಞೆಯಂ ದಾಂಟದೆ ನಡೆವುದು ನೀನೆಂದಣಂ ಮಾಣದೇಕ 
ಕ್ಷಣದಿಂದಂ ತನ್ನ ಲೀಲಾರಥದೊಳೆ ಲವಣಾ೦ಂಭೋಧಿಯಂ ದಾಂಟಿ ನಾನಾ 
ಗುಣರತ್ನಾಂಭೋಧಿ ಬಂದಂ ಸುಕವಿಜನಮನಮಾನಸೋತ್ತಂಸಹಂಸಂ 

೨೭ 


ಪದವಿಭಾಗ-ಅನ್ವಯ-ಅರ್ಥ: ಮಾಗಧನ್‌ + ಅತಿಭಯದಿಂದೆ + ಇತ್ತುವಂ 
ಮಣಿಸಂಘಾತ೦ಗಳ೦ ೬ ಮಾಗಧನು ಅತೀವ ಭಯದಿಂದ ನೀಡಿದ್ದ ಮಣಿಗಳನ್ನು, 
ಚಕ್ರಿಚೂಡಾಮಣಿ ಕೈಕೊಂಡು ಎ ಚಕ್ರವರ್ತಿಶ್ರೇಷ್ಠನು ತೆಗೆದುಕೊಂಡು, ಆಜ್ಞೆಯಂ 
ದಾಂಟದೆ ನೀನ್‌ ನಡೆವುದು = ನನ್ನ ಆಜ್ಞೆಯನ್ನು ಮೀರದೆ ನಡೆದುಕೋ, ಎಂದು + 
ಅಣಂ ಮಾಣದೆ ಇ ಎಂದು ಹೇಳಿ ಒಂದು ಕ್ಷಣವೂ ತಡಮಾಡದೆ. ಏಕಕ್ಷಣದಿಂದಂ 
ತನ್ನ ಲೀಲಾರಥದೊಳೆ ಲವಣಾಂಭೋಧಿಯಂ ದಾಂಟಿ ಇ ಒಂದೇ ಕ್ಷಣದಲ್ಲಿ ತನ್ನ 
ವಿಲಾಸಯುಕ್ತ ರಥದಲ್ಲಿ ಉಪ್ಪುಕಡಲನ್ನು ದಾಟಿ, ನಾನಾಗುಣರತ್ನಾಂಭೋಧಿ 
ಸುಕವಿಜನಮನಮಾನಸೋತ್ತಂಸಹ೦ಸ೦ ಬಂದಂ ಇ ವಿವಿಧ ಗುಣಗಳ ಸಮುದವಾದ 
ಹಾಗೂ ಸುಕವಿಜನರ ಮನಸ್ಸೆಂಬ ಸರೋವರದಲ್ಲಿ ವಿಹರಿಸುವ ರಾಜಹಂಸನಾದ 
ಭರತನು ಬಂದ. 


ಪದವಿಭಾಗ-ಅನ್ವಯ-ಅರ್ಥ: ಮಾಗಧನು ಅತೀವ ಭಯದಿಂದ ನೀಡಿದ್ದ 
ಮಣಿಗಳನ್ನು ಸ್ವೀಕರಿಸಿದ ಚಕ್ರವರ್ತಿಯು "ನನ್ನ ಆಜ್ಞೆಯನ್ನು ಮೀರದೆ ನಡೆದುಕೋ' 
ಎಂದು ಹೇಳಿ ಒಂದು ಕ್ಷಣವೂ ತಡಮಾಡದೆ ತನ್ನ ವಿಲಾಸಯುಕ್ತ ರಥದಲ್ಲಿ ಬೇಗನೇ 
ಉಪ್ಪುಕಡಲನ್ನು ದಾಟಿ ವಿವಿಧ ಗುಣಗಳ ಸಮುದ್ರವಾದ ಹಾಗೂ ಸುಕವಿಜನರ 
ಮನಸ್ಸೆಂಬ ಸರೋವರದಲ್ಲಿ ವಿಹರಿಸುವ ರಾಜಹಂಸನಾದ ಭರತನು ಬಂದ. 


ವ! ಅಂತು ಭರತೇಶ್ವರ ಚಕ್ರವರ್ತಿ ದಕ್ಷಿಣಾಂಬುರಾಶಿಯನೆಯ್ದಿ 
ವೈಜಯಂತೀದ್ವಾರದೊಳ್‌ ಬೀಡ೦ ಬಿಟ್ಟು ಲವಣಸಮುದ್ರದುಪಸಮುದ್ರದ ನಡುವೆ 


ನಡೆದು ಚಂದನ ಪನಸ ನಾಳಿಕೇರ ತಾಂಬೂಲವಲ್ಲೀಪ್ರಚುರಪ್ರದೇಶಂಗಳೊಳ್‌ 
ನಿಜವಿಜಯಕುಂಜರಂಗಳಂ ವಿಹಾರಿಸಿ ಬಂದು ಸಿಂಧುದ್ಧಾರದೊಳ್‌ ವಿಜಯಕಟಕನಾಗಿ 
ಪೂರ್ವಸ್ಥಿತಿಯೊಳೆ ಜಳಧಿಯ ನೀರಂ ದಾಂಟಿ, [ವ್ಯಂತರಾಧೀಪತಿ] ಪ್ರಭಾಸಾಮರಂ 
ನಿಜ ವಿಜಯ ಯಶಃಪ್ರಭಾಸಮೂಹದಿಂದಂ ಪುದಿದು ಸಿಂಧು ನದೀ ತೀರಂಬಿಡಿದು 
ಬರ್ಪಲ್ಲಿ, 


ಪದವಿಭಾಗ-ಅನ್ವಯ-ಅರ್ಥ ಅಂತು ಭರತೇಶ್ವರಚಕ್ರವರ್ತಿ ದಕ್ಷಿಣ + 
ಅಂಬುರಾಶಿಯನ್‌ + ಎಯ್ದಿ ವೈಜಯಂತೀದ್ವಾರದೊಳ್‌ ಬೀಡಂ ಬಿಟ್ಟು - ಹೀಗೆ 
ಭರತನು ದಕ್ಷಿಣಸಮುದದ ಬಳಿ ಬಂದು ವೈಜಯಂತೀ ಬಾಗಿಲಲ್ಲಿ ಬೀಡುಬಿಟ್ಟ. 
ಲವಣಸಮುದ್ರದುಪಸಮುದ್ರದ ನಡುವೆ ನಡೆದು - ಉಪ್ಪುನೀರಿನ ಸಮುದ್ರದ ನಡುವಣ 
ದ್ವೀಪಗಳ ಮೂಲಕ ಹೋಗಿ, ಸಿಂಧುದ್ದಾರದೊಳ್‌ = ಸಿಂಧುದ್ದಾರದಲ್ಲಿ, ಆವಾಸಿತ 
ವಿಜಯಕಟಕನಾಗಿ ಪೂರ್ವಸ್ಥಿತಿಯೊಳ ಜಳಧಿಯ ನೀರಂ ದಾಂಟಿ ಇ ತನ್ನ ವಿಜಯದ 
ಕಟಕದೊಡನೆ ಹಿಂದಿನಂತೆಯೇ ಹೋಗಿ ಸಮುದ್ರದ ನೀರನ್ನು ದಾಟಿ, 
[ವ್ಯಂತರಾಧೀಪತಿ] ಪ್ರಭಾಸಾಮರ೦ ಇ. ವ್ಯಂತರರ ರಾಜ ಪ್ರಭಾಸಾಮರನು, ನಿಜ 
ವಿಜಯ ಯಶಃಪ್ರಭಾಸಮೂಹದಿಂದ೦ ಎ ತನ್ನ ಗೆಲವಿನ ಮತ್ತು ಕೀರ್ತಿಗಳ 
ಸಾಲಿನಿಂದ ಬೀಗುತ್ತ ಪುದಿದು ಸಿಂಧು ನದೀ ತೀರಂಬಿಡಿದು ಬರ್ಪಲ್ಲಿ ಎ ಹೊಕ್ಕು 
ಸಿಂಧೂ ನದಿಯ ದಡದಲ್ಲಿ ಬರುತ್ತಿರಲು, 


ಅರ್ಥ: ಹೀಗೆ ಭರತನು ದಕ್ಷಿಣಸಮುದದ ಬಳಿ ಬಂದು ವೈಜಯಂತೀ 
ಬಾಗಿಲಲ್ಲಿ ಬೀಡುಬಿಟ್ಟ ಆ ಬಳಿಕ ಉಪ್ಪುನೀರಿನ ಸಮುದದ “ರ ದ್ವೀಪಗಳ 
ಮೂಲಕ. ಸಿಂಧುದ್ದಾರದಲ್ಲಿ ತನ್ನ ವಿಜಯದ ಕಟಕದೊಡನೆ ಹಿಂದಿನಂತೆಯೇ "ಹೋಗಿ 
ಸಮುದ್ರದ ನೀರನ್ನು “ದಾಟಿದ. ವ್ಯಂತರರ ರಾಜ ಪ್ರಭಾಸಾಮರನು ತನ್ನ ಗೆಲವಿನ ಮತ್ತು 
ಕೀರ್ತಿಗಳ ಸಾಲಿನಿಂದ ಬೀಗುತ್ತ ಜಾ ನದಿಯ ದಡದಲ್ಲಿ ಬರುತ್ತಿರಲು, 


ಎಳವಿಸಲೀಗಳೀಗಳೆ ಮುದಿರ್ದುದು ಚೂತಕುಜಾತಮೀಗಳೀ 

ಗಳೆ ನನೆದೋಚೆತಿಂದೋಳದಿನುನ್ನದಷಟ್ಟದವೃಂದಮೀಗಳೀ 

ಗಳೆ ಮೊರೆದತ್ತು ಚಂದನದ ತಳ್ಳಬಳಾನಿಕರಕ್ಕದೀಗಳೀ 

ಗಳೆ ನೆಗಟ್ಟತ್ತೆಲೇ ಪುಗಿಲದಾಗಲೆ ವೇಡ ವಸಂತರಾಜನಾ ೨೮ 


ಪದವಿಭಾಗ-ಅನ್ವಯ-ಅರ್ಥ: ಎಳವಿಸಲ್‌ + ಈಗಳೀಗಳೆ ಮುದಿರ್ದುದು ಇ 
ಎಳೆಬಿಸಲು ಈಗಷ್ಟೇ ಹಿಂದೆ ಸರಿದಿದೆ, ಚೂತಕುಜಾತ೦ + ಈಗಳೀಗಳೆ ನನೆದೋಣೆತು 
= ಮಾವಿನ ಮರವು ಈಗ ತಾನೆ ಚಿಗುರಿದೆ, ಉನ್ನದಷಟ್ಟದವೃಂದಂ + ಈಗಳೀಗಳೆ 
ಇಂದೋಳದಿನ್‌ ಮೊರೆದತ್ತು = ಸೊಕ್ಕಿದ ದುಂಬಿಗಳು ಈಗಷ್ಟೇ ಹಿಂದೋಳದಿಂದ 
ಹಾಡತೊಡಗಿವೆ, ಅಬಳಾನಿಕರಕ್ಕೆ + ಅದೀಗಳೀಗಳೆ ಚಂದನದ ತಳ್ಳು ನೆಗಟ್ಟತ್ತು ವ 
ವನಿತಾಸಮೂಹಕ್ಕೆ ಈಗಷ್ಟೇ ಶ್ರೀಗಂಧದ ಲೇಪದ ಆವಶ್ಯಕತೆಯುಂಟಾಗಿದೆ, ಎಲೇ 
ವಸಂತರಾಜನಾ ಪುಗಿಲ್‌ ಅದಾಗಲೆವೇಡ ಇ ಅಂದರೆ ವಸಂತನ ಆಗಮನ 
ಆಗಿಬಿಟ್ಟಿರಬೇಕಲ್ಲವೇ! 


ಗದ್ಯಾನುಸರಣ: ಎಳೆಬಿಸಿಲು ಈಗಷ್ಟೇ ಹಿಂದೆ ಸರಿದಿದೆ, ಮಾವಿನ ಮರವು 
ಈಗ ತಾನೆ ಚಿಗುರಿದೆ, ಸೊಕ್ಕಿದ ದುಂಬಿಗಳು ಈಗಷ್ಟೇ ಇಂಪಾಗಿ ಹಾಡತೊಡಗಿವೆ, 
ವನಿತಾಸಮೂಹಕ್ಕೆ ಈಗಷ್ಟೇ ಶ್ರೀಗಂಧದ ಲೇಪದ ಆವಶ್ಯಕತೆಯುಂಟಾಗಿದೆ - ಅಂದರೆ 
ವಸಂತನ ಆಗಮನ ಆಗಿಬಿಟ್ಟಿರಬೇಕಲ್ಲವೇ! 


ವಃ ಅಂತು ದಿಗ್ನಿಜಯಯಾತ್ರೆಯೆ ವಸಂತೋದ್ಯಾನಯಾತ್ರೆಯನನುಕರಿಸೆ 
ವಿಜಯೋದ್ಯೋಗದಿಂ ವಿಜಯಾರ್ಧಾಚಳೋಪಾಂತಮನೊಯ್ಯನೊಯ್ಯನೆಯ್ದಿ 
ವನವೇದಿಕೆಯ ತೋರಣದ್ದಾರದಿಂದಂ ನುಗುಳ್ಳು ವಿಜಯಾರ್ಧಮಧ್ಯಮಕೂಟಾಸನ್ನ 
ಪ್ರದೇಶನಿವೇಶಿತಶಿಬಿರನಾಗಿ ನಿಯಮದೊಳಿರ್ದ ಭರತೇಶ್ವರಚಕ್ರವರ್ತಿಯಿರವನಣಿದು, 
ವಿಜಯಕುಮಾರಂ ಬಂದು ಎಣಗಿ ನಿಲ್ವುದುಂ ನೃಪೇಂದ್ರಂ ಸಾರೆ ಕರೆದು 
ಭದ್ರಾಸನಮನಿಕ್ಕವೇಟ? ಕುಳ್ಳಿರ್ದು, 


ಅರ್ಥ: ಅಂತು ದಿಗ್ವಿಜಯಯಾತ್ರೆಯೆ ವಸಂತ + ಉದ್ಯಾನಯಾತ್ರೆಯನ್‌ + 
ಅನುಕರಿಸೆ ಇ ಈ ರೀತಿಯಾಗಿ ಭರತನ ದಿಗ್ವಿಜಯಪಯಣವು ವಸಂತನು ಕೈಗೊಂಡ 
ವನವಿಹಾರದಂತೆ ವಿಜಯ + ಉದ್ಯೋಗದಿಂ ವಿಜಯಾರ್ಧ +೬ ಅಚಳ + 
ಉಪಾಂತಮನ್‌ ಎಯ್ದಿ = ಸೈನ್ಯವು ವಿಜಯಾರ್ಧಪರ್ವತದ ಸಮೀಪಕ್ಕೆ ಬಂದು, 
ವನವೇದಿಕೆಯ +೬  ತೋರಣದ್ದಾರದಿಂದಂ ೨ ವನವೇದಿಕೆಯ ತೋರಣದ 
ಬಾಗಿಲಿನಿಂದ, ನುಗುಳ್ಳು ನುಸುಳಿಕೊಂಡು, ವಿಜಯಾರ್ಧಮಧ್ಯಮಕೂಟ + 
ಆಸನ್ನಪ್ರದೇಶನಿವೇಶಿತಶಿಬಿರನ್‌ +೬ ಆಗಿ ೬ ವಿಜಯಾರ್ಧಪರ್ವತದ ನಡುವಣ 
ಶಿಖರಪ್ರದೇಶದ ಸಮೀಪದ ಜಾಗವೊಂದರಲ್ಲಿ ಶಿಬಿರವನ್ನು ಹೂಡಿ, ನಿಯಮೊಳಿರ್ದ 
ಭರತೇಶ್ವರಚಕ್ರವರ್ತಿಯ + ಇರವನ್‌ +೬ ಅಜೆದು - ಆ ಸಮಯದಲ್ಲಿ 
ನೇಮವನ್ನನ್ನುಸರಿಸುತ್ತಿದ್ದ  ಭರತಚಕ್ರವರ್ತಿಯ ಇರುವುದನ್ನು ತಿಳಿದುಕೊಂಡು, 
ವಿಜಯಕುಮಾರಂ ಬಂದು ಎಳಗಿ ನಿಲ್ವುದುಂ = ವಿಜಯಾರ್ಧ ಕುಮಾರನು ಬಂದು 
ನಮಸ್ಕರಿಸಲು, ನೃಪೇ೦ದ್ರಂ ಸಾರೆ ಕರೆದು - ಚಕ್ರವರ್ತಿಯು ಅವನನ್ನು ಹತ್ತಿರ ಕರೆದು, 
ಭದ್ರಾಸನಮನಿಕ್ಕವೇಟ* ಕುಳ್ಳಿರ್ದು = ಉನ್ನತಪೀಠವನ್ನು ಇಡಿಸಲು ಅದರ ಮೇಲೆ 
ಕುಳಿತ. 


ಗದ್ಯಾನುಸರಣ: ಈ ರೀತಿಯಾಗಿ ಭರತನ ದಿಗ್ನಿಜಯಪಯಣವು ವಸಂತನು 
ಕೈಗೊಂಡ ವನವಿಹಾರದಂತೆ ಸೈನ್ಯವು ವಿಜಯಾರ್ಧಪರ್ವತದ ಸಮೀಪಕ್ಕೆ ಬಂದು, 
ಕಂಗೊಳಿಸುವ ವನವೇದಿಕೆಯ ತೋರಣದ ಬಾಗಿಲ ಮೂಲಕ ನುಸುಳಿಕೊಂಡು 
ಭರತನು ವಿಜಯಾರ್ಧಪರ್ವತದ ನಡುವಣ ಶಿಖರಪ್ರದೇಶದ ಸಮೀಪದ 
ಜಾಗವೊಂದರಲ್ಲಿ ಶಿಬಿರವನ್ನು ಹೂಡಿದ; ಅಲ್ಲಿ ಚಕ್ರವರ್ತಿಯು 
ನೇಮವನ್ನನ್ನುಸರಿಸುತ್ತಿದ್ದ; ಆಗ ಆತನು ಇರುವುದನ್ನು ತಿಳಿದುಕೊಂಡು ವಿಜಯಾರ್ಧ 
ಕುಮಾರನು ಬಂದು ನಮಸ್ಕರಿಸಿದ. ಆಗ ಭರತನು ಅವನನ್ನು ಹತ್ತಿರ ಕರೆದು 
ಉನ್ನತಪೀಠವೊಂದನ್ನಿರಿಸಿ ಕೂರಲು ಹೇಳಿದ. 


ಇದು ವಿಜಯಾರ್ಧಮೆನ್ನ ಪೆಸರುಂ ವಿಜಯಾರ್ಧಮಲಂಘ್ಯಮೆಂದುಮಿಂ 
ತಿದು ಪೆಅರ್ಗಾನುಮಿನ್ನೆಗಮಲಂಫಘ್ಯನೆನಿಂ ನಿನಗಾಳೆನಾಳ ಲೆ 


3 


ಕೃದೊಳಿದು ಚಕ್ರವರ್ತಿಗಳ ದಿಗ್ವಿಜಯಾರ್ಧದೊಳೊಂದಿ ನಿಂದುದ 
ಪ್ಪುದಿದಜಕೊಳೆ ಸಂದುದೀ ಗಿರಿಯುಮೀ ಜಗದೊಳ್‌ ವಿಜಯಾರ್ಧನಾಮದಿಂ 
೨೯ 


ಪದವಿಭಾಗ-ಅನ್ವಯ-ಅರ್ಥ: ಇದು ವಿಜಯಾರ್ಧಂ + ಎನ್ನ ಪೆಸರುಂ 
ವಿಜಯಾರ್ಧಂ ೬ ಇದು ವಿಜಯಾರ್ಧಪರ್ವತ ನನ್ನ ಹೆಸರೂ PE 
ಪೆಂರ್ಗೆ ಎಂದುಂ + ಇಂತು ೬ ಇದು ಅಲಂಘ್ಯಂ = ಇತರರಿಗೆ ಇದುವರೆಗೂ ಈ 
ಪರ್ವತವು ಹತ್ತಲು ಅಸಾಧ್ಯ, ಆನು೦ + ಇನ್ನೆಗಂ + ಅಲಂಫ್ಯನೆನ್‌ - ನಾನೂ 
ಇದುವರೆಗೆ ಗೆಲಲ್ಲಸಾಧ್ಯನೇ ಆಗಿದ್ದೆ, ಇಂ ನಿನಗೆ + ಆಳೆನ್‌ ಎ ಇನ್ನು ನಾನು ನಿನ್ನ 
ಸೇವಕ, ಆಳ ಲೆಕ್ಕದೊಳ್‌ + ಇದು ಚಕ್ರವರ್ತಿಗಳ ದಿಗ್ವಿಜಯದ -- ಅರ್ಧದೊಳ್‌ + 
ಒಂದಿ ನಿಂದುದು + ಅಪ್ಪುದು = ಆಳಿನ ಲೆಕ್ಕದಲಿ (ಆಳಿನಂತೆ) ಈ ಪರ್ವತವು 
ಚಕ್ರವರ್ತಿಯ ಗೆಲವಿನಲ್ಲಿ ಭಾಗಿಯಾಗಿ ನಿಂತಿದೆ, ಇದಳಸೊಳೆ ಈ ಗಿರಿಯುಂ ೬ ಈ 
ಜಗದೊಳ್‌ ವಿಜಯಾರ್ಧನಾಮದಿ೦ ಸಂದುದು ೬ ಈ ಕಾರಣದಿಂದ ಈ ಬೆಟ್ಟಕ್ಕೂ 
ವಿಜಯಾರ್ಧ ಎಂಬ ಹೆಸರು ಸಲ್ಲುತ್ತದೆ. 


ಗದ್ಯಾನುಸರಣ: ಇದು ವಿಜಯಾರ್ಧಪರ್ವತ, ನನ್ನ ಹೆಸರೂ 
ವಿಜರ್ಯಾನೆಂದೇ; ಇತರರಿಗೆ ಇದುವರೆಗೂ ಈ ಪರ್ವತವು ಹತ್ತಲು ಅಸಾಧ್ಯ, ನಾನೂ 
ಇದುವರೆಗೆ ಗೆಲಲ್ಲಸಾಧ್ಯನೇ ಆಗಿದ್ದೆ; ಇನ್ನು ನಾನು ನಿನ್ನ ಸೇವಕ; ಆಳಿನ ಲೆಕ್ಕದಲ್ಲಿ ಈ 
ಪರ್ವತವು ಚಕ್ರವರ್ತಿಯ ಗೆಲವಿನಲ್ಲಿ ಭಾಗಿಯಾಗಿ ನಿಂತಿದೆ; ಈ ಕಾರಣದಿಂದ ಈ 


ಬೆಟ್ಟಕ್ಕೂ ವಿಜಯಾರ್ಧ ಎಂಬ ಹೆಸರು ಸಲ್ಲುತ್ತದೆ. 


ಇದಅಸೊಳ್‌ ಮಧ್ಯಮಕೂಟದೊಳ್‌ ವಸಿಯಿಪೆಂ ನಿನ್ನಾಜ್ಞೆ ಪೂಮಾಲೆಯಂ 
ದದೆ ನಿಂದಿರ್ಪುದು ಮತ್ಕಿರೀಟತಟದೊಳ್‌ ಚಕ್ರೇಶರಾರ್‌ ಬಂದೊಡಂ 
ಮೊದಲೊಳ್‌ ಮಾಲ್ಬ ನಿಯೋಗಮಿಂತಿದೆನೆಗೆಂದಾನಂದದಿಂ ತನಗೆ ಮಾ 
ಡಿದನಾ ಚಕ್ರಿಗೆ ನಾಡೆಯುಂ ವಿಭವದಿ೦ ಪುಣ್ಯೋದಕಸ್ನಾನಮಂ 

೩೦ 


ಪದವಿಭಾಗ-ಅನ್ವಯ-ಅರ್ಥ: ಇದಳುಸೊಳ್‌ ಮಧ್ಯಮಕೂಟದೊಳ್‌ 
ವಸಿಯಿಪೆ೦ - ಇದರ ನಡುವಣ ಶಿಖರದಲ್ಲಿ ನಾನು ವಾಸಿಸುತ್ತೇನೆ, ಮತ್‌ + 
ಕಿರೀಟತಟದೊಳ್‌ ನಿನ್ನಾಜ್ಞೆ = ನನ್ನ ಕಿರೀಟದ ಪಕ್ಕದಲ್ಲಿ ನಿನ: ಆಜ್ಞೆಯು, 
ಪೂಮಾಲೆಯಂದದೆ ನಿಂದಿರ್ಜುದು = ಹೂಮಾಲೆಯ ರೂಪ ದಲ್ಲಿ ನಿಂತಿದೆ, "ಆರ್‌ 
ಚಕ್ರೇಶರ್‌ ಬಂದೊಡಂ ಇ ಚಕ್ರವರ್ತಿಗಳು ಯಾರೇ ಬರಲಿ, ಇಂತು ೬ ಇದು + ಎನೆಗೆ 
ಮೊದಲೊಳ್‌ ಮಾಟ್ಬ ನಿಯೋಗ೦ = ಹೀಗೆಯೇ ಇದು ನಾನು ಮಾಡಬೇಕಾದ 
ಮೊದಲ ಕರ್ತವ್ಯ, ಎಂದು + ಆನಂದದಿಂ ಆ ಚಕ್ರಿಗೆ ನಾಡೆಯುಂ ವಿಭವದಿ೦ ಇ 
ಎಂದು ಸಂತಸದಿಂದ ಚಕ್ರವರ್ತಿಗೆ ಮಹಾಸಂಭ್ರಮದಿಂದ, ತನಗೆ ಪುಣ್ಯ + 
ಉದಕಸ್ನಾನಮಂ ಮಾಡಿದನ್‌ ವ ತಾನೇ ಪಾವನಜಲದಿಂದ ಅಭಿಷೇಕ ಮಾಡಿದ. 


ಗದ್ಯಾನುಸರಣ: ಇದರ ನಡುವಣ ಶಿಖರದಲ್ಲಿ ನಾನು ವಾಸಿಸುತ್ತೇನೆ; ನನ್ನ 
ಕಿರೀಟದ ಪಕ್ಕದಲ್ಲಿ ನಿನ್ನ ಆಜ್ಞೆಯು ಹೂಮಾಲೆಯ ರೂಪದಲ್ಲಿ ನಿಂತಿದೆ; ಚಕ್ರವರ್ತಿಗಳು 


ಯಾರೇ ಬರಲಿ ನಾನು ಮಾಡಬೇಕಾದ ಮೊದಲ ಕರ್ತವ್ಯ - ಎಂದು ಸಂತಸದಿಂದ 
ಚಕ್ರವರ್ತಿಗೆ ಮಹಾಸಂಭ್ರಮದಿಂದ ತಾನೇ ಪಾವನಜಲದಿ೦ದ ಅಭಿಷೇಕ ಮಾಡಿದ. 


ವ। ಅಂತು ವಿಜಯಾಭಿಷೇಕಂಗೆಯ್ದು, ಸಾರವಸ್ತುಗಳನೋಲಗಿಸಿ 
ವಿಜಯಾರ್ಧಕುಮಾರಂ ಆಜ್ಞಾವಿಧೇಯನಾಗಿ ಪೋದಂ. 
ಭರತೇಶ್ವರಚಕ್ರವರ್ತಿಯುಮಲ್ಲಿ ಚಕ್ರರತ್ನಮಂ ಪೂಜಿಸಿ, ತನ್ನ ಮುನ್ನೆ ಬಂದ 
ವನವೀಥಿಯೊಳಗನೆ ಮಗುಖ್ಬು ಪೋಗಿ ವೇದಿಕಾದ್ದಾರದಿಂ ಪೊಅಮಟ್ಟು ಬೀಡಂ 
ಬಿಟ್ಟರ್ಪನ್ನೆಗಂ ಗಂಗಾಸಿಂಧುಗಳೆರಡಜ*ಡೆಯ ಕುರುರಾಜಾದಿ 
ಮೂರ್ಧಾಭಿಷಿಕ್ತಪಾರ್ಥಿವರ್‌ ಮುನ್ನ ವೃಷಭನಾಥನ ನಡಪಿದುದುಮಂ ತಮ್ಮ 
ನಣ್ಬುಮ೦ ಬಗೆದು ಸನ್ನ: ದೃಬಲಪರಿವೃ ತರಾಗಿ ಭರತೇಶ್ವರ ಚಕ್ರವರ್ತಿಯನಾಸ್ಥಾನದೊಳ್‌' 
ಬಂದು ಕಂಡು ದೇವರ್‌ ಸಡೆವನಿತುಮಾವುದು ಗಹನಂ ಎಮ್ಮನೆ ಬೆಸಸಾ ಎಂಬನ್ನೆಗಂ 
ಚಕ್ರವರ್ತಿಯ ಮನ್ನಣೆಯೊಳ್‌ ಸಂತಸಂಬಟ್ಟು ಪೋಗಲೊಡಂ, ಸೇನಾನಾಯಕನ 
ಮೊಗಮಂ ನೋಡಿ, “ಕ್ಲತಮಾಳಾಮರೋದ್ದಿಷ್ಟ ಉಪಾಯಮನೆಲ್ಲಮಂ ಪೇಟ್ದು 


ಪದವಿಭಾಗ-ಅನ್ವಯ-ಅರ್ಥ: ಅಂತು ವಿಜಯಾಭಿಷೇಕಂಗೆಯ್ದು ಎ ಹೀಗೆ 
ವಿಜಯಸ್ನಾನ ಮಾಡಿಸಿ, ವಿಜಯಾರ್ಧಕುಮಾರಂ ಸಾರವಸ್ತುಗಳನೋಲಗಿಸಿ 
ಆಜ್ಞಾವಿಧೇಯನಾಗಿ ಪೋದಂ = ವಿಜಯಾರ್ಧಕುಮಾರನು ಬೆಲೆಬಾಳುವ ವಸ್ತುಗಳನ್ನು 
ಕಾಣಿಗೆಯಾಗಿತ್ತು ಹೋದ; ಭರತೇಶ್ವರಚಕ್ರವರ್ತಿಯುಂ + ಅಲ್ಲಿ ಚಕ್ರರತ್ನಮಂ ಪೂಜಿಸಿ 
= ಭರತನು ಚೆಕ್ರರತ್ಸವನ್ನು ಪೂಜಿಸಿದ. ತನ್ನ ಮುನ್ನೆ ಬಂದ ವನವೀಥಿಯೊಳಗನೆ 
ಮಗುಲ್ಬು ಪೋಗಿ ವೇದಿಕಾದ್ದಾರದಿಂ ಸೊಅಮಟು = ತಾನು ಮುಂಚೆ ಪ್ರವೇಶಿಸಿದ್ದ 
ವನದ ದಾರಿಯಲ್ಲಿಯೇ ವಾಪಸು ಹೋಗಿ, ಬೀಡಂ ಬಿಟ್ಟಿರ್ಪನ್ನೆಗಂ ೬ ಬಿಡಾರ 


ಮಾಡಿರಲು, ಗಂಗಾಸಿಂಧುಗಳೆರಡಜ*ಡೆಯ ಭೂಪಾಳರ್‌ ಇ ಗಂಗೆ ಮತ್ತು 
ಸಮುದ್ರಗಳ ನಡುವಣ ರಾಜ್ಯಗಳ ರಾಜರು, ಇಂದೆ ಮುನ್ನ - ಈ ಹಿಂದೆ, 
ವೃಷಭನಾಥನ ನಡಪಿದುದುಮ೦ = ಪುರುದೇವನು ತಮ್ಮನ್ನು ನಡೆಸಿಕೊಂಡ 


ರೀತಿಯನ್ನೂ, ತಮ್ಮ ನಣ್ಣುಮ೦ ಬಗೆದು - ತಮ್ಮ ಬಾ೦ಧವ್ಯವನ್ನೂ ನೆನಪಿಸಿಕೊಂಡು, 
ಕುರುರಾಜ + ಆದಿ ಮೂರ್ಧಾಜಭಿಷಿಕ್ತಪಾರ್ಥಿವರ್‌ ಇ ಕುರುರಾಜನೇ ಮೋದಲಾದ 
ಪಟ್ಟಾಭಿಷೇಕಗೊಂಡ ರಾಜರು, ಸನ್ನದ್ಧಬಲಪರಿವೃತರಾಗಿ = ಸಜ್ಜಾದ ಸೈನ್ಯಗಳೊಡನೆ, 
ಬಂದು ಭರತೇಶ್ವರಚಕ್ರವರ್ತಿಯನ್‌ + ಆಸ್ಥಾನದೊಳ್‌ ಕಂಡು - ಬಂದು ಭರತನನ್ನು 
ಆತನ ಆಸ್ಥಾನದಲ್ಲಿ ಭೇಟಿಯಾದರು. ದೇವರ್‌ ನಡೆವನಿತುಮಾವುದು ಗಹನಂ ಎಮ್ಮನೆ 
ಬೆಸಸಾ - ತಾವು ಹೇಳಿದಂತೆ ನಡೆಯುವುದಕ್ಕೇನು? ಎಮ್ಮನೆ ಬೆಸಸಾ - ನಮಗೆ ಆಜ್ಞೆ 
ಮಾಡಿ. ಎಂಬನ್ನೆಗಂ ೬ ಎಂದರು, ಚಕ್ರವರ್ತಿಯ ಮನ್ನಣೆಯೊಳ್‌ ಸಂತಸಂಬಟ್ಟು 
ಪೋಗಲೊಡ೦ ಇ ಚಕ್ರವರ್ತಿಯ ಸತ್ಕಾರದಿಂದ ಸಂತಸಗೊಂಡು ಹೋಗಲು, 
ಸೇನಾನಾಯಕನ ಮೊಗಮಂ ನೋಡಿ, - ಆಗ ಭರತನು ತನ್ನ ಸೇನಾಧಿಪತಿಯ 
ಮುಖವನ್ನು ನೋಡಿ, ಕೃತಮಾಳಾ -- ಅಮರ -- ಉದ್ದಿಷ್ಟ * ಉಪಾಯಮನ್‌ + 
ಎಲ್ಲಮಂ ಪೇಟ್ಟು - ಕೃತಮಾಲಾದೇವನು ಹೇಳಿದ್ದ ಉಪಾಯಗಳನ್ನೆಲ್ಲವನ್ನೂ ವಿವರಿಸಿ 
ಹೇಳಿ, 


4 


ಗದ್ಯಾನುಸರಣ: ಹೀಗೆ ವಿಜಯಸ್ನಾನ ಮಾಡಿಸಿ, ವಿಜಯಾರ್ಧಕುಮಾರನು 
ಬೆಲೆಬಾಳುವ ವಸ್ತುಗಳನ್ನು ಕಾಣಿಗೆಯಾಗಿತ್ತು ಹೋದ; ಭರತನು ಚಕ್ರರತ್ನವನ್ನು 
ಪೂಜಿಸಿ ರಾಜನು ತಾನು ಮುಂಚೆ ಪ್ರವೇಶಿಸಿದ್ದ ವನದ ದಾರಿಯಲ್ಲಿಯೇ ವಾಪಸು 
ಹೋಗಿ ಅಲ್ಲಿ ಬಿಡಾರ ಮಾಡಿದ; ಗಂಗೆ ಮತ್ತು ಸಮುದ್ರಗಳ ನಡುವಣ ರಾಜ್ಯಗಳ 
ರಾಜರಿಗೆ ಈ ಹಿಂದೆ ಪುರುದೇವನು ತಮ್ಮನ್ನು ನಡೆಸಿಕೊಂಡ ರೀತಿಯನ್ನು ನೆನಪಿಗೆ 
ಬಂತು; ಅಲ್ಲದೇ ತಮ್ಮ ನಂಟಸ್ತಿಕೆಯೂ ನೆನಪಾಯಿತು; ಹೀಗಾಗಿ ಕುರುರಾಜನೇ 
ಮೋದಲಾದ ಪಟ್ಟಾಭಿಷಿಕ್ತ ರಾಜರೆಲ್ಲ ಸಜ್ಜಾದ ಸೈನ್ಯಗಳೊಡನೆ ಬಂದರು; ಭರತನನ್ನು 
ಆತನ ಆಸ್ಥಾನದಲ್ಲಿ ಭೇಟಿಯಾದರು. "ತಾವು ಹೇಳಿದಂತೆ ನಡೆಯುವುದಕ್ಕೇನು? ನಮಗೆ 
ಆಜ್ಞೆ ಮಾಡಿ' ಎಂದರು. ಬಳಿಕ ಚಕ್ರವರ್ತಿಯ ಸತ್ಕಾರದಿಂದ ಸಂತಸಗೊಂಡು 
ಹೋದರು. ಆನಂತರ ಭರತನು ತನ್ನ ಸೇನಾಧಿಪತಿಯ ಮುಖವನ್ನು ನೋಡಿ, 
ಕೃತಮಾಲಾದೇವನು ಹೇಳಿದ್ದ ಉಪಾಯಗಳನ್ನೆಲ್ಲವನ್ನೂ ವಿವರಿಸಿ ಹೇಳಿದ. 


ತೆಅವ ತೆಜಳನಿಂತುಟಿಂತೀ 

ತೆಅದಿ೦ದೆ ತಮಿಸ್ಪಗುಹೆಯ ವಜ್ರದ ಪಡಿಯಂ 

ತೆಅ*ದದಣ ಬೆಂಕೆ ಪೋಪಿನ 

ಮೆಣಗಿಸು ನೀಂ ಮ್ಲೇಚ್ಛಖಂಡಮಂ ಪಡುವಣದಂ ೩೧ 


ಪದವಿಭಾಗ-ಅನ್ವಯ-ಅರ್ಥ: ತಮಿಸ್ರಗುಹೆಯ ವಜ್ರದ ಪಡಿಯಂ 
ಕತ್ತಲಗುಹೆಯ ವಜ್ರದ ಬಾಗಿಲನ್ನು, ತೆಜ*ವ ತೆಜನ್‌ + ಇಂತುಟು 3 ತೆಗೆಯುವಂತೆ 
ಮಾಡುವ ಉಪಾಯ ಇದು, ಇಂತು ೬ ಈ ತೆಐದಿಂದೆ ತೆಳ್‌ದು ಇ ಅದರಂತೆಯೇ 
ಅದನ್ನು ತೆಗೆದು, ಅದಅ ಬೆಂಕೆ ಪೋಪಿನ೦ ಇ ಅದರ ಬೆಂಕಿಯು ಆರುವಂತೆ ಮಾಡಿ, 
ಪಡುವಣದಂ ಮ್ಲೇಚ್ಛಖಂಡಮಂ ನೀಂ ಎಲಗಿಸು ಹ ಪಶ್ಚಿಮಭಾಗದ 
ಮ್ಲೇಚ್ಛಖಂಡವನ್ನು ನೀನು ಮಣಿಸು 


ಗದ್ಯಾನುಸರಣ: ಕತ್ತಲಗುಹೆಯ ವಜ್ರದ ಬಾಗಿಲನ್ನು ತೆಗೆಯುವಂತೆ ಮಾಡುವ 
ಉಪಾಯ ಇದು; ಅದರಂತೆಯೇ ತೆಗೆದು, ಅದಅ ಅದರ ಬೆಂಕಿಯು ಆರುವಂತೆ 
ಮಾಡು; ಆ ಬಳಿಕ ಪಶ್ಚಿಮಭಾಗದ ಮ್ಲೇಚ್ಛ ಖಂಡವನ್ನು ಮಣಿಸು. 


ವ। ಎನೆ ರಥಿನೀಪತಿ ಚಕ್ರೇಶನ ಬೆಸನ೦ ಪೂಣ್ಣು ತಾನೊರ್ಬನೆಯ್ದೆವಂದು 
ತುರಗರತ್ನಮನೇಟೆ ಚಕ್ರವರ್ತಿ ಗೆಲ್ಲೆಂದು , ವಜ್ರಪುಟಂಗಳಂ, ಭರದಿಂದಂ 
ದಂಡದೊಳ್‌ ತಾಟಿಸಿದೊಡೆ, ಅಭೇದ್ಯ ವಜಕವಾಟಪುಟಂಗಳಾ 
ಪರ್ವತದೆರ್ದೆದೆಳ* ವಂತೆ ತೆಐ* ಯೆ ಭೋಂಕೆನಳುರ್ವ ಬೆಂಕೆಯಂ ಸೋಂಕಲೀಯದೆ, 

ತುರಂಗರತ್ನಮಂ ಮ್ಲೇಚ್ಛಖಂಡದೊಳಗಣ ಪುಗಿಸಿದಾಗಳ್‌ ಸೇನಾನಾಯಕಂ 
ಮ್ಲೇಚ್ಛಖಂಡಮಂ ಪ್ರದಕ್ಷಿಣ೦ಗೆಯ್ದು ಬಾಯ್ಕೇಳಿಸಿ, ಗುಹಾದ್ವಾರಮಂ ಪತಾಕಿನೀಪತಿ 
ಪಡೆಗೆ ನಡೆಯಲಿಂಬಪ್ಪಂತು ಶೋಧಿಸಿ ಕಾಪ೦ ಪೇಲ್ಟು ಶಿಬಿರಮಂ ಪೊಕ್ಕು 
ಚಕ್ರವಲ್ಲಭನಾಸ್ಥಾನಮಂಟಪದೊಳ್‌ ಮ್ಲೇಚ್ಛರಾಜರಂ ಲಲಾಟಸ್ಸೃಷ್ಟ ಭೂತಳರಂ ಮಾಡಿ 
ಕಾಣಿಸಿ, ಅವರ ದೇಶನಾಮಕುಲಗೋತ್ರಂಗಳ೦ಂ ತಿಳಿಯೆ ಬಿನ್ನಪಂಗೆಯ್ದು 


ಭೃತ್ಯಭಾವಮಂ ಪೂಣಿಸಿ ಸನ್ಮಾನದಾನಂಗಳೊಳ್‌ ಸಂತಸಂಬಡಿಸಿ ತಂತಮ್ಮ ನೆಲೆಗಳ್ಗೆ 
ಪೋಗಲ್ಟೇಲ್ನಿಂ. 


ಆನಂತರಂ ರಾಜರಾಜ೦ ಜಯಗಜಮನೇಟಿ ಪೊಳಮಟ್ಟು ನಡೆಯೆ 
ಸೈನ್ಯಾಧಿನಾಥನಧಿನಾಥನ ಕೆಲದೊಳ್‌ ಪಕ್ಷಗಜಾಧಿರೂಢನಾಗಿ, ಅನೇಕ 
ದೇಶಾಧೀಶಬಲಂಗಳ೦ಂ ಬೇಲ” ವೇ ತೋುತ್ತುಂ ಪಶ್ಚಿಮಖಂಡಮುಮಂ 
ಧ್ವಜಿನೀಪತಿಯನಟ್ಟಿ ಬಾಯ್ಕೇಳಿಸಿ ಚಕ್ರರತ್ನಮಂ ಮುಂದಿಟ್ಟು ಮಧ್ಯಮಖಂಡಮುಮಂ 
ಔಂಕಿ ಚಿಲಾತಾವರ್ತರೆಂಬಿರ್ವರು೦ ಮ್ಲೇಚ್ಛರಾಜರ್‌ ತಮ್ಮ ಬಲಮನೊಂದುಮಾಡಿ 
ಕೂಡಿಕೊಂಡು [ಬರೆ] ಜೆಲಾತಾವರ್ತರಂ ವಿಧೇಯಯರ್ಕ್ಮಾಡಿ 
ಸಿಂಧುನದೀತೀರಂಬಿಡಿದು ಪೋಗಿ ಸಿಂಧುಪ್ರಪಾತಮನೆಯ್ದಿ ಸಿಂಧುದೇವಿಯಿಂದಂ 
ಸಿಂಧುಜಳಂಗಳೊಳಭಿಷಿಕ್ಷನಾಗಿ ಭದ್ರಾಸನಮಂ ಪಡೆದು ಕತಿಪಯಪ್ರಯಾಣಂಗಳಿಂ 
ಹಿಮವನ್ಮ್ನಧ್ಯಕೂಟಾಭಿಮುಖ ಪ್ರದೇಶದೊಳ್‌ ಬೀಡ೦ ಬಿಟ್ಟು ನಿಯಮಸ್ಥನಾಗಿ 
ಹಿಮವತ್ಕುಮಾರನುಮಂ ವಿಜಯಾರ್ಧಕುಮಾರನಂದದೊಳೆ ಸಾಧಿಸುವುದುಂ 
ಆತನಂದೋಲಗಿಸಿದ ಸಾರವಸ್ತುಗಳನೋಲಗಿಸಿ ಸಿಂಧುನದೀ ತೀರಂಬಿಡಿದು ಪೋಗಿ 
ಹಿಮವತ್ಸರ್ವತಮಂ ನೋಡಿ, ತದ್ಗಿರೀಂದ್ರಮಧ್ಯಮಕೂಟದಿಂದಂ ಸಯ್ತು ತೆಂಕಮೊಗದೆ 
ಬಂದು ವೃಷಭಾಚಳಮಂ [ಕಂಡು] ವೃಷಭಾದ್ರಿಯ ಮೇಖಳಾಭಿತ್ತಿಯೊಳ್‌ 
ಆತ್ಮೀಯವಿಶ್ನವಿಶ್ವಂಭರಾವಿಜಯಪ್ರಶಸ್ತಿಯನಲ್ಲೆಯೊಳ್‌ ಬರೆಯಿಸುವೆನೆಂದು ಪೋಗಿ 
ನೋಡುವನ್ನೆಗಂ, 


ಪದವಿಭಾಗ-ಅನ್ವಯ-ಅರ್ಥ: ಎನೆ ರಥಿನೀಪತಿ 3. ಎಂದಾಗ 
ಸೇನಾಧಿಪತಿಯು, ಚಕ್ರೇಶನ ಬೆಸನಂ ಪೂಣ್ಪು - ಚಕ್ರವರ್ತಿಯ ಆಜ್ಞೆಯನ್ನು ತಾಳಿ, 
ತಾನೊರ್ಬನೆ + ಎಯ್ದೆವಂದು ಗುಹೆಯ ನಡುವಿಗೆ ತಾನೊಬ್ಬನೇ ಬಂದು, 
ತುರಗರತ್ನಮನ್‌ + ಏಚೆ ಎ ತುರಗರತ್ನವನ್ನು ಹತ್ತಿಚಕ್ರವರ್ತಿ ಗೆಲ್ಲೆ * ಎಂದು ೫ 
ಚಕ್ರವರ್ತಿಗೆ ಗೆಲವು ದೊರೆಯಲಿ ಎಂದು, ವಜಪುಟಂಗಳಂ ವಜ್ರಮಯ 
ಬಾಗಿಲುಗಳನ್ನು, ಭರದಿಂದಂ ದಂಡದೊಳ್‌ ತಾಟಿಸಿದೊಡೆ = ಜೋರಾಗಿ 
ದಂಡರತ್ನದಿಂದ ಹೊಡೆಯಲು, ಅಭೇದ್ಯವಜಕವಾಟಪುಟಂಗಳ್‌ + ಆ ಪರ್ವತದ + 
ಎದೆ ೯ ತೆ'ಐ್‌ವಂತೆ ತೆಳ್‌ಯೆ ಜೋಂಕೆನೆ ೬ ಅಳುರ್ವ ಬೆಂಕೆಯಂ 
ಸೋಂಕಲೀಯದೆ = ಹಾಗೆ ಒಡೆಯಲಸಾಧ್ಯವೆನಿಸದ ವಜಕಠಿಣ ಬಾಗಿಲುಗಳು 
ಪರ್ವತದ ಎದೆ ಬಿರಿಯುವ ಹಾಗೆ ತೆರೆದುಕೊಂಡಾಗ ನುಗ್ಗಿದ ಬೆಂಕಿಯು ತಾಕದಂತೆ, 
ತುರಂಗರತ್ನಮಂ ಮ್ಲೇಚ್ಛಖಂಡದೊಳಗಣ = ಮ್ಲೇಚ್ಛಖಂಡದಲ್ಲಿದ್ದ, ವಿವಿಧ + 
ಆಕಾರಪುರಗ್ರಾಮಸೀಮಾ + ಭೂಮಿಭಾಗಮಂ ಪುಗಿಸಿದಾಗಳ್‌. = ನಾನಾ ಅಳತೆಗಳ 
ನಗರ ಹಳ್ಳಿ ಉದ್ಯಾನವನಗಳ ಭೂಭಾಗಕ್ಕೆ ಹೊಗಿಸಿ ಸೇನಾನಾಯಕಂ 
ಮ್ಲೇಚ್ಛಖಿಂಡಮಂ ಪ್ರದಕ್ಷಿಣ೦ಗೆಯ್ಬು ಇ ಇ... " ಮ್ಹೇಚ್ಛಖಂಡವನ್ನು 
ಬಲಗೊಂಡು ಬಂದು, ಬಾಯ್ಕೇಳಿಸಿ = ಆಜ್ಞಾವರ್ತಿಗಳನ್ನಾಗಿಸಿ ಕೊಂಡು, ಪಡೆಗೆ 
ನಡೆಯಲಿಂಬಪ್ಪಂತು ಆನಂತರ ಸೈನ್ಯವು ನಡೆದುಬರಲು ಅನಿಕೂಲವಾಗುವಂತೆ, 
ಗುಹಾದ್ದಾರಮಂ ಶೋಧಿಸಿ ಕಾಪಂ ಪೇಟ್ಟು ೬ ಗುಹೆಯ ಬಾಗಿಲನ್ನು ಶೋಧಿಸಿ 
ಕಾವಲಿರಿಸಿ, ಪತಾಕಿನೀಪತಿ ಶಿಬಿರಮಂ ಹೊಕ್ಕು = ಸೇನಾಧಿಪತಿಯು ಸೆ ಸೇನಾಶಿಬಿರವನ್ನು 


5 


ಸೇರಿ, ಚಕ್ರವಲ್ಲಭನ + ಆಸ್ಥಾನಮಂಟಪದೊಳ್‌ - ಚಕ್ರವರ್ತಿಯ ಓಲಗಶಾಲೆಯಲ್ಲಿ, 
ಮ್ಲೇಚ್ಛರಾಜರಂ ದ ಮ್ಲೇಚ್ಛರಾಜರನ್ನು, ಲಲಾಟಸ್ಪೃಷ್ಟ ಭೂತಳರ೦ ಮಾಡಿ ಕಾಣಿಸಿ ಎ 
ಭೂಮಿಗೆ ಹಣೆಮುಟ್ಟ ನಮಸ್ಕರಿಸುವಂತೆ ಮಾಡಿ. ಅವರ 
ದೇಶನಾಮಕುಲಗೋತ್ರ೦ಗಳ೦ ಇ ಎಂದು ಆ ರಾಜರ ದೇಶ ಹೆಸರು ಕುಲ 
ಗೋತ್ರಗಳನ್ನು, ತಿಳಿಯೆ ಬಿನ್ನಪಂಗೆಯ್ದು = ತಿಳಿಯುವಂತೆ ವಿವರವಾಗಿ ಹೇಳಿ, 
ಭೃತ್ಯಭಾವಮಂ ಪೂಣಿಸಿ = ಅವರಿಂದ ಸೇವಕತನವನ್ನು ಪ್ರತಿಜ್ಞೆ ಮಾಡಿಸಿ, 
ಸನ್ಮಾನದಾನಂಗಳೂಳ್‌ ಸಂತಸಂಬಡಿಸಿ ಎ ಸತ್ಕಾರ ಮತ್ತು ಕಾಣಿಕೆಗಳನ್ನಿತ್ತು 
ಸಂತೋಷಗೊಳಿಸಿ, ತಂತಮ್ಮ ನೆಲೆಗಳ್ಗೆ ಪೋಗಲ್‌ + ಪೇಲ್ಬ೦ ಎ ತಮ್ಮ ಜಾಗಗಳಿಗೆ 
ಹೋಗಲು ಹೇಳಿದ. 


ಆನಂತರಂ ರಾಜರಾಜ೦ ಜಯಗಜಮನೇಣೆ ಪೊಳಮಟ್ಟು ನಡೆಯೆ ಇ ಆ 
ಬಳಿಕ ಮಹಾರಾಜನು ತನ್ನ ಜಯ ಎಂಬ ಆನೆಯನ್ನೇರಿ ಹೊರಟು ನಡೆಯಲು, 
ಸೈನ್ಯಾಧಿನಾಥನ್‌ + ಅಧಿನಾಥನ ಕೆಲದೊಳ್‌ ಇ ಸೇನಾಧಿಪತಿಯು ಚಕ್ರವರ್ತಿಯ 
ಸನಿಹದ, ಪಕ್ಷಗಜ + ಅಧಿರೂಢನ್‌ + ಆಗಿ - ಪಕ್ಕದ ಆನೆಯ ಮೇಲೆ ಕುಳಿತು, 
ಅನೇಕ ದೇಶಾಧೀಶಬಲ೦ಗಳ೦ ಬೇಜಅ*ವೇಜ* ತೋುತ್ತುಂ ನಡೆದು - ಎಂದು 
ವಿವಿಧ ದೇಶಗಳಿಂದ ಬಂದ ಸೈನ್ಯಗಳನ್ನು ಒಂದೊಂದಾಗಿ ತೋರಿಸಿ ಪರಿಚಯಿಸುತ್ತ 
ಬರುತ್ತಿರಲು, ಧ್ವಜಿನೀಪತಿಯನಟ್ಟ ಪಶ್ಚಿಮಖಂಡಮುಮಂ ಬಾಯ್ಕೇಳಿಸಿ = ತನ್ನ 
ಸೇನಾಪತಿಯನ್ನು ಕಳಿಸಿ ಪಶ್ಚಿಮಖಂಡವನ್ನೂ ಕೈವಶಮಾಡಿಕೊಂಡು, ಚಕ್ರರತ್ನಮಂ 
ಮುಂದಿಟ್ಟು ಮಧ್ಯಮಖಂಡಮುಮಂ = ಚಕ್ರರತ್ನವು ಮುಂದೆ ಸಾಗಲು ಅದರ ಹಿಂದೆ 
ನಡೆದು ಮಧ್ಯಮಖಂಡವನ್ನೂ, ಔಂಕಿ ಚಿಲಾತ +೬ ಆವರ್ತರ್‌ +೬ ಎಂಬ + 
ಇರ್ವರುಂ ಮ್ಲೇಚ್ಛರಾಜರ್‌ = ಚೆಲಾತ ಮತ್ತು ಆವರ್ತ ಎಂಬಿಬ್ಬರು ಮ್ಲೇಚ್ಛರಾಜರು, 
ತಮ್ಮ ಬಲಮನೊಂದು ಕೂಡಿಕೊಂಡು [ಬರೆ] ಇ ತಮ್ಮ ಸೇನೆಯನ್ನೆಲ್ಲ 
ಒಗ್ಗೂಡಿಸಿಕೊಂಡು ಬರಲು, ಚಿಲಾತ ಮತ್ತು ಆವರ್ತರಂ ವಿಧೇಯಯರ್ಕಾಡಿ = 
ಅವರನ್ನು ತನ್ನ ಆಜ್ಞೆಗೊಳಪಡಿಸಿ, ಸಿಂಧುನದೀತೀರಂಬಿಡಿದು ಪೋಗಿ ಇಂ2 
ಸಿಂಧುನದಿಯ ತೀರದ ಗುಂಟ ಸಾಗಿ, ಸಿಂಧುಪ್ರಪಾತಮನ್‌ + ಎಯ್ದಿ ವ 
ಸಿಂಧುಕೊಳ್ಳವನ್ನು ಸೇರಿ, ಸಿಂಧುದೇವಿಯಿಂದಂ 1 ಸಿಂಧೂದೇವಿಯಿಂದ, 
ಸಿಂಧುಜಳಂಗಳೊಳ್‌ 4 ಅಭಿಷಿಕ್ತನಾಗಿ ಭದ್ರಾಸನಮಂ ಪಡೆದು - ಸಿಂಧೂನದಿಯ 
ನೀರಿನಿಂದ ಅಭಿಷಿಕ್ಷನಾಗಿ ಮಂಗಳಪೀಠದಲ್ಲಿ ಕುಳಿತು, ಕತಿಪಯಪ್ರಯಾಣ೦ಗಳಿ೦ ವ 
ಕೆಲವು ಕಾಲದ ಪಯಣದ ಬಳಿಕ, ಹಿಮವತ್‌ + ಮಧ್ಯಕೂಟ + 
ಅಭಿಮುಖಪ್ರದೇಶದೊಳ್‌ ಬೀಡಂ ಬಿಟ್ಟು - ಹಿಮಾಲಯ ಮಧ್ಯದ ಶಿಖರಕ್ಕೆದುರಾಗಿ 
ಶಿಬಿರವನ್ನು ಹೂಡಿ, ನಿಯಮಸ್ಕನಾಗಿ = ನೇಮವನ್ನಾಚರಿಸಿ, ವಿಜಯಾರ್ಧಕುಮಾರನ 
+ ಅಂದದೊಳೆ ಹಿಮವತ್ಕುಮಾರನುಮಂ ಸಾಧಿಸುವುದುಂ _ 
ವಿಜಯಾರ್ಧಕುಮಾರನನ್ನು ಗೆದ್ದ ರೀತಿಯಲ್ಲಿಯೇ ಹಿಮವತ್ಕುಮಾರನನ್ನೂ ಗೆದ್ದು, 
ಆತನ್‌ + ಅಂದು + ಓಲಗಿಸಿದ - ಅವನು ಕಾಣಿಕೆಯಾಗಿ ನೀಡಿದ ಸಾರವಸ್ತುಗಳಂ 

ಆ ಬೆಟ್ಟದಲ್ಲಿ ಸಿಗುವ ಶ್ರೇಷ್ಠವಸ್ತುಗಳನ್ನು, ಕೈಕೊಂಡು ಆಜ್ಞಾವಿಧೇಯರ್ಮಾಡಿ ಇ 
ಕರಿಸಿ ಅವರನ್ನು ತನ್ನ ಆಜ್ಞಾಪಾಲಕರನ್ನಾಗಿ ಮಾಡಿ, ಸಿಂಧುನದೀ ಶತೀರಂಬಿಡಿದು 
ಪೋಗಿ ಇ ಸಿಂಧುನದಿಯ ದಡದ ಗುಂಟ ಸಾಗಿ, ಹಿಮವತ್‌ ೬ ಪರ್ವತಮಂ ನೋಡಿ 


1 2° || 


= ಹಿಮಾಲಯ ಪರ್ವತವನ್ನು ನೋಡಿ, ತತ್‌ -- ಗಿರೀಂದ್ರಮಧ್ಯಮಕೂಟದಿಂದಂ ವ 
ಆ ಪರ್ವತದ ಮಧ್ಯದ ಶೀಖರದಿಂದ, ಸಯ್ತು ತೆಂಕಮೊಗದೆ ಬಂದು 
ವೃಷಭಾಚಳಮಂ [ಕಂಡು] 5 ನೇರವಾಗಿ ದಕ್ಷಿಣದೆಡೆಗೆ ಸಾಗಿ ವೃಷಭಾಚಲವನ್ನು 
ಕಂಡು, ವೃಷಭ + ಅದ್ರಿಯ ಮೇಖಳಾಭಿತ್ತಿಯೊಳ್‌ 
ಆತ್ಮೀಯವಿಶ್ಚವಿಶ್ವ್ಚಂಭರಾವಿಜಯಪ್ರಶಸ್ತಿಯನ್‌ + ಅಟ್ಲೆಯೊಳ್‌ ಬರೆಯಿಸುವೆನ್‌ + 
ಎಂದು ಪೋಗಿ ನೋಡುವನ್ನೆಗಂ - ಆ ವೃಷಭ ಪರ್ವತಾಗದ ಗೋಡೆಯ ಮೇಲೆ 
ತನ್ನ ಜಗದ್ವಿಜಯಪ್ರಶಸ್ತಿಯನ್ನು ಪ್ರೀತಿಯಿಂದ ಬರೆಯಿಸಲೆಂದು ಹೋಗಿ ನೋಡಿದರೆ, 


ಗದ್ಯಾನುಸರಣ: ಎಂದು ರಾಜನು ಆಜ್ಞಾಪಿಸಿದ; ಆಗ ಸೇನಾಧಿಪತಿಯು 
ಚಕ್ರವರ್ತಿಯ ಆಜ್ಞೆಯನ್ನು ತನ್ನ ಪ್ರತಿಜ್ಞೆಯೆ೦ಬಂತೆ ತಾಳಿದ; ಗುಹೆಯ ನಡುವಿಗೆ 
ತಾನೊಬ್ಬನೇ ಬಂದು ತುರಗರತ್ನವನ್ನು ಹತ್ತಿ, "ಚಕ್ರವರ್ತಿಗೆ ಗೆಲವು ದೊರೆಯಲಿ' 
ಎಂದು ವಜ್ರಮಯ ಬಾಗಿಲುಗಳ ಮೇಲೆ ಜೋರಾಗಿ ದಂಡರತ್ನದಿಂದ ಹೊಡೆದ. ಹಾಗೆ 
ಒಡೆಯಲಸಾಧ್ಯವೆನಿಸದ ವಜ್ರಕಠಿಣ ಬಾಗಿಲುಗಳು ಪರ್ವತದ ಎದೆ ಬಿರಿಯುವ ಹಾಗೆ 
ತೆರೆದುಕೊಂಡಾಗ ನುಗ್ಗಿದ ಬೆಂಕಿಯು ತಾಕದಂತೆ, ಮ್ಲೇಚ್ಛಖಂಡದಲ್ಲಿದ್ದ ನಾನಾ 
ಅಳತೆಗಳ ನಗರ ಹಳ್ಳಿ ಉದ್ಯಾನವನಗಳ ಭೂಭಾಗಕ್ಕೆ ಹೊಗಿಸಿದಾಗ, ಸೇನಾಧಿಪತಿಯು 
ಮ್ಲೇಚ್ಛಖಂಡವನ್ನು ಬಲಗೊಂಡು ಬಂದು, ಎಲ್ಲರನ್ನೂ ಆಜ್ಞಾವರ್ತಿಗಳನ್ನಾಗಿ 
ಮಾಡಿಕೊಂಡ. ಸೇನಾಧಿಪತಿಯು ಸೈನ್ಯವು ನಡೆದುಬರಲು ಅನುಕೂಲವಾಗುವಂತೆ 
ಗುಹೆಯ ಬಾಗಿಲನ್ನು ಶೋಧಿಸಿ ಕಾವಲಿರಿಸಿದ; ಆನಂತರ ಸೇನಾಶಿಬಿರವನ್ನು ಸೇರಿ, 
ಓಲಗಶಾಲೆಯಲ್ಲಿದ್ದ ಚಕ್ರವರ್ತಿಗೆ ದೂರದಿಂದಲೇ ಮಣಿಖಚಿತ ಕಿರೀಟವನ್ನು ಬಾಗಿಸಿ 
ನಮಿಸಿದ; ಆಮೇಲೆ ತಾನು ಕರೆತಂದಿದ್ದ ಮ್ಲೇಚ್ಛರಾಜರನ್ನು ತಮ್ಮ ತಮ್ಮ 
ವಸ್ತುವಾಹನಗಳೊಡನೆ ಭೂಮಿಗೆ ಹಣೆಮುಟ್ಟಿಸಿ ನಮಸ್ಕರಿಸುವಂತೆ ಮಾಡಿದ. ಆ 
ರಾಜರ ದೇಶ ಹೆಸರು ಕುಲ ಗೋತ್ರಗಳನ್ನು ತಿಳಿಯುವಂತೆ ವಿವರವಾಗಿ ಹೇಳಿ 
ಅವರಿಂದ ಸೇವಕತನವನ್ನು ಪ್ರತಿಜ್ಞೆ ಮಾಡಿಸಿದ; ಬಳಿಕ ಸತ್ಕಾರ ಮತ್ತು ಕಾಣಿಕೆಗಳನ್ನಿತ್ತು 
ಅವರನ್ನು ಸ೦ತೋಷಗೊಳಿಸಿ ತಮ್ಮ ಜಾಗಗಳಿಗೆ ಹೋಗಲು ಹೇಳಿದ. 


ಆ ಬಳಿಕ ಮಹಾರಾಜನು ತನ್ನ ಜಯ ಎಂಬ ಆನೆಯನ್ನೇರಿ ಹೊರಟು 
ನಡೆಯಲು, ಸೇನಾಧಿಪತಿಯು ಚಕ್ರವರ್ತಿಯ ಪಕ್ಕದ ಆನೆಯ ಮೇಲೆ ಕುಳಿತು, ಎಂದು 
ವಿವಿಧ ದೇಶಗಳಿಂದ ಬಂದ ಸೈನ್ಯಗಳನ್ನು ಒಂದೊಂದಾಗಿ ತೋರಿಸಿ ಪರಿಚಯಿಸುತ್ತ 
ಮುಂದೆ ಬಂದ. ತನ್ನ ಸೇನಾಪತಿಯನ್ನು ಕಳಿಸಿ ಪಶ್ಚಿಮಖಂಡವನ್ನೂ 
ಕೈವಶಮಾಡಿಕೊಂಡ; ಆನಂತರ ಚಕ್ರರತ್ನವು ಮುಂದೆ ಸಾಗಲು ಅದರ ಹಿಂದೆ ನಡೆದು 
ಮಧ್ಯಮಖಂಡವನ್ನೂ ಸೋಲಿಸಿ ಹೊಕ್ಕು ಹೆಮ್ಮೆಯಿಂದ ನಿಂತ; ಆಗ ಚಿಲಾತ ಮತ್ತು 
ಆವರ್ತ ಎಂಬಿಬ್ಬರು ಮ್ಲೇಚ್ಛರಾಜರು ಬಿಲ್ಲುಗಾರರು ತಮ್ಮ ಸೇನೆಯನ್ನೆಲ್ಲ 
ಒಗ್ಗೂಡಿಸಿಕೊಂಡು ಬರಲು, ಚಿಲಾತ ಮತ್ತು ಆವರ್ತರನ್ನು ತನ್ನ ಆಜ್ಜೆಗೊಳಪಡಿಸಿದ; 
ಬಳಿಕ ಸಿಂಧುನದಿಯ ತೀರದ ಗುಂಟ ಸಾಗಿ ಹಿಮಾಲಯ ಪರ್ವತದ 
ಸಿಂಧುಕೊಳ್ಳವನ್ನು ತಲುಪಿದ; ಸಿಂಧೂದೇವಿಯಿಂದ ಸಿಂಧೂನದಿಯ ನೀರಿನಿಂದ 
ಅಭಿಷಿಕ್ತನಾಗಿ ಮಂಗಳಪೀಠದಲ್ಲಿ ಕುಳಿತುಕೊಂಡ; ಮುಂದೆ ಸಿಂಧೂದೇವಿಯಿಂದ 
ಬೀಳ್ಕೊಂಡು, ಕೆಲವು ಕಾಲದ ಪಯಣದ ಬಳಿಕ ಹಿಮಾಲಯ ಮಧ್ಯದ 


6 


ಶಿಖರಕ್ಕೆದುರಾಗಿ ಶಿಬಿರವನ್ನು ಹೂಡಲು ಹೇಳಿ ಅಲ್ಲಿ ಕೆಲಕಾಲ ನೇಮವನ್ನಾಚರಿಸಿದ; 
ಮುಂದೆ ವಿಜಯಾರ್ಧಕುಮಾರನನ್ನು ಗೆದ್ದ ರೀತಿಯಲ್ಲಿಯೇ ಹಿಮವತ್ಕುಮಾರನನ್ನೂ 
ಗೆದ್ದು, ಅವನು ಕಾಣಿಕೆಯಾಗಿ ನೀಡಿದ ಗೋರೋಚನ ಶ್ರೀಗಂಧ ದಿವ್ಯವಾದ 
ಮೂಲಿಕೆಗಳು ಹಾಗೂ ಹೂಹಾರ ಮುಂತಾದ ಆ ಬೆಟ್ಟದಲ್ಲಿ ಸಿಗುವ ಶ್ರೇಷ್ಠವಸ್ತುಗಳನ್ನು 
ಸ್ವೀಕರಿಸಿ ಅವರನ್ನು ತನ್ನ ಆಜ್ಞಾಪಾಲಕರನ್ನಾಗಿ ಮಾಡಿಕೊಂಡ; ಕೊನೆಗೆ ಸಿಂಧುನದಿಯ 
ದಡದ ಗುಂಟ ಸಾಗಿ ಹಿಮಾಲಯ ಪರ್ವತವನ್ನು ಕಂಡ. ಆ ಪರ್ವತದ ಮಧ್ಯದ 
ಶೀಖರದಿಂದ ನೇರವಾಗಿ ದಕ್ಷಿಣದೆಡೆಗೆ ಸಾಗಿ ವೃ ಷಭಾಚಲವನ್ನು ಕಂಡ; ಆ ವೃಷ ಷಭ 
ಪರ್ವತಾಗದ ಗೋಡೆಯ ಮೇಲೆ ತನ್ನ ಜಗದ್ವಿಜಯಪಶಸ್ತಿಯನ್ನು ಪ್ರೀತಿಯಿಂದ 
ಬರೆಯಿಸಲೆ೦ದು ಹೋಗಿ ನೋಡಿದರೆ, 


ಅದಳಸೊಳನೇಕಕಲ್ಲಶತಕೋಟಿಗಳೊಳ್‌ ಸಲೆ ಸಂದ ಚಕ್ರಿವೃಂ 

ದದ ಚಲದಾಯದಾಯತಿಯ ಬೀರದ ಚಾಗದ ಮಾತುಗಳ್‌ ಪೊದ 

ಳ್ಹೊದವಿರೆ ತತ್ವಶಸ್ತಿಗಳೊಳಂತವನೊಯ್ಯನೆ ನೋಡಿ ನೋಡಿ ಸೋ 

ರ್ದುದು ಕೊಳೆಗೊಂಡ ಗರ್ವರಸಮಾ ಭರತೇಶ್ವರಚಕ್ರವರ್ತಿಯಾ ೩೨ 


ಪದವಿಭಾಗ-ಅನ್ವಯ-ಅರ್ಥ: ಅದಳುಸೊಳ್‌ + 
ಅನೇಕಕಲ್ಪಶತಕೋಟಿಗಳೊಳ್‌ ಸಲೆ ಸಂದ ಇ ಆ ಗೋಡೆಯಲ್ಲಿ ಅನೇಕ ಕೋಟಿಕೋಟಿ 
ವರ್ಷಗಳಲ್ಲಿ ಆಗಿ ಹೋದ, ಚಕ್ರಿವೃಂದದ ಚಲದ * ಆಯದ + ಆಯತಿಯ ಬೀರದ 
ಚಾಗದ ಮಾತುಗಳ್‌ = ಚಕ್ರವರ್ತಿಸಮೂಹದ ಚಲ ಪರಾಕ್ರಮ ಸಾಮರ್ಥ್ಯ ಶೌರ್ಯ 
ಮತ್ತು ತ್ಕಾಗಗಳನ್ನು ಕುರಿತ ಶಬ್ದಗಳು, ತತ್ವಶಸ್ತಿಗಳೊಳ್‌ ಪೊದಲಳ್ಗು + ಒದವಿರೆ - 
ಪ್ರಶಸ್ತಿ ಗಳಲ್ಲಿ ತುಂಬಿ ತುಳುಕುತ್ತಿರಲು, ಅಂತು % ಅವನ್‌ + ಒಯ್ಯನೆ ನೋಡಿ ನ 

ಹಾಗೆಯೇ ಅವುಗಳನ್ನು ಸಾವಧಾನವಾಗಿ ನೋಡಿದಾಗ, ಭರತೇಶ್ವರಚಕ್ರವರ್ತಿಯ + 
ಆ ಕೊಳಗೊಂಡ ಆ a ಸೋರ್ದುದು ಇ ಭರತನಲ್ಲಿ ಮಡುಗಟ್ಟಿದ್ದ 
ಗರ್ವರಸವು ಸೋರಿಹೋಯಿತು. 


ಗದ್ಯಾನುಸರಣ: ಆ ಗೋಡೆಯಲ್ಲಿ ಅನೇಕ ಕೋಟಿಕೋಟಿ ವರ್ಷಗಳಲ್ಲಿ ಆಗಿ 
ಹೋದ ಚಕ್ರವರ್ತಿಸಮೂಹದ ಚಲ ಪರಾಕ್ರಮ ಸಾಮರ್ಥ್ಯ ಶೌರ್ಯ ಮತ್ತು ತ್ಯಾಗಗಳನ್ನು 
ಕುರಿತ ಶಬ್ದಗಳು ಆ ಪ್ರಶಸ್ತಿಗಳಲ್ಲಿ ತುಂಬಿ ತುಳುಕುತ್ತಿದ್ದುವು; ಹಾಗೆಯೇ ಒಂದೊಂದಾಗಿ 
ಅವುಗಳನ್ನು ನೋಡಿದಾಗ ಭರತನಲ್ಲಿ ಮಡುಗಟ್ಟಿದ್ದ ಗರ್ವರಸವು ಸೋರಿಹೋಯಿತು. 


[ವಿಶೇಷ ವಿಚಾರ: ಈ ಪದ್ಯವನ್ನೋದಿದಾಗ ಬೇಂದ್ರೆಯವರ “ಹಕ್ಕಿ 
ಹಾರುತಿದೆ ನೋಡಿದಿರಾ' ಕವನದಲ್ಲಿನ "ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ ಮಂಡಲ- 
ಗಿಂಡಲಗಳ ಗಡ ಮುಕ್ಕಿ! ತೇಲಿಸಿ ಮುಳುಗಿಸಿ ಖಂಡ-ಖಂಡಗಳ। ಸಾರ್ವಭೌಮರಾ 
ನೆತ್ತಿಯ ಕುಕ್ಕಿ ಹಕ್ಕಿ ಹಾರುತಿದೆ ನೋಡಿದಿರಾ” ಎಂಬ ಭಾಗ ನೆನಪಿಗೆ ಬರುವುದು 
ಸಹಜ; ಹಾಗೆಯೇ" 'ಅನೇಕಕಲ್ಲಶತಕೋಟಿಗಳೊಳ್‌ ಸಲೆ ಸಂದ ಚಕ್ರಿವೃಂದ' ಎಂಬ 
ಮಾತು ಅವರದೇ ಮತ್ತೊಂದು. ಕವನದಲ್ಲಿನ "ನೀ ತೊಟ್ಟ ದೇಹಗಳ ಅಕ್ಕ ಇಡುವರಾ 
ಸೊಕ್ಕ ಯಮ ನೋಡಿ ನಕ್ಕ' ಎಂಬ ಸಾಲನ್ನು ನೆನಪಿಗೆ ತಂದು, ಕ ಪದ್ಯವು 
ಕೊನೆಯಿಲ್ಲದ ಕಾಲ ಹಾಗ್‌ ಆಗಿಹೋದ ಅಸಂಖ್ಯ ಜನರ ಉಲ್ಲೇಖದ ವಗ 


ಓದುಗರಲ್ಲೂ ನಮ್ರಭಾವನೆಯನ್ನುಂಟುಮಾಡುತ್ತದೆ; ಅಷ್ಟು ಪರಿಣಾಮಕಾರಿಯಾದ 
ಪದ್ಯ ಇದು.] 


ವ। ಅಂತು ಗಳಿತಗರ್ವನಾಗಿ ಸಿಗ್ಗಾಗಿ ಪೂರ್ವಾವನಿಪಾಳಪ್ರಶಸ್ತಿಯೊಳೊಂದಂ 
ದಂಡರತ್ನದಿಂ ಸೀಂಟಿ ಕಳೆದು ನಿಜಪ್ರಶಸ್ತಿಗೆಡೆಮಾಡಿ, 


ಅರ್ಥ: ಅಂತು ಗಳಿತಗರ್ವನಾಗಿ ಸಿಗ್ಗಾಗಿ ಪೂರ್ವ + 
ಅವನಿಪಾಳಪ್ರಶಸ್ತಿಯೊಳ್‌ + ಒಂದ೦ ದಂಡರತ್ನದಿ೦ ಸೀಂಟಿ ಕಳೆದು ನಿಜಪ್ರಶಸ್ತಿಗೆ + 
ಎಡೆಮಾಡಿ - ಹೀಗೆ ನಾಚಿಕೆಯಿಂದ ಭರತನ ಗರ್ವರಸವು ಸೋರಿದ ಬಳಿಕ ತನ್ನ 
ದಂಡರತ್ನದಿಂದ ಅವಗಳಲ್ಲಿ ಒಂದನ್ನು ಅಳಿಸಿ ಹಾಕಿಸಿ ತನ್ನ ಪ್ರಶಸ್ತಿಯನ್ನು ಬರೆಸಲು 
ಜಾಗ ಮಾಡಿಕೊಟ್ಟ, 


ಸ್ವಸ್ತಿ ಸಮಸ್ತನರೇಶ್ವರ 

ಮಸ್ತಕವಿನ್ಯಸ್ತಶಸನ೦ ಸಕಲಜಗ 

ದ್ವಿಸ್ತಾರಿತಯಶನನ್ವಯ 

ವಿಸ್ತಾರನಾದಿದೇವನಗ್ರತನೂಜಂ ೩೩ 


ಪದವಿಭಾಗ-ಅನ್ವಯ-ಅರ್ಥ: ಸ್ವಸ್ತಿ = ಶುಭವಾಗಲಿ, 
ಸಮಸ್ತನರೇಶ್ವರಮಸ್ತಕವಿನ್ಯಸ್ತ ಸಶಾಸನ೦ ವ ಎಲ್ಲ ರಾಜರುಗಳ ತಲೆಯ ಮೇಲೆ ತನ್ನ 
ಆಜ್ಞೆಯನ್ನು 'ಹೊರಿಸದವನೂ, ಸಕಲಜಗತ್‌ + ವಿಸ್ತಾರಿತಯಶನ್‌ ಇ ಜಗತ್ತಿನೆಲ್ಲಡೆ ತನ್ನ 
ಕೀರ್ತಿಯನ್ನು ಹರಡಿದವನೂ, ಅನ್ವಯ ವಿಸ್ತಾರನ್‌ = ತನ್ನ ವಂಶವನ್ನು 
ವಿಸ್ತರಿಸಿದವನೂ, ಆದಿದೇವನ + ಅಗ್ರತನೂಜ೦ ಇ ಆದಿದೇವನ ಹಿರಿಯ ಮಗನೂ 
ಅದ, 


ಗದ್ಯಾನುಸರಣ: ಸ್ವಸ್ತಿ, ಎಲ್ಲ ರಾಜರುಗಳ ತಲೆಯ ಮೇಲೆ ತನ್ನ ಆಜ್ಞೆಯನ್ನು 
ಹೊರಿಸಿದವನೂ, ಜಗತ್ತಿನೆಲ್ಲಡೆ ತನ್ನ ಕೀರ್ತಿಯನ್ನು ಹರಡಿದವನೂ, ತನ್ನ ವಂಶವನ್ನು 
ವಿಸ್ತರಿಸಿದವನೂ, ಆದಿದೇವನ ಹಿರಿಯ ಮಗನೂ ಆದ, 


ಭುವನವಿಶೇಷಕನಿಕ್ಸಾ 

ಕುವಂಶಗಗನೇ೦ದು ಚಕ್ರರತ್ನಾಧೀಶಂ 

ನವನಿಧಿವಲ್ಲಭನಾನತ 

ದಿವಿಜಗಣಂ ನೆಗಟ್ಟ ನಾಭಿರಾಜನ ಮೊಮ್ಮಂ ೩೪ 


ಪದವಿಭಾಗ-ಅನ್ವಯ-ಅರ್ಥ: ಭುವನವಿಶೇಷಕನ್‌ ಹ ಜಗತ್ತಿನಲ್ಲಿ 
ಅಪರೂಪದವನೂ, ಇಕ್ಟ್ವಾಕುವಂಶಗಗನ + ಇಂದು ಇ ಇಕ್ಟ್ವಾಕು ವಂಶವೆಂಬ 
ಆಕಾಶದ ಚಂದನಂತಿರುವಪನೂ, ಚಕ್ರರತ್ನ 4+ ಅಧೀಶ೦ = ಚಕ್ರರತ್ನದ ಒಡೆಯನೂ, 
ನವನಿಧಿವಲ್ಲಭನ್‌ = ನವನಿಧಿಗೆ ಆಶ್ರಯದಾತನೂ, ಆನತದಿವಿಜಗಣಂ ೬. 
ದೇವಸಮೂಹದಿಂದ ನಮಸ್ಕರಿಸಲ್ಪಡುವವನೂ, ನೆಗಟ್ಟಿ ನಾಭಿರಾಜನ ಮೊಮ್ಮಂ ಮ 
ಪ್ರಸಿದ್ಧನಾದ ನಾಭಿರಾಜನ ಮೊಮ್ಮಗನೂ, 


7 


ಗದ್ಯಾನುಸರಣ: ಜಗತ್ತಿನಲ್ಲಿ ಅಪರೂಪದವನೂ, ಇಕ್ಷ್ವಾಕು ವಂಶವೆಂಬ 
ಆಕಾಶದ ಚಂದ್ರನಂತಿರುವವನೂ, ಚಕ್ರರತ್ನದ ಒಡೆಯನೂ, ನವನಿಧಿಗೆ 
ಆಶ್ರಯದಾತನೂ, ದೇವಸಮೂಹದಿಂದ ನಮಸ್ಕರಿಸಲ್ಪಡುವವನೂ, ಪ್ರಸಿದ್ಧನಾದ 
ನಾಭಿರಾಜನ ಮೊಮ್ಮಗನೂ 


ವೇಳಾವನಂಗಳುಂ ಕು 

ತ್ಕೀಳಂಗಳುಮಾವ ನೃಪನ ಪಡೆ ನಡೆವೆಡೆ ನಿ 
ರ್ಮೂಳಂಗಳಾದುದಾವನ 

ತೋಳಿಂ ನಿಮಿರ್ದತ್ತು ಜಳಧಿವರಮವನಿತಳಂ ೩೫ 


ಪದವಿಭಾಗ-ಅನ್ವಯ-ಅರ್ಥ: ಆವ ನೃಪನ ಪಡೆ ನಡೆವ + ಎಡೆ - ಯಾವ 
ರಾಜನ ಸೈನ್ಯವು ನಡೆಯುವಾಗ, ವೇಳಾವನ೦ಗಳು೦  ಕುತ್ಕೀಳಂ೦ಗಳುಂ 
ಸಮುದ್ರದಂಡೆಯ ಕಾಡುಗಳೂ ಬೆಟ್ಟಗಳೂ, ನಿರ್ಮೂಳಂಗಳ್‌ + ಆದುದು 
ನಾಶಗೊಂಡುವೋ, ಆವನ ತೋಳಿ೦ ಅವನಿತಳ೦ ಜಳಧಿವರಂ ನಿಮಿರ್ದತ್ತು 
ಯಾವನ ತೋಳ್ಳಲದಿಂದ ಸಾಮ್ರಾಜ್ಯವು ಸಮುದ್ರದವರೆಗೂ ವಿಸ್ತಾರಗೊಂಡಿತೋ, 


ಗದ್ಯಾನುಸರಣ: ಯಾವ ರಾಜನ ಸೈನ್ಯವು ನಡೆಯುವಾಗ ಸಮುದದಂಡೆಯ 
ಕಾಡುಗಳೂ ಬೆಟ್ಟಗಳೂ ನಾಶಗೊಂಡುವೋ, ಯಾವನ ತೋಳ್ಗಲದಿಂದ ಸಾಮ್ರಾಜ್ಯವು 
ಸಮುದದವರೆಗೂ ವಿಸ್ತಾರಗೊಂಡಿತೋ, 


ಆತಂ ಭರತೇಶ್ವರನಿಂ 

ತೀ ತೆಣದಿಂ ನೆಗಟ್ಟ ತನ್ನ ಕೀರ್ತಿಯನೀ ವಿ 
ಖ್ಯಾತವೃಷಭಾದ್ರಿಯೊಳ್‌ ಸುರ 

ಗೀತಯಶಂ ನಿಚೆಸಿದಂ ನೆಲಂ ನಿಲ್ವಿನಂ ೩೬ 


ಪದವಿಭಾಗ-ಅನ್ವಯ-ಅರ್ಥ: ಸುರಗೀತಯಶ೦ ಆತಂ ಭರತೇಶ್ವರನ್‌ = 
ದೇವತೆಗಳೇ ಹೊಗಳುವಂತಹ ಯಶಸ್ಸನ್ನು ಪಡೆದ ಆ ಭರತ ಚಕ್ರವರ್ತಿಯು, ಇಂತು 
+ ಈ ತೆಣದಿಂ ನೆಗಟ್ಟ ತನ್ನ ಕೀರ್ತಿಯನ್‌ = ಹೀಗೆ ಪ್ರಸಿದ್ಧವಾದ ತನ್ನ ಕೀರ್ತಿಯನ್ನು 
ಈ ವಿಖ್ಯಾತವೃಷಭಾದ್ರಿಯೊಳ್‌ ನೆಲಂ ನಿಲ್ಲಿನಂ ನಿಜೆಸಿದಂ - ಈ ಶ್ರೇಷ್ಠ 
ವೃಷಭಪರ್ವತದಲ್ಲಿ ಭೂಮಿ ಇರುವ ತನಕ ಇರುವಂತೆ ಸ್ಥಾಪಿಸಿದ. 


ಗದ್ಯಾನುಸರಣ: ಹೀಗೆ ದೇವತೆಗಳೇ ಹೊಗಳುವಂತಹ ಯಶಸ್ಸನ್ನು ಪಡೆದ ಆ 
ಭರತ ಚಕ್ರವರ್ತಿಯು ಪ್ರಸಿದ್ಧವಾದ ತನ್ನ ಕೀರ್ತಿಯನ್ನು ಈ ಶ್ರೇಷ್ಠ ವೃಷಭಪರ್ವತದಲ್ಲಿ 
ಭೂಮಿ ಇರುವ ತನಕ ಇರುವಂತೆ ಸ್ಥಾಪಿಸಿದ. 


[ವಿಶೇಷ ವಿಚಾರ: ಜಾಗವೇ ಇಲ್ಲದಂತೆ ಬೆಟ್ಟದೆಲ್ಲೆಡೆ ಹಿಂದಿನ ಚಕ್ರವರ್ತಿಗಳು 
ಬರೆಸಿದ್ದ ಪ್ರಶಸ್ತಿಗಳನ್ನು ನೋಡಿದ ಭರತನ ಗರ್ವರಸ ಸೋರಿಹೋದರೂ ಮಾರನೆಯ 
ಕ್ಷಣವೇ ತನ್ನ ಪ್ರಶಸ್ತಿಯನ್ನು ಇನ್ನಿಲ್ಲದ ವಿಶೇಷಣಗಳೊಡನೆ ಬರೆಸುತ್ತಿದ್ದಾನೆ, ಅದೂ 
“ನೆಲಂ ನಿಲ್ವಿನಂ ನಿಜೆಸಿದ'ನಂತೆ! ಇಲ್ಲಿನ ವ್ಯಂಗ್ಯವನ್ನು ಪರಿಭಾವಿಸಬೇಕು. ಸಾಮಾನ್ಯನ 


ಹಾಗೆಯೇ ಭರತನಿಗೆ ಉಂಟಾದದ್ದು "ಶ್ಮಶಾನ ವೈರಾಗ್ಯ'ದ ಪರಿ; ಅವನ ಜೀವ ಇನ್ನೂ 
ಪಕ್ಷವಾಗಿಲ್ಲ ಎಂಬುದನ್ನು ಕವಿ ಎಷ್ಟು ನವಿರಾಗಿ ಚಿತ್ರಿಸಿದ್ದಾನೆ!] 


ವ। ಅಂತಾತ್ಮೀಯವಿಜಯಪ್ರಶಸ್ತಿಯನಾ ವೃಷಭಗಿರಿಯೊಳ್‌ ಬರೆಯಿಸಿ 
ಗಂಗಾತಟಂಬಿಡಿದು ದಕ್ಷಿಣಾಭಿಮುಖನಾಗಿ ನಿತ್ಯಪ್ರಯಾಣಂಗಳಿಂ ಬಂದು, 
ವಿಜಯಾರ್ಧಾಚಳಕಾಂಡಕಪ್ರಪಾತ ಗುಹಾಸಮೀಪದೊಳ್‌ ಬೀಡ೦ ಬಿಟ್ಟು ಮುನ್ನಿನ 
ಮಾಟಸ್ಯೆಯೊಳೆ ವರೂಧಿನೀಪತಿಯಂ ಬೆಸಸಿದೊಡೆ ಆತಂ ಆ ಗುಹಾದ್ದಾರಮಂ 
ಪೂರ್ವೋಕ್ಷಕ್ರಮದೊಳೆ ತೆಅ*ದದಣ ಬೆಂಕೆಯಾಖುವನ್ನೆಗಂ ವಿದ್ಯಾಧರ 
ರಾಜಾಧಿರಾಜರ್‌ ನಮಿವಿನಮಿಗಳಂ ಮುಂದಿಟ್ಟು ಬಂದು, 


ಪದವಿಭಾಗ-ಅನ್ವಯ-ಅರ್ಥ: ಅಂತು + ಆತ್ಮೀಯವಿಜಯಪ್ರಶಸ್ತಿಯನ್‌ = 
ಹೀಗೆ ತನ್ನ ವಿಜಯಪ್ರಶಸ್ತಿಯನ್ನು, ವೃಷಭಗಿರಿಯೊಳ್‌ ಬರೆಯಿಸಿ - ವೃಷಭಗಿರಿಯಲ್ಲಿ 
ಕೊರೆಯಿಸಿ, ಗಂಗಾತಟಂ + ಪಿಡಿದು ಇ ಗಂಗಾನದಿಯ ಗುಂಟ, ದಕ್ಷಿಣ + 
ಅಭಿಮುಖನಾಗಿ ನಿತ್ಯಪ್ರಯಾಣಂಗಳಿಂ ಬಂದು = ದಕ್ಷಿಣದಿಕ್ಕನ್ನು ಕುರಿತು ನಿತ್ಯವೂ 
ಪ್ರಯಾಣ ಬೆಳಸಿ, ವಿಜಯಾರ್ಧ + ಅಚಳ ಕಾಂಡಕಪ್ರಪಾತಗುಹಾಸಮೀಪದೊಳ್‌ 
ಬೀಡ೦ ಬಿಟ್ಟು - ಹೀಗೆ ವಿಜಯಾರ್ಧಪರ್ವತದ ಕಾಂಡಕ ಪ್ರಪಾತದ ಬಳಿ ಬಿಡಾರ 
ಹೂಡಿ, ಮುನ್ನಿನ ಮಾಟಕ್ಕೆಯೊಳೆ ವರೂಧಿನೀಪತಿಯಂ ಬೆಸಸಿದೊಡೆ ಇ 
ಹಿಂದಿನಂತೆಯೇ ಸೇನಾಧಿಪತಿಗೆ ಆಜ್ಞಾಪಿಸಿದಾಗ, ಆತನ್‌ ೯ ಆ ಗುಹಾದ್ದಾರಮಂ 
ಪೂರ್ವೋಕ್ತಕ್ರಮದೊಳ ತೆಅ'ದು ೬ ಅವನು ಆ ಗುಹೆಯ ಬಾಗಿಲನ್ನು ಹಿಂದಿನ 
ರೀತಿಯಲ್ಲಿಯೇ ತೆಗೆದು, ಅದಅ ಬೆಂಕೆ ೬ ಆಜುವನ್ನೆಗಂ ೬ ಅದರ ಉರಿಯು 
ಆರುವವರೆಗೂ, ವಿದ್ಯಾಧರ ರಾಜಾಧಿರಾಜರ್‌ = ಪೂರ್ವ ದಕ್ಷಿಣ ಮತ್ತು 
ಉತ್ತರದಿಕ್ಕುಗಳ ವಿದ್ಯಾಧರ ರಾಜರುಗಳು, ನಮಿವಿನಮಿಗಳ೦ ಮುಂದಿಟ್ಟು ಬಂದು ವ 
ನಮಿವಿನಮಿಗಳ ನೇತೃತ್ವದಲ್ಲಿ ಬಂದು, 


ಗದ್ಯಾನುಸರಣ: ಹೀಗೆ ವೃಷಭನಾಥನ ಮಗನಾದ ಭರತನು 
ವೃಷಭಾಚಲದಲ್ಲಿ ತನ್ನ ವಿಜಯಪ್ರಶಸ್ತಿಯನ್ನು ಬರೆಯಿಸಿದ; ಮುಂದೆ ಗಂಗಾನದಿಯ 
ಗುಂಟ ಸಾಗಿ ಭರತನು ದಕ್ಷಿಣದಿಕ್ಕಿಗೆ ಅಭಿಮುಖನಾಗಿ ನಿತ್ಯವೂ ಪ್ರಯಾಣ ಬೆಳಸಿದ. 
ವಿಜಯಾರ್ಧಪರ್ವತದ ಕಾಂಡಕ ಪ್ರಪಾತದ ಬಳಿ ಸೈನ್ಯವು ಬಿಡಾರ ಹೂಡಿತು; ಆಗ 
ರಾಜನು ಹಿಂದಿನಂತೆಯೇ ಸೇನಾಧಿಪತಿಗೆ ಆಜ್ಞಾಪಿಸಿದ; ಅವನು ಆ ಗುಹೆಯ 
ಬಾಗಿಲನ್ನು ಹಿಂದಿನ ರೀತಿಯಲ್ಲಿಯೇ ತೆಗೆದು ಅದರ ಉರಿಯು ಆರುವವರೆಗೂ 
ವಿದ್ಯಾಧರ ರಾಜರುಗಳು ನಮಿವಿನಮಿಗಳ ನೇತೃತ್ವದಲ್ಲಿ ಭರತನನ್ನು ಕಾಣಲು ಬಂದರು. 


ಭರತೇಶ್ವರಪದನಖಮಣಿ 

ಮರೀಚಿಗಳ್‌ ತಮ್ಮ ಮಕುಟಮಣಿದೀಧಿತಿಯೊಳ್‌ 

ಬೆರಸಿರೆ ತದಾಜ್ಞೆಯಂ ನಿಜ 

ಕಿರೀಟದಿ೦ ತಾಳ್ಗಿದಂದದಿಂ ಸೊಗಯಿಸಿದರ್‌ ೩೭ 


ಪದವಿಭಾಗ-ಅನ್ವಯ-ಅರ್ಥ: ಭರತೇಶ್ವರಪದನಖಮಣಿಮರೀಚಿಗಳ್‌ 3. 
ಭರತ ಚಕ್ರವರ್ತಿಯ ಪಾದದ ಉಗುರುಗಳೆಂಬ ರತ್ನಗಳ ಕಿರಣಗಳು, ತಮ್ಮ 


8 


ಮಕುಟಮಣಿದೀಧಿತಿಯೊಳ್‌ ಬೆರಸಿರೆ = ತಮ್ಮ ಕಿರೀಟಗಳ ರತ್ನಗಳ ಕಿರೀಟದೊಡನೆ 
ಬೆರೆತಿರಲು, ತತ್‌ + ಆಜ್ಞೆಯಂ ನಿಜಕಿರೀಟದಿಂ ತಾಳಿದ + ಅಂದದಿಂ 
ಸೊಗಯಿಸಿದರ್‌ ೬ ಅವನ ಆಜ್ಞೆಯನ್ನು ತಮ್ಮ ಕಿರೀಟಗಳಲ್ಲಿ ತಾಳಿದರೋ ಎಂಬಂತೆ 
ಶೋಭಿಸಿದರು. 


ಗದ್ಯಾನುಸರಣ: ತಮ್ಮ ಕಿರೀಟಗಳು ಭರತ ಚಕ್ರವರ್ತಿಯ ಪಾದಕ್ಕೆ ಮಣಿದಾಗ 
ಅವರ ಕಿರೀಟರತ್ನಕಿರಣಗಳು ಅವನ ಕಾಲುಗುರುಗಳೆಂಬ ರತ್ನಗಳ ಕಿರೀಟದೊಡನೆ 
ಬೆರೆತುವು; ಇದರಿಂದ ಅವರೆಲ್ಲ ಅವನ ಆಜ್ಞೆಯನ್ನು ತಮ್ಮ ಕಿರೀಟಗಳಲ್ಲಿ ತಾಳಿದರೋ 
ಎಂಬಂತೆ ಶೋಭಿಸಿದರು. 


ನಮಿವಿನಮಿಗಳಂತಾ ಕ 

ಚೈಮಹಾಕಚ್ಛರ್ಕಳಿಂದಮೊದವಿದ ನಣ್ಣಂ 

ತಮರ್ದಿರೆ ತಮ್ಮೊಡವುಟ್ಟಿದ 

ಕಮಳಾನನೆಯಂ ಸುಭದ್ರೆಯಂ ತಂದಿತ್ತರ್‌ ೩೮ 


ಪದವಿಭಾಗ-ಅನ್ವಯ-ಅರ್ಥ: ಕಚ್ಚಮಹಾಕಚ್ಛ ರ್ಕಳಿಂದಂ + ಒದವಿದ ನಣ್ಣು 

= ಕಚ್ಚ ಮತ್ತು ಮಹಾಕಚ್ಛ ನಂದ ಉಂಟಾದ "ನಂಟಸ್ತಿಕೆಯು, ಅಂತು + ಅಮರ್ದಿರೆ ಆ 

ನಮಿವಿನಮಿಗಳ್‌ 3. ಹೀಗೆ ಸೇರಿರಲು ಆ ನಮಿವಿನಮಿಗಳು, ಅಂತು ತಮ್ಮೊಡವುಟ್ಟಿದ 

ಕಮಳಾನನೆಯಂ ಸುಭದ್ರೆಯಂ ತಂದಿತ್ತರ್‌ - ಬಂದು ತಮ್ಮ ತಂಗಿಯಾದ ಸುಭದ್ರೆ 
ಎಂಬ ಸುಂದರಿಯನ್ನು ಭರತನಿಗೆ ಮದುವೆ ಮಾಡಿ ಕೊಟ್ಟರು. 


ಗದ್ಯಾನುಸರಣ: ಕಚ್ಚ ಮತ್ತು ಮಹಾಕಚ್ಛರಿಂದ ಉಂಟಾದ ನಂಟಸ್ಮಿಕೆಯು 
ಹೀಗೆ ಒದಗಿ ಚನ್ನ ಆ ನಮಿವಿನಮಿಗಳು ತಮ್ಮ ತಂಗಿಯಾದ ಸುಭದ್ರೆ ಎಂಬ 
ಸುಂದರಿಯನ್ನು ಭರತನಿಗೆ ಮದುವೆ ಮಾಡಿ ಕೊಟ್ಟರು. 


ವ। ಅಂತಾ ಕನ್ಯಾರತ್ನಮಂ ಆ ಪುರುಷರತ್ನಾಕರನೊಳ್‌ ನೆರಪಿ ತಮ್ಮ 
ಮನೆಯೊಳುಳ್ಳನರ್ಫ್ಯರತ್ನಂಗಳೆಲ್ಲಮಂ ಬಟೆವಚೆಗೊಟ್ಟು ಪೋದರ್‌. ಆನಂತರಂ 
ಭರತೇಶ್ವರಂ ಗುಹಾದ್ದಾರದಿಂ ಪೊಣಅಮಟ್ಟು ಪೂರ್ವದಿಗ್ಳಾಗಸ್ಥಿತಮಂ 
ಮ್ಲೇಚ್ಛಖಂಡಮನಪ್ರತಿಹತಶಾಸನಾಂಕಿತಂ ಮಾಡಿ ಗಂಗಾತಟಂಬಿಡಿದು ಪಯಣಂ 
ಬಂದು ಕೈಳಾಸಾಚಳನಿಕಟದೊಳ್‌ ಕಟಕಮಂ ನಿಟೆಸಿ ಪರಿಮಿತಪರಿಜನಂಬೆರಸು 
ತದ್ಗಿರೀಂದ್ರಮನೆಯ್ದೆವಂದು, ವೃಷಭನಾಥನಾಸ್ಥಾನಮಂಟಪಮಂ ನೋಡುತ್ತುಂ ಬಂದು 
ಜಗತ್ತಯತಿಳಕನ ಪಾದಪದ್ಮಂಗಳ್ಗೆ ಭರತೇಶ್ವರಚಕ್ರವರ್ತಿ 
ಮಬೀತಳನಿಹಿತಮಣಿಕಿರೀಟನಾಗಿ, 


ಪದವಿಭಾಗ-ಅನ್ವಯ-ಅರ್ಥ: ಅಂತು + ಆ ಕನ್ಯಾರತ್ನಮ೦ ಇ ಹೀಗೆ 
ಸುಭದ್ರೆ ಎಂಬ ಆ ಕನ್ಯಾರತ್ನವನ್ನು ಆ ಪುರುಷರತ್ನಾಕರನೊಳ್‌ ನೆರಪಿ ಇ ಆ 
ಪುರುಷಶ್ರೇಷ್ಠನೊಡನೆ ಮದುವೆ ಮಾಡಿ ಜೊತೆಗೂಡಿಸಿ, ತಮ್ಮ ಮನೆಯೊಳ್‌ + ಉಳ್ಳ 
+ ಅನರ್ಫ್ಯರತ್ನಂಗಳೆಲ್ಲಮ೦ = ತಮ್ಮ ಅರಮನೆಯಲ್ಲಿದ್ದ ಬೆಲೆಬಾಳುವ ರತ್ನಗಳನ್ನೆಲ್ಲ, 
ಬಟೆವಟೆಗೊಟ್ಟು ಪೋದರ್‌ = ಉಡುಗೊರೆಯಾಗಿ ನೀಡಿ ಹೋದರು; ಆನಂತರಂ 


ಭರತೇಶ್ವರಂ ಗುಹಾದ್ದಾರದಿಂ ಪೊಅಮಟ್ಟು = ಆ ಬಳಿಕ ಭರತನು ಗುಹೆಯ ಬಾಗಿಲ 
ಮೂಲಕ ಹೊರಟು, ಪೂರ್ವದಿಕ್‌ + ಭಾಗಸ್ಥಿತಮಂ ಮ್ಲೇಚ್ಛಖಂಡಮನ್‌ = 
ಪೂರ್ವದಿಕ್ಕಿನಲ್ಲಿದ್ದ ಮ್ಲೇಚ್ಛಖಂಡವನ್ನು ಅಪ್ರತಿಹತಶಾಸನಾಂಕಿತಂ ಮಾಡಿ ಬರೆ ಎ 
ಮೀರಲಾರದಂತೆ ಕಟ್ಟಪ್ಪಣೆ ಮಾಡಿ ಬರಲು, ವಿಜಯಸೈನ್ಯವಿನಿರ್ಜಾತಭರತಮಂಡಳ೦ಂ 
ಭರತೇಶ್ವರಚಕ್ರವರ್ತಿ KN ವಿಜಯಸ್ಯೆನ್ಯದಿಂದ ಭರತಮಂಡಲವನ್ನು ಗೆದ್ದು 
ಭರತಚಕ್ರವರ್ತಿಯು, ಗಂಗಾತಟಂ + ಪಿಡಿದು ಪಯಣ೦ ಬಂದು - ಗಂಗಾನದಿಯ 
ದಡಗಳ ಗುಂಟ ಸಾಗಿ ಬಂದು, ಕೈಳಾಸ + ಅಚಳನಿಕಟದೊಳ್‌ ಕಟಕಮಂ ನಿಟೆಸಿ = 
ಕೈಲಾಸಪರ್ವತದ ತಪ್ಪಲಲ್ಲಿ ತನ್ನ ಸೈನ್ಯವನ್ನು ಬೀಡು ಬಿಡಿಸಿ, ಪರಿಮಿತಪರಿಜನಂಬೆರಸು 
ತತ್‌ + ಗಿರೀಂದ್ರಮನ್‌ + ಎಯ್ದೆವಂದು * ಕೆಲವೇ ಮಂದಿಯ ಪರಿವಾರದೊಂದಿಗೆ 
ಆ ಪರ್ವತಕ್ಕೆ ಬಂದು, ವೃಷಭನಾಥನ + ಆಸ್ಥಾನಮಂಟಪಮಂ ನೋಡುತ್ತುಂ ಬಂದು 
= ಆದಿದೇವನ ಸಮವಸರಣದ ಆಸ್ಥಾನವನ್ನು ನೋಡುತ್ತ ಬಂದು, ಜಗತ್‌ + 
ತ್ರಯತಿಳಕನ ಪಾದಪದ್ಮಂಗಳ್ಗೆ ಎ ಪೀಠದಲ್ಲಿ ಕುಳಿತಿದ್ದ ಮೂಲಕದೊಡೆಯನ 
ಅಡಿದಾವರೆಗಳಿಗೆ, ಭರತೇಶ್ವರಚಕ್ರವರ್ತಿ ವ ಭರತನು, 
ಮಹೀತಳನಿಹಿತಮಣಿಕಿರೀಟನಾಗಿ - ನೆಲದ ಮೇಲೆ ಇಟ್ಟ ತನ್ನ ಕಿರೀಟದ ಮಣಿಗಳ 
ಕಾಂತಿಯನ್ನಿರಿಸಿ 


ಗದ್ಯಾನುಸರಣ: ಹೀಗೆ ಸುಭದ್ರೆ ಎಂಬ ಆ ಕನ್ಯಾರತ್ನವನ್ನು ಆ 
ಪುರುಷಶ್ರೇಷ್ಠನೊಡನೆ ಮದುವೆ ಮಾಡಿ ಜೊತೆಗೂಡಿಸಿದರು; ಬಳಿಕ ಅವರಿಗೆ ತಮ್ಮ 
ಅರಮನೆಯಲ್ಲಿದ್ದ ಬೆಲೆಬಾಳುವ ರತ್ನಗಳನ್ನು ಉಡುಗೊರೆಯಾಗಿ ನೀಡಿ ಹೋದರು; 
ಅಷ್ಟರಲ್ಲಿ ತಾನು ತೋಳ್ಪಲದಿಂದ ಗೆದ್ದಿದ್ದ ಮ್ಲೇಚ್ಛರಾಜರ ಸೈನ್ಯಗಳೊಡನಿ 
ದಂಡನಾಯಕನು ವಾಪಸಾದ; ಆ ಬಳಿಕ ಭರತನು ಗುಹೆಯ ಬಾಗಿಲ ಮೂಲಕ 
ಹೊರಟು, ಪೂರ್ವದಿಕ್ಕಿನಲ್ಲಿದ್ದ ಮ್ಲೇಚ್ಛಖಿಂಡದ ರಾಜರನ್ನು ಚಕ್ರವರ್ತಿಯ ಆಜ್ಞೆಯನ್ನು 
ಮೀರದಂತೆ ಕಟ್ಟಪ್ಪಣೆ ಮಾಡಿ ಬಂದ; ಆನಂತರ ಗಂಗಾನದಿಯ ದಡಗಳ ಗುಂಟ 
ಸಾಗಿ ಬಂದ; ಹಾಗೆ ಬಂದು ಕೈಲಾಸಪರ್ವತದ ತಪ್ಪಲಲ್ಲಿ ತನ್ನ ಸೈನ್ಯವನ್ನು ಬೀಡು 
ಬಿಡಿಸಿದ; ಬಳಿಕ, ಕೆಲವೇ ಮಂದಿಯ ಪರಿವಾರದೊಂದಿಗೆ ಆ ಪರ್ವತಕ್ಕೆ ಆಗಮಿಸಿದ. 
ಆದಿದೇವನ ಸಮವಸರಣದ ಆಸ್ಥಾನವನ್ನು ನೋಡುತ್ತ ಬಂದು ಭರತನು ನೆಲದ 
ಮೇಲೆ ಇಟ್ಟ ತನ್ನ ಕಿರೀಟದ ಮಣಿಗಳ ಕಾಂತಿಯನ್ನರ್ಪಿಸಿದ. 


[ವಿಶೇಷ ವಿಚಾರ: ಆದಿದೇವನ ಸಮವಸರಣವನ್ನು 
'ಪೂರ್ವೋಕ್ಷವರ್ಣನೋಪೇತಮಪ್ಪ' ಎಂದು ಹೇಳಿ ಪಂಪನು ಮುಂದುವರಿದಿದ್ದರೆ, 
ಜಿನಸೇನಮುನಿಯು ೫೪ ಶ್ಲೋಕಗಳಲ್ಲಿ ಮತ್ತೆ ವರ್ಣಿಸುತ್ತಾನೆ: ಪೂಪು, ೩೩, ೭೨- 
೨=೧೨೫.] 


ಸಮಸ್ತಸುರಕೋಟಿ ಹೇಮಘಟಕೋಟಿಯಿಂ ತೀವಿ ತಂ 
ದಮೇಯಭುಜಕೋಟಯಿಂ ಮಿಸಿಸೆ ದುಗಸಿಂಧುಪ್ಲವಂ 
ಶ್ರಮಾಂಬುಲವಮೊಂದುಮಂ ನಿನಗೆ ಪುಟ್ಟಿಸಲ್ಕಾರ್ತುದಿ 
ಲ್ಲಮಾನುಷಮನಂತವೀರ್ಯಗುಣಮಾದಿತೀರ್ಥೇಶ್ವರಾ ೩೯ 


9 


ಪದವಿಭಾಗ-ಅನ್ವಯ-ಅರ್ಥ: ಸಮಸ್ತಸುರಕೋಟ ಇ ಅಸಂಖ್ಯ ದೇವಗಣವು. 
ಹೇಮಘಟಕೋಟಿಯಿ೦ ತೀವಿ ತಂದ ಇ ಅಸಂಖ್ಯ ಚಿನ್ನದ ಬಿ೦ದಿಗೆಗಳಲ್ಲಿ 
ತುಂಬಿಕೊಂಡು ತಂದ, ದುಗ್ಗಸಿಂಧುಪ್ಪವಂ = ಹಾಲ್ಲಡಲಿನ ನೀರಿನ ಧಾರೆಯಿಂದ, 
ಅಮೇಯಭುಜಕೋಟಿಯಿ೦ ಮಿಸಿಸೆ = ತಮ್ಮ ಕೋಟಿ ಕೈಗಳಿಂದ ಶಿಶುವಾದ ನಿನಗೆ 
ಅಭಿಷೇಕ ಮಾಡಿಸಿದರೂ, ನಿನಗೆ ಶ್ರಮ + ಅಂಬುಲವಂ +೬ ಒಂದುಮಂ ಪುಟ್ಟಿಸಲ್ಕೆ + 
ಆರ್ತುದಿಲ್ಲ - ನಿನ್ನಲ್ಲಿ ಒಂದು ಹನಿ ಬೆವರನ್ನೂ ಉಂಟುಮಾಡಲು ಸಾಧ್ಯವಾಗಲಿಲ್ಲ, 
ಆದಿತೀರ್ಥೇಶ್ವರಾ ಅಮಾನುಷಂ + ಅನಂತವೀರ್ಯಗುಣಂ = ಆದಿಜಿನನೇ ಹೀಗೆ 
ನಿನ್ನ ವೀರ್ಯಗುಣವು ಅಳತೆಗೆ ಮೀರಿದುದೂ ಕೊನೆಯಿಲ್ಲದ್ದೂ ಆಗಿರುವಂಥದು, 


ಗದ್ಯಾನುಸರಣ: ಅಸಂಖ್ಯ ದೇವಗಣವು ಅಸಂಖ್ಯ ಚಿನ್ನದ ಬಿಂದಿಗೆಗಳಲ್ಲಿ 
ತುಂಬಿಕೊಂಡು ತಂದ ಹಾಲ್ಲಡಲಿನ ನೀರಿನ ಧಾರೆಯಿಂದ ತಮ್ಮ ಕೋಟಿ ಕೈಗಳಿಂದ 
ಶಿಶುವಾದ ನಿನಗೆ ಅಭಿಷೇಕ ಮಾಡಿಸಿದರೂ ನಿನ್ನಲ್ಲಿ ಒಂದು ಹನಿ ಬೆವರನ್ನೂ 
ಉಂಟುಮಾಡಲು ಸಾಧ್ಯವಾಗಲಿಲ್ಲ; ಆದಿಜಿನನೇ, ಹೀಗೆ ನಿನ್ನ ವೀರ್ಯಗುಣವು 
ಅಳತೆಗೆ ಮೀರಿದುದೂ ಕೊನೆಯಿಲ್ಲದ್ದೂ ಆಗಿರುವಂಥದು. 


ಅತೀಂದ್ರಿಯಸುಖಾಮೃತಾಂಬುಧಿನಿವಾಸಮೊಂದೊಂದನಾ 
ತ್ಮತತ್ತ್ವವಿದ ಮುಕ್ತಿಮಾರ್ಗಮನೆ ಕೀಣೆ ಕಂಡೈ ಪೆಜರ್‌ 
ಚತುರ್ಗತಿಯ ಬಟ್ಟೆಯಂ ನೆಜ*ಯೆ ಕಂಡರೆಂತುಂ ಕರ 
ಸ್ಥಿತಾಮಳಕಮೆ೦ಬರಾ ಜಲುಚದೇವುದಿಂದ್ರಾರ್ಚಿತಾ ೪೦ 


ಪದವಿಭಾಗ-ಅನ್ವಯ-ಅರ್ಥ: ಆತ್ಮತತ್ತ್ವವಿದ ಇ ಆತ್ಮನ ಸ್ವರೂಪವನ್ನು 
ತಿಳಿದವನೇ, ಅತೀಂದ್ರಿಯಸುಖ + ಅಮೃತ + ಅಂಬುಧಿನಿವಾಸ೦ + ಒಂದೊಂದನ್‌ 
= ಇಂದ್ರಿಯಾತೀತವಾದ ಸುಖವೆಂಬ ಸಮುದ್ರದ ಪ್ರತಿಯೊಂದು ಘಟ್ಟದಲ್ಲಿಯೂ, 
ಮುಕ್ತಿಮಾರ್ಗಮನೆ ಕೀಟೆ ಕಂಡೈ ೬ ನೀನು ಮುಕ್ತಿಯ ಹಾದಿಯನ್ನೇ ಖಚಿತವಾಗಿ 
ಕಂಡರುವೆ, ಪೆಣರ್‌ ಚತುರ್ಗತಿಯ ಬಟ್ಟೆಯಂ ನೆಣ?ಯೆ ಕಂಡರ್‌ - ಇತರರಾದರೆ 
ದೇವ ಮಾನವ ತಿರ್ಯಕ್‌ ಮತ್ತು ನಾರಕ ಎ೦ಬ ನಾಲ್ಕು ಹಂತದ ಹಾದಿಯನ್ನಷ್ಟೇ 
ಕಂಡರು, ಎಂತುಂ ಕರಸ್ಥಿತ + ಆಮಳಕಂ + ಎ೦ಬರ್‌ ಇ ಅದನ್ನೇ ಅಂಗೈಯ 
ನೆಲ್ಲಿಕಾಯಿ ಎನ್ನುತ್ತಾರೆ, ಇಂದ್ರಾರ್ಚಿತಾ ಆ ಜಉಚು + ಅದು + ಏವುದು ೫ 
ಇಂದ್ರಪೂಜಿತನೇ, ಅಂಥ ಹರಟೆಯಿಂದ ಏನು ಪ್ರಯೋಜನ? 


ಗದ್ಯಾನುಸರಣ: ಆತ್ಮನ ಸ್ವರೂಪವನ್ನು ತಿಳಿದವನೇ, ಇಂದ್ರಿಯಾತೀತವಾದ 
ಸುಖವೆಂಬ ಸಮುದ್ರದ ಪ್ರತಿಯೊಂದು ಘಟ್ಟದಲ್ಲಿಯೂ, ನೀನು ಮುಕ್ತಿಯ 
ಹಾದಿಯನ್ನೇ ಖಚಿತವಾಗಿ ಕಂಡರುವೆ; ಇತರರಾದರೆ ದೇವ ಮಾನವ ತಿರ್ಯಕ್‌ 
ಮತ್ತು ನಾರಕ ಎ೦ಬ ನಾಲ್ಕು ಹಂತದ ಹಾದಿಯನ್ನಷ್ಟೇ ಕ೦ಡರು, ಅದನ್ನೇ ಅಂಗೈಯ 
ನೆಲ್ಲಿಕಾಯಿ ಎನ್ನುತ್ತಾರೆ, ಇಂದ್ರಪೂಜಿತನೇ, ಅಂಥ ಹರಟೆಯಿ೦ದ ಏನು ಪ್ರಯೋಜನ? 


ಜವಂಗಿಡದೆ ಮುಟ್ಟೆವರ್ಪ ಜವನಂ ಜವಂಗುಂದಿಸಲ್‌ 
ಜವಂಗೆ ಜವನಾಗಲಿಂ ಪೆಣರ್ಗೆ ತೀರ್ಗುಮೇ ತೀರದಾ 


ಜವ೦ ಜವಜವಾಗಿ ಮುಟ್ಟುಗಿಡುವನ್ನಮಿನ್ನಾ ಜವಂ 
ಜವವ್ಯಸನಪು೦ಂಜಮಂ ಕಿಡಿಪುದಾದಿತೀರ್ಥೇಶ್ವರಾ ೪೧ 


ಪದವಿಭಾಗ-ಅನ್ವಯ-ಅರ್ಥ: ಜವ೦ + ಕಿಡದೆ ಮುಟ್ಟೆವರ್ಪ ಜವನ೦ ವ 
ವೇಗ ಕುಂದದಂತೆ ಹಿಡಿಯಲು ಬರುವ ಯಮನನ್ನು, ಜವಂ + ಕುಂದಿಸಲ್‌ ಜವಂಗೆ 
ಜವನಾಗಲ್‌ ಇ ವೇಗ ಕುಂಠಿತಗೊಳಿಸುವುದಕ್ಕೆ ಹಾಗೂ ಯಮನಿಗೇ ಯಮನಾಗಲು, 
ಇಂ ಪೆಬರ್ಗೆ ತೀರ್ಗುಮೇ ಇ ಬೇರೆಯವರಿಗೆ ಶಕ್ಕವೇನು? ತೀರದು ಎಷ ಉಹ್ಯೂ, 
ಸಾಧ್ಯವಿಲ್ಲ. ಆದಿತೀರ್ಥೇಶ್ವರಾ ವ ಆದಿತೀರ್ಥಂಕರನೇ, ಜವಂ ಜವಜವಾಗಿ 
ಮುಟ್ಟುಗಿಡುವನ್ನ೦ ಎ ಯಮನು ದುರ್ಬಲಗೊಂಡು ನಿರುಪಯುಕ್ತನಾಗುವಂತೆ, ಇನ್ನು 
+ ಆಜವಂಜವ ವ್ಯಸನಪು೦ಜಮಂ ಕಿಡಿಪುದು - ಇನ್ನು ವ್ಯಸನಗಳ ಪರಂಪರೆಯನ್ನು 
ನಾಶಪಡಿಸು. 


ಗದ್ಯಾನುಸರಣ: ವೇಗವಾಗಿ ಹಿಂಬಾಲಿಸಿ ಬರುವ ಯಮನ ವೇಗವನ್ನು 
ಕುಂಠಿತಗೊಳಿಸಲಾಗಲೀ  ಯಮನಿಗೇ ಯಮನಾಗಲಾಗಲೀ ನಿನ್ನ ಹೊರತು 
ಬೇರೆಯವರಿಗೆ ಸಾಧ್ಯವಿಲ್ಲ; ಆದಿತೀರ್ಥ೦ಕರನೇ, ಯಮನೇ ದುರ್ಬಲಗೊಳ್ಳುವಂತೆ 
ವ್ಯಸನಪರ೦ಪರೆಯನ್ನು ನಾಶಪಡಿಸು. 


ಅನೇಕಭುಜನೇತ್ರಪಜ್ತೆರಸನಾಳಿಗಳ್‌ ದೇವ ನಿ 

ನ್ನನರ್ಚಿಸುವ ನೋಲ್ಬಬಣ್ಣಿಸುವ ಪೊತ್ತದೇಕಾಗದಿಂ 

ದ್ರನಂತೆನಗೆ ಸಾಲವಿನ್ನೆರಡೆ ಕೈಯೆರಟ್ಕಣ್ಣಳೊಂ 

ದೆ ನಾಲಗೆಯುಮೆಂದೆ ಚಿಂತಿಸುವೆನಾದಿಭಟ್ಟಾರಕಾ ೪೨ 


ಪದವಿಭಾಗ-ಅನ್ವಯ-ಅರ್ಥ: ದೇವ ನಿನ್ನನ್‌ +೬ ಅರ್ಚಿಸುವ ನೋಟ್ಪ 
ಬಣ್ಣಿಸುವ ಪೊತ್ತು - ದೇವನೇ, ನಿನ್ನನ್ನು ಪೂಜಿಸುವ ನೋಡುವ ಸ್ತುತಿಸುವ 
ಸಮಯದಲ್ಲಿ. ಎರಡೆ ಕೈ -- ಎರಟ” -- ಕಣ್ಣಳ್‌ + ಒಂದೆ ನಾಲಗೆಯುಂ ಸಾಲವು = 
ಎರಡೇ ಕೈಗಳು ಎರಡೇ ಕಣ್ಣುಗಳೂ ಒಂದೇ ನಾಲಗೆಯೂ ಸಾಕಾಗುವುದಿಲ್ಲ. 
ಆದಿಭಟ್ಟಾರಕಾ ೬ ಆದಿತೀರ್ಥಂಕರನೇ, ಇಂದ್ರನಂತೆ ಇನ್‌ ಎನಗೆ ಅನೇಕ ಭುಜ 
ನೇತ್ರಪಜ್ತೆ ರಸನಾ + ಆಳಿಗಳ್‌ ಅದೇಕೆ ೬+ ಆಗದು - ಇಂದನಿಗಿರುವಂತೆ ನನಗೂ 
ಹಲವು ಕೈಗಳು ಕಣ್ಣುಗಳೂ ನಾಲಗೆಗಳ ಸಾಲು ಏಕೆ ಉಂಟಾಗಬಾರದು? ಎಂದೆ 
ಚಿಂತಿಸುವೆನ್‌ - ಎಂದು ಹಂಬಲಿಸುತ್ತೇನೆ. 


ಗದ್ಯಾನುಸರಣ: ದೇವನೇ, ನಿನ್ನನ್ನು ಪೂಜಿಸುವ ನೋಡುವ ಸ್ತುತಿಸುವ 
ಸಮಯದಲ್ಲಿ ಎರಡೇ ಕೈಗಳು ಎರಡೇ ಕಣ್ಣುಗಳೂ ಒಂದೇ ನಾಲಗೆಯೂ ನನಗೆ 
ಸಾಕಾಗುವುದಿಲ್ಲ; ಹೀಗಾಗಿ ಆದಿತೀರ್ಥಂಕರನೇ, ಇಂದನಿಗಿರುವಂತೆ ನನಗೂ ಹಲವು 
ಕೈಗಳೂ ಕಣ್ಣುಗಳೂ ನಾಲಗೆಗಳ ಸಾಲೂ ಏಕೆ. ಉಂಟಾಗಬಾರದು ಎಂದು 
ಹಂಬಲಿಸುತ್ತೇನೆ. 


ಫಣಿಪ್ರಭುಗಮೆತ್ತಮತ್ತಳಗಮಲ್ತೆ ರೂಪಸ್ತವಂ 


ಧಾಬಿ 


ಗುಣಸ್ತವಮುದಾತ್ತವೃತ್ತ ಭವದೀಯ ವಸುಸವಂ 


ಧಾಬಿ ರಿ 


00 


ಗುಣಾಗುಣವಿವೇಕಮೂಕರತಿಮೂರ್ಯರೆಮ್ಮಂದಿಗರ್‌ 
ಪ್ರಣಾಮದೊಳೆ ಪುಣ್ಯಮಂ ಪಡೆದವರಾದಿತೀರ್ಥೇಶ್ವರಾ ೪೩ 


ಪದವಿಭಾಗ-ಅನ್ವಯ-ಅರ್ಥ: ಉದಾತ್ತವೃತ್ತ ಭವದೀಯ ರೂಪಸ್ತವಂ 
ಗುಣಸ್ತವ೦ ವಸ್ತುಸ್ತವ೦ ೬ ಉದಾರಚರಿತನೇ, ನಿನ್ನ ರೂಪ ಗುಣ ಹಾಗೂ ಸ್ವರೂಪಗಳ 
ಸ್ತುತಿಯನ್ನು ಮಾಡಲು, ಫಣಿಪ್ರಭುಗಂ + ಎತ್ತಂ ೬ ಅತ್ತಳಗಂ * ಅಲ್ರೆ = 
ನಾಗರಾಜನಿಗೂ ಅಸದಳವಲ್ಲವೇ? ಆದಿತೀರ್ಥೇಶ್ವರಾ = ಆದಿ ತೀರ್ಥಂಕರನೇ, ಗುಣ 
+ ಅಗುಣವಿವೇಕಮೂಕರ್‌ + ಅತಿಮೂರ್ಪರ್‌ + ಎಮ್ಮಂದಿಗರ್‌ - ಗುಣದೋಷಗಳ 
ವಿವೇಚನೆ ಮಾಡಲಾಗದ ಮಹಾಮೂರ್ಯರಾದ ನಮ್ಮಂತಹವರು, ಪ್ರಣಾಮದೊಳ 
ಪುಣ್ಯಮಂ ಪಡೆದವರ್‌ ನಿನಗೆ ನಮಸ್ಕರಿಸಿ ಪುಣ್ಯವನ್ನು ಪಡೆಯುವವರು. 


ಗದ್ಯಾನುಸರಣ: ಉದಾರಚರಿತನೇ, ನಿನ್ನ ರೂಪ ಗುಣ ಹಾಗೂ ಸ್ವರೂಪಗಳ 
ಸ್ತುತಿಯನ್ನು ಮಾಡಲು ನಾಗರಾಜನಿಗೂ ಅಸದಳವಲ್ಲವೇ? ಆದಿತೀರ್ಥಂಕರನೇ, 
ಗುಣದೋಷಗಳ ವಿವೇಚನೆ ಮಾಡಲಾಗದ ಮಹಾಮೂರ್ಪರಾದ ನಮ್ಮಂತಹವರು 
ನಿನಗೆ ನಮಸ್ಕರಿಸಿ ಪುಣ್ಯವನ್ನು ಪಡೆಯುವವರು. 


ವ। ಎಂದನೇಕಸ್ತವನಂಗಳಿಂ ಸ್ತುತಿಸಿ, 


ಅರ್ಥ: ಎಂದು +೬ ಅನೇಕಸ್ತವನಂಗಳಿಂ ಸ್ತುತಿಸಿ - ಎಂದು ನಾನಾ 
ಬಗೆಯಿಂದ ಸ್ತುತಿಮಾಡಿದ. 


[ವಿಶೇಷ ವಿಚಾರ: ಈ ಎಂಟು ಪದ್ಯಗಳಲ್ಲಿ ವ್ಯಕ್ತವಾಗುವ ಭರತಚಕ್ರವರ್ತಿಯ 
ವಿನೀತಭಾವವನ್ನೂ ಮೋಕ್ತಾಪೇಕ್ಷೆಯನ್ನೂ ನೋಡಿ ಎಂತಹವರ ಮನಸ್ಸೂ 
ಕರಗಿಬಿಡುವಂತಿದೆ. ಆದರೆ ಇದಕ್ಕೂ ಕೊಂಚವೇ ಮುಂಚೆ ಕೈಗೊಂಡ ದಿಗ್ಬಿಜಯಕಾಲದ 
ಅವನ ಗರ್ವವನ್ನೂ ಮುಂದೆ. ನಡೆದುಕೊಳ್ಳುವ ಪರಿಯನ್ನೂ ಗಮನಿಸಿದರೆ 
ನಿಜವಾಗಿಯೂ ಅದಕ್ಕೆ ಅವನು ಸಿದ್ಧನಿದ್ದಾನೆಯೇ ಎಂಬ ಅಚ್ಚರಿ ಮೂಡುತ್ತದೆ. ಈ 
ಕ್ಷಣಕ್ಕೆ ವೈರಾಗ್ಯ; ಅದು ಹಿ೦ದಿನ ಕ್ಷಣವೂ ಇರಲಿಲ್ಲ, ಮುಂದಿನ ಗಳಿಗೆಯೂ ಇರಲಿಕ್ಕಿಲ್ಲ! 
ಇದು ಎಲ್ಲರಿಗೂ ಅನ್ವಯಿಸುವ ಮಾತು; ಮಾನವ ಪ್ರಾರ್ಥನೆಯ ವ್ಯಂಗ್ಯ] 


ಚತುರಂಭೋರಾಶಿಮಧ್ಯಕ್ಷಿತಿವಲಯದೊಳಂ ತನ್ನುದಗ್ರಪ್ರತಾಪೋ 

ನ್ನತಿಯಿಂದಂ ತಂದ ರತ್ನಪ್ರತತಿಗಳೊಳಪೂರ್ವಂಗಳಂ ಕೊಂಡುಕೊಂಡೂ 

ರ್ಜಿತಪುಣ್ಯಂ ಪೂಜಿಸುತ್ತುಂ ತಣಿಯನೆ ಬಗವತ್ಪಾದಪೀಠೋಪಕಂಠ 

ಕ್ಷಿತಿಯಂ ಚಕ್ರಾಧಿನಾಥ೦ ಸುಕವಿಜನಮನೋಮಾನಸೋತ್ತಂಸಹಂಸಂ 
೪೪ 


ಪದವಿಭಾಗ-ಅನ್ವಯ-ಅರ್ಥ: ಚತುಃ + 
ಅಂಭೋರಾಶಿಮಧ್ಯಕ್ಷಿತಿವಲಯದೊಳಂ = ನಾಲ್ಕೂ ಸಮುದ್ರಗಳ ನಡುವಣ 
ಭೂಮಂಡಲದಲ್ಲಿ, ತನ್ನ +೬ ಉದಗ್ರಪ್ರತಾಪ + ಉನ್ನತಿಯಿಂದಂ ತಂದ = ತನ್ನ 
ಮಹಾರುದ್ರಪ್ರತಾಪದಿ೦ದ ಗಳಿಸಿ ತಂದ, ರತ್ನಪ್ರತತಿಗಳೊಳ್‌ + ಅಪೂರ್ವಂಗಳ೦ ವ 
ರತ್ನಗಳ ರಾಶಿಯಲ್ಲಿ ಅಮೂಲ್ಯವಾದುವನ್ನು, ಕೊಂಡುಕೊಂಡು ಊರ್ಜಿತಪುಣ್ಯಂ = 


ಆ ಪುಣ್ಯವ೦ತನು ಸ್ವೀಕರಿಸಿ, ಸುಕವಿಜನಮನೋಮಾನಸೋತ್ತಂಸಹಂಸಂ 
ಚಕ್ರಾಧಿನಾಥಂ = ಸುಕವಿಜನರಮನಸ್ಸುಗಳೆಂಬ ಸರೋವರದಲ್ಲಿ ವಿಹರಿಸುವ 
ಹಂಸನಾದ ಭರತಚಕ್ರವರ್ತಿಯು, ಭಗವತ್‌ + ಪಾದಪೀಠ + ಉಪಕಂಠಕ್ಷಿತಿಯಂ 
ಪೂಜಿಸುತ್ತುಂ ತಣಿಯನೆ - ಅರ್ಹಂತನ ಪಾದಪೀಠದ ಬಳಿಯ ನೆಲದಲ್ಲಿ ಕುಳಿತು 
ಎಷ್ಟು ಪೂಜಿಸಿಯೂ ತೃಪ್ತನಾಗಲಿಲ್ಲ. 


ಗದ್ಯಾನುಸರಣ: ನಾಲ್ಕೂ ಸಮುದ್ರಗಳ ನಡುವಣ ಭೂಮಂಡಲದಲ್ಲಿ ತನ್ನ 
ಮಹಾರುದ್ರಪ್ರತಾಪದಿ೦ದ ಗಳಿಸಿ ತಂದು ಅಮೂಲ್ಯರತ್ನರಾಶಿಯನ್ನು ಆ ಪುಣ್ಯವಂತನು 
ಸ್ವೀಕರಿಸಿದ; ಇಂತಹ ಸುಕವಿಜನರ ಮನಸ್ಸುಗಳೆಂಬ ಸರೋವರದಲ್ಲಿ ವಿಹರಿಸುವ 
ಹಂಸನಾದ ಭರತಚಕ್ರವರ್ತಿಯು ಅರ್ಹ೦ತನ ಪಾದಪೀಠದ ಬಳಿಯ ನೆಲದಲ್ಲಿ ಕುಳಿತು 
ಎಷ್ಟು ಪೂಜಿಸಿಯೂ ತೃಪ್ತನಾಗಲಿಲ್ಲ. 


ಶ್ರೀರಮಣನೆಅಗಿ ಮುಕ್ತಿ 
ಶ್ರೀರಮಣನ ಪಾದಪೀಠದೊಳ್‌ ಸುರಸಭೆ ಕ 
ಣ್ಣಾರೆ ನಡೆ ನೊಡೆ ಮದನಾ 


ಕಾರಂ ತಳರ್ದಂ ಸರಸ್ವತೀಮಣಿಹಾರಂ ೪೫ 

ಪದವಿಭಾಗ-ಅನ್ವಯ-ಅರ್ಥ: ಶ್ರೀರಮಣನ್‌ ಮದನಾಕಾರಂ 
ಸರಸ್ವತೀಮಣೆಹಾರಂ 5೫ ಲಕ್ಷ್ಮೀವಲ್ಲಭನೂ ಮನ್ಮಥನಂತಹ ರೂಪಿನವನೂ 
ಸರಸ್ಪತೀಮಣೆಹಾರನೂ ಆದ ಭರತನು, ಮುಕ್ತಿಶ್ರೀರಮಣನ ಪಾದಪೀಠದೊಳ್‌ ಎಜಿಗಿ 


= ಮುಕ್ತಿಶೀವಲ್ಲಭನಾದ ಆದಿದೇವನ ಪಾದಗಳಿಗೆ ನಮಿಸಿ, ಸುರಸಭೆ ಕಣ್ಣಾರೆ ನಡೆ 
ನೊಡೆ ತಳರ್ದಂ - ದೇವತಾಸಭೆಯು ನೋಡುತ್ತಿರಲು ಅಲ್ಲಿಂದ ಹೊರಟ. 


ಗದ್ಯಾನುಸರಣ: ಲಕ್ಷ್ಮೀವಲ್ಲಭನೂ ಮನ್ಮಥನಂತಹ ರೂಪಿನವನೂ 
ಸರಸ್ಪತೀಮಣೆಹಾರನೂ ಆದ ಭರತನು ಮುಕ್ತಿಶೀವಲ್ಲಭನಾದ ಆದಿದೇವನ ಪಾದಗಳಿಗೆ 
ನಮಿಸಿ ದೇವತಾಸಭೆಯು ನೋಡುತ್ತಿರಲು ಅಲ್ಲಿಂದ ಹೊರಟ. 


ವ। ಅಂತು ಸಮವಸರಣಮಂಡಳದಿ೦ ಪೊಳಮಟ್ಟು ಲೀಲಾಪ್ರಸಾದಿತಸಕಳ 
ದಿಜ್ಮಂಡಳಂ ಕೈಲಾಸಶೈಲಕಟಕ ನಿಕಟವರ್ತಿಯಾಗಿರ್ದ ನಿಜವಿಜಯಕಟಕಕ್ಕೆ ವಂದು, 


ಅರ್ಥ: ಅಂತು ಲೀಲಾಪ್ರಸಾದಿತಸಕಳ ದಿಜ್ಮಂಡಳಂ 
ಸಮವಸರಣಮಂಡಳದಿಂ ಪೊಅಮಟ್ಟು ಕೈಲಾಸಶೈಲಕಟಕನಿಕಟವರ್ತಿಯಾಗಿರ್ದ 
ನಿಜವಿಜಯಕಟಕಕ್ಕೆ ವಂದು = ಹೀಗೆ ದಿಗ್ವಲಯಗಳನ್ನೆಲ್ಲ ಅನುಗ್ರಹಿಸಿದ ಭರತನು 
ಸಮವಸರಣ ಮಂಟಪದಿಂದ ಹೊರಟು ಕೈಲಾಸಪರ್ವತದ ಬಳಿಯಿದ್ದ ತನ್ನ ಸೈನ್ಯದ 
ಬಳಿಗೆ ಬಂದ. 


ಅಣುವತ್ತು ಸಾಸಿರಂಗಳ್‌ 

ನೆಅದುವು ಬರಿಸಂಗಳೆಂದು ದಿಗ್ವಿಜಯದೊಳ 
ಟ್ಯಿಚೆನೊಳಯೋಧ್ಯೆಗೆ ಮೊಗಸಿದ 

ನಟೆಕೆಯ ಪಜ ಪಲವುಮೆಸೆಯೆ ಭರತಮಹೀಶಂ ೪೬ 


)1 


ಪದವಿಭಾಗ-ಅನ್ವಯ-ಅರ್ಥ: ದಿಗ್ಬಿಜಯದೊಳ್‌ ಅಜುವತ್ತು ಸಾಸಿರಂಗಳ್‌ 
ಬರಿಸಂಗಳ್‌ ನೆಅ*ದುವು'೦ದು = ಜೈತ್ರಯತ್ರೆಯಲ್ಲಿ ಅರುವತ್ತು ಸಾವಿರ ವರ್ಷಗಳು 
ಸಂದುಹೋದುವು ಎಂದು, ಅಜೆಕೆಯ ಪಣ” ಪಲವುಂ ೬+ ಎಸೆಯೆ . 
ಮಂಗಳಕರವಾದ ಹರೆಗಳು ಶಬ್ಧಗೈಯಲು, ಭರತಮಹೀಶ೦ ಅಯೋಧ್ಯೆಗೆ 
ಅಟ್ಕಿಚೆನೊಳ್‌ ಮೊಗಸಿದನ್‌ = ಭರತಚಕ್ರವರ್ತಿಯು ಅಯೋಧ್ಯೆಗೆ ಪ್ರೀತಿಯಿಂದ 
ಮರಳಿದ. 


ಗದ್ಯಾನುಸರಣ: ಹೀಗೆ ಜೈತ್ರಯಾತ್ರೆಯಲ್ಲಿ ಅರುವತ್ತು ಸಾವಿರ ವರ್ಷಗಳು 
ಸಂದುಹೋದುವು; ಬಳಿಕ ಮಂಗಳಕರವಾದ ಹರೆಗಳು ಶಬ್ದಗೈಯಲು 
ಭ'ರತಚಕ್ರವರ್ತಿಯು ಅಯೋಧ್ಯೆಗೆ ಪ್ರೀತಿಯಿಂದ ಮರಳಿದ. 


ವ ಅಂತು ಕೆಲವು ಪ್ರಯಾಣಂಗಳಿಂದಂ ನಿಜಾನ್ಹಯ 
ರಾಜಧಾನಿಯನಯೋಧ್ಯಾಪುರಮನೆಯ್ದಿದಾಗಳ್‌, 


ಅರ್ಥ: ಅಂತು ಕೆಲವು ಪ್ರಯಾಣಂಗಳಿಂದಂ ನಿಜ + 
ಅನ್ವಯರಾಜಧಾನಿಯನ್‌ + ಅಯೋಧ್ಯಾಪುರಮನ್‌ + ಎಯ್ದಿದಾಗಳ್‌ ಎ ಹೀಗೆಯೇ 
ಹಲವಾರು ದಿವಸಗಳ ಕಾಲ ಪ್ರಯಾಣ ಮಾಡಿ ತಮ್ಮ ವಂಶದ ರಾಜಧಾನಿಯಾದ 
ಅಯೋಧ್ಯೆಯನ್ನು ಬಂದು ತಲುಪಿದ; ಆಗ 


ಹತವೈರಿಕ್ಷತ್ರಚಕ್ರಂ ಭಯಚಕಿತಜಗದ್ದೀರಚಕ್ರಂ ವಿನಮ್ರ 

ಕ್ಲಿತಿಚಕ್ರ೦ ದೀಪದೀಪ್ತಿಪ್ರತಿಹತದಿನಕೃಚ್ಛಕ್ರತೀವ್ರಾಂಶುಚಕ್ರಂ 

ಜಿತದಿಕ್ಸಕ್ತಂ ಪ್ರಭಾಪ್ರಸ್ಫುರಿತದಶದಿಶಾಚಕ್ರಮುಗ್ರಪ್ರಶಾಪೋ 
ರ್ಜಿತತೇಜಶ್ಚಕ್ರಮಿರ್ದತ್ತೊಳಪುಗದೆ ಪುರೋಪಾಂತದೊಳ್‌ ಚಕ್ರಿಚಕ್ರಂ 
೪೭ 


ಪದವಿಭಾಗ-ಅನ್ವಯ-ಅರ್ಥ: ಹತವೈರಿಕ್ಷತ್ರಚಕ್ರಂ  ಶತ್ತುಕ್ಷತ್ರಿಯರನ್ನು 
ಕೊಂದ ಚಕ್ರ ಭಯಚಕಿತಜಗತ್‌ + ವೀರಚಕ್ರ೦ ೬ ವೀರರನ್ನು ಭಯದಿಂದ 
ಗಾಬರಿಗೊಳಿಸಿದ ಚಕ್ರ, ವಿನಮ್ರ ಕ್ಷಿತಿಚಕ್ರಂ ೨ ಭೂಮಂಡಲವನ್ನೇ ವಿಧೆಯವಾಗಿಸಿದ 
ಚಕ್ರ, ದೀಪದೀಪ್ತಿಪ್ರತಿಹತದಿನಕೃತ್‌ + ಚಕ್ರತೀವ್ರಾಂಶುಚಕ್ರ೦ ೬ ದೀಪಗಳ ಬೆಳಕನ್ನೆಲ್ಲ 
ಅಡಗಿಸಿದ ಚಕ್ರವಾದ ಸೂರ್ಯನಿಗಿ೦ತಲೂ ತೀಕ್ಷ್ಣವಾದ ಬೆಳಗನ್ನುಳ್ಳ ಚಕ್ರ, ಜಿತದಿಕ್‌ -- 
ಚಕ್ರ೦ - ದಿಕ್ಕುಗಳನ್ನೆಲ್ಲ ಗೆದ್ದ ಚಕ್ರ ಪ್ರಭಾಪ್ರಸ್ಫುರಿತದಶದಿಶಾಚಕ್ರ೦ - ತನ್ನಿಂದ 
ಹೊಮ್ಮುವ ಕಾಂತಿಯಿಂದ ಹತ್ತೂ ದಿಕ್ಕುಗಳನ್ನು ಬೆಳಗಿಸುವ ಚಕ್ರ, ಉಗ್ರಪ್ರತಾಪ + 
ಊರ್ಜಿತತೇಜಃ + ಚಕ್ರಂ - ಭೀಕರ ಪ್ರತಾಪವು ಅಧಿಕಗೊಳ್ಳುವ ಚಕ್ರ, ಚಕ್ರಿಚಕ್ರಂ 
ಒಳಪುಗದೆ ಪುರ + ಉಪಾ೦ತದೊಳ್‌ ಇರ್ದತ್ತು - ಇಂತಹ ಚಕ್ರರತ್ನವು ಪ್ರವೇಶಿಸದೆ 
ನಗರದ ಹೊರವಲಯದಲ್ಲಿ ನಿಂತಿತು. 


ಗದ್ಯಾನುಸರಣ: ಶತ್ತುಕ್ಷತ್ರಿಯರನ್ನು ಕೊಂದ, ವೀರರನ್ನು ಭಯದಿಂದ 
ಗಾಬರಿಗೊಳಿಸಿದ, ಭೂಮಂಡಲವನ್ನೇ ವಿಧೆಯವಾಗಿಸಿದ, ದೀಪಗಳ ಬೆಳಕನ್ನೆಲ್ಲ 
ಅಡಗಿಸಿದ ಚಕ್ರವಾದ ಸೂರ್ಯನಿಗಿಂತಲೂ ತೀಕ್ಷ್ಣವಾದ ಬೆಳಗನ್ನುಳ್ಳ. ದಿಕ್ಕುಗಳನ್ನೆಲ್ಲ 


ಗೆದ್ದ, ತನ್ನಿಂದ ಹೊಮ್ಮುವ ಕಾಂತಿಯಿಂದ ಹತ್ತೂ ದಿಕ್ಕುಗಳನ್ನು ಬೆಳಗಿಸುವ ಹಾಗೂ 
ಭೀಕರ ಪ್ರತಾಪದ ಬೆಳಕು ಅಧಿಕಗೊಳ್ಳುವಂತಹ ಚಕ್ರರತ್ನವು ಅಯೋಧ್ಯೆಯನ್ನು 
ಪ್ರವೇಶಿಸದೆ ಹೊರವಲಯದಲ್ಲಿ ನಿಂತುಬಿಟ್ಟಿತು. 


ವ। ಅಂತು ಚಕ್ರರತ್ನಮಯೋಧ್ಯಾಪುರಮಂ ಪುಗದೆ ತಣುಂಬಿ ನಿಂದುದಂ 
ಕಂಡುಮದಂ ರಕ್ಷಿಸುವ ಯಕ್ಷಸಹಸ್ರಂಬೆರಸು ಗಣಬದ್ಧದೇವರೆಲ್ಲಂ ನೆರೆದು, 


ಅರ್ಥ: ಅಂತು ಚಕ್ರರತ್ನ೦ 4+ ಅಯೋಧ್ಯಾಪುರಮಂ ಪುಗದೆ ತಂಬಿ 
ನಿಂದುದಂ ಕಂಡುಂ + ಅದಂ ರಕ್ಷಿಸುವ ಯಕ್ಷಸಹಸ್ರಂಬೆರಸು ಗಣಬದ್ಧದೇವರೆಲ್ಲಂ 
ನೆರೆದು - ಆದರೆ ಚಕ್ರರತ್ನವು ಅಯೋಧ್ಯಾನಗರದ ಒಳಕ್ಕೆ ಹೊಗದೆ ನಿಂತುಕೊಂಡಿತು 
ಅದನ್ನು ಕಂಡು ಅದರ ರಕ್ಷಕರಾದ ಅಸಂಖ್ಯ ಯಕ್ಷರೊಡನೆ ಗಣಬದ್ಧದೇವರುಗಳು 
ಸೇರಿದರು. 


ಪುರಗೋಪುರದೊಳಗಂ ಚ 

ಕ್ರರತ್ನಮಿಂತೇಕೆ ಪುಗದೆ ಮಾಣ್ಜಿರ್ದದೊ ಮ 
ಚ್ಚರಿಪದಟನಿನ್ನನಾವನೊ 

ಭರತೇಶ್ವರಚಕ್ರವರ್ತಿಗಿನ್ನುಂ ಜಗದೊಳ್‌ ೪೮ 


ಪದವಿಭಾಗ-ಅನ್ವಯ-ಅರ್ಥ: ಪುರಗೋಪುರದೊಳಗ೦ ಪುಗದೆ - ಊರ 
ಅಗಸೆ ಬಾಗಿಲಿನೊಳಗೆ ಬಾರದೆ, ಚಕ್ರರತ್ನಂ * ಇಂತು * ಏಕೆ ಮಾಣು + 
ಇರ್ದುದೊ  ಚಕ್ರರತ್ನವು ಹೀಗೇಕೆ ನಿಂತುಬಿಟ್ಟಿದೆ, ಭರತೇಶ್ವರಚಕ್ರವರ್ತಿಗೆ ಜಗದೊಳ್‌ 
ಇನ್ನುಂ ಮಚ್ಚರಿಪ ಇನ್ನನ್‌ ಅದಟನ್‌ + ಆವನೊ = ಭರತಚಕ್ರವರ್ಶಿಗೆ ಈ ಜಗತ್ತಿನಲ್ಲಿ 
ಇನ್ನೂ ಪೈಪೋಟಿ ನಡೆಸುವ ಇಂಥ ಶೂರನು ಇನ್ನಾವನಿರುವನೋ! 


ಗದ್ಯಾನುಸರಣ: ಊರ ಅಗಸೆಬಾಗಿಲಿನೊಳಗೆ ಬಾರದೆ ಚಕ್ರರತ್ನವು ಹೀಗೇಕೆ 
ನಿಂತುಬಿಟ್ಟಿದೆ; ಭರತಚಕ್ರವರ್ತಿಗೆ ಈ ಜಗತ್ತಿನಲ್ಲಿ ಇನ್ನೂ ಪೈಪೋಟಿ ನಡೆಸುವ ಇಂಥ 
ಶೂರನು ಇನ್ನೂ ಯಾವನಿದ್ದಾನೋ! 


ಆವಂಗಕಾಲಚಕ್ರಮ 

ನೋವದೆ ಮಾಡಲ್ಕೆ ಚಕ್ರಮಿದು ಬಗೆದುದೊ ಶೌ 
ರ್ಯಾವಿರ್ಭೂತದವಾನಳ 

ನಾವನ ಚತುರಂಗಬಲಮನಿಂ ಸುಟ್ಟಪುದೋ ರ್ಳ 


ಪದವಿಭಾಗ-ಅನ್ವಯ-ಅರ್ಥ: ಆವಂಗೆ + ಅಕಾಲಚಕ್ರಮನ್‌ + ಓವದೆ 
ಮಾಡಲ್ಕೆ ಇದು ಚಕ್ರಂ ಬಗೆದುದೊ - ಯಾವನಿಗೆ ಅಪಮೃತ್ಯುವನ್ನುಂಟುಮಾಡಲು ಈ 
ಚಕ್ರವು ಉದ್ದೇಶಿಸಿದೆಯೋ, ಶೌರ್ಯ + ಆವಿರ್ಭೂತದವಾನಳನ್‌ - ಪರಾಕ್ರಮದಿಂದ 
ಉಂಟಾಗುವ ಕಾಳ್ಗಿಚ್ಚು ಆವನ ಚತುರಂಗಬಲಮನ್‌ + ಇಂ ಸುಟ್ಟಪುದೋ ಇ 
ಯಾವನ ಚತುರಂಗಸೈನ್ಯವನ್ನು ಸುಟ್ಟುಹಾಕಲಿದೆಯೋ! 


)2 


ಗದ್ಯಾನುಸರಣ: ಯಾವನಿಗೆ ಅಪಮೃತ್ಯುವನ್ನುಂಟುಮಾಡಲು ಈ ಚಕ್ರವು 
ಉದ್ದೇಶಿಸಿದೆಯೋ; ಪರಾಕ್ರಮದಿಂದ ಉಂಟಾಗುವ ಕಾಳ್ಗಿಚ್ಚು ಇನ್ನು ಯಾವನ 
ಚತುರ೦ಗಸೈನ್ಯವನ್ನು ಸುಟ್ಟುಹಾಕಲಿದೆಯೋ! 


ಆತಂಗೆ ಚಕ್ರಿ ವೇಟ್ಕುಮೆ 

ಪೋ ತಳ್ಪಿಚೆದಾಮೆ ಗೆಲ್ಲಮೆಂದನಿಬರುಮು 
ತ್ಪಾತಮರುದಾಭಿಘಾತೋ 

ದ್ಭೂತಪಯೋನಿಧಿಗಳಂಎ ಮಸಗಿದರಾಗಳ್‌ ೫೦ 


ಪದವಿಭಾಗ-ಅನ್ವಯ-ಅರ್ಥ: ಆತಂಗೆ ಚಕ್ರಿ ವೇಟ್ಕುಮೆ - ಅಂಥವನನ್ನು 
ಎದುರಿಸಲು ಚಕ್ರವರ್ತಿ ಬೇಕೇನು, ಪೋ ಆಮೆ ತಳ್ತು + ಇಟೆದು ಗೆಲ್ವಂ - ನಾವೇ 
ಅವನನ್ನು ಎದುರಿಸಿ ತಿವಿದು ಗೆಲ್ಲೋಣ, ಎಂದು +೬ ಅನಿಬರು೦ = ಎನ್ನುತ್ತ 
ಸೈನಿಕರೆಲ್ಲರೂ, ಉತ್ಪಾತಮರುತ್‌ + ಆಭಿಘಾತ ಇ ಪ್ರಳಯಕಾಲದ ಬಿರುಗಾಳಿಯ 
ಹೊಡೆತದಿಂದ, ಉದ್ಭೂತಪಯೋನಿಧಿಗಳಂತೆ ಆಗಳ್‌ ಮಸಗಿದರ್‌ ಇ ಮೇಲೆದ್ದ 
ಸಮುದ್ರದಲ್ಲಿ ಉಂಟಾಗುವಂತೆ ಮೊರೆದರು. 


ಗದ್ಯಾನುಸರಣ: ಅ೦ಥವನನ್ನು ಎದುರಿಸಲು ಚಕ್ರವರ್ತಿ ಬೇಕೇನು, ನಾವೇ 
ಅವನನ್ನು ಎದುರಿಸಿ ತಿವಿದು ಗೆಲ್ಲೋಣ - ಎನ್ನುತ್ತ ಸೈನಿಕರೆಲ್ಲರೂ ಪ್ರಳಯಕಾಲದ 
ಬಿರುಗಾಳಿಯ ಹೊಡೆತದಿಂದ ಮೇಲೆದ್ದ ಸಮುದ್ರದಲ್ಲಿ ಉಂಟಾಗುವಂತೆ ಮೊರೆದರು. 


ವ ಆ ಪ್ರಸ್ತಾವದೊಳ್‌ ಚಕ್ರೇಶ್ವರಂಗೆ ಚಕ್ರರತ್ನಸ್ಸ್ಥಲನಮಂ 
ಪತಾಕಿನೀಚಕ್ರಪ್ರಧಾನಪ್ರಭುಗಳಜೆಯೆ ಬಿನ್ನಪಂಗೈದೊಡಸ್ಟಲಿತಮಪ್ಪ ಚಕ್ರರತ್ನಸ್ಥಳನಕ್ಕೆ 
ನಾಡೆಯು೦ ಚಕ್ರಿಮನಸ್ಥಳನಮಾಗೆ ವಿಸ್ಮಯಂ೦ಬಟ್ಟು ಪುರೋಹಿತರತ್ನಮಂ೦ ಬರಿಸಿ, 


ಪದವಿಭಾಗ-ಅನ್ವಯ-ಅರ್ಥ: ಆ ಪ್ರಸ್ತಾವದೊಳ್‌ ಚಕ್ರರತ್ನಸ್ವಲನಮ೦ ಇ 
ಆಗ ಚಕ್ರರತ್ನವು ನಿಂತುದನ್ನು ಪತಾಕಿನೀಚಕ್ರಪ್ರಧಾನಪ್ರಭುಗಳ್‌ ೬ ಸೇನಾನಾಯಕರು, 
ಚಕ್ರೇಶ್ವರಂಗೆ ಅಜೆಯೆ ಬಿನ್ನಪಂಗೈದೊಡೆ ಎ ಚಕ್ರವರ್ತಿಗೆ ವಿವರವಾಗಿ ತಿಳಿಸಲು, 
ಅಸ್ಸಲಿತಮಪ್ಪ ಚಕ್ರರತ್ನಸ್ಥಳನಕ್ಕೆ ಎ ತಡೆಯಿಲ್ಲದ ಚಕ್ರರತ್ನದ ತಡೆಗೆ, ಚಕ್ರಿಮನಸ್ಥಳನಂ + 
ಆಗೆ ಎ ಚಕ್ರವರ್ತಿಯು ಬಹುವಾಗಿ ಎದೆಗುಂದಿ, ನಾಡೆಯು೦ ವಿಸ್ಮಯಂಬಟ್ಟು - 
ಅತೀವ ವಿಸ್ಮಯಕ್ಕೊಳಗಾಗಿ, ಪುರೋಹಿತರತ್ನಮ೦ ಬರಿಸಿ ೬ ಪುರೋಜಹಿತಶ್ರೇಷ್ಯನಿಗೆ 
ಹೇಳಿಕಳಿಸಿ, 


ಗದ್ಯಾನುಸರಣ: ಆಗ ಚಕ್ತರತ್ನವು ನಿಂತ ವಿಷಯವನ್ನು ಸೇನಾನಾಯಕರು 
ಚಕ್ರವರ್ತಿಗೆ ವಿವರವಾಗಿ ಬಿನ್ನವಿಸಿಕೊಂಡರು; ತಡೆಯಿಲ್ಲದ ಚಕ್ರರತ್ನವು ತಡೆದುದನ್ನು 


ಕೇಳಿ ಚಕ್ರವರ್ತಿಯು ಬಹುವಾಗಿ ಎದೆಗುಂದಿ ಹಾಗೂ ವಿಸ್ಮಯಪಟ್ಟು 
ಪುರೋಹಿತಶ್ರೇಷ್ಠನಿಗೆ ಹೇಳಿಕಳಿಸಿದ. 


ಪದಿನಾಲ್ಕುಂ ರತ್ನಕ್ಕಂ 
ಮೊದಲೆನಗೀ ಚಕ್ರರತ್ನಮಿದಜೆ೦ ಮೇಲಾ 
ವುದು ದೈವಮೆನಗಯೋಧ್ಯೆಯ 


ನಿದು ಪುಗದೆ ತಳುಂಬಿ ನಿಂದ ಕಾರಣಮೇನೋ ೫೧ 


ಪದವಿಭಾಗ-ಅನ್ವಯ-ಅರ್ಥ: ಪದಿನಾಲ್ಕುಂ ರತ್ನಕ್ಕಂ ಈ ಚಕ್ರರತ್ನಂ ಎನಗೆ 
ಮೊದಲ್‌ = ಹದಿನಾಲ್ಕು ರತ್ನಗಳಲ್ಲಿಯೂ ಚಕ್ರರತ್ನವೇ ನನಗೆ ಮುಖ್ಯ, ಇದಜೆಂ 
ಮೇಲೆ ದೈವಂ ಆವುದು ಎನಗೆ - ಇದಕ್ಕಿಂತಲೂ ಮಿಗಿಲಾದ ದೈವವು ನನಗೆ ಬೇರೆ 
ಯಾವುದಿದೆ? ಇದು ಅಯೋಧ್ಯೆಯನ್‌ ಪುಗದೆ ತಣು೦ಂಬಿ ನಿಂದ ಕಾರಣಮೇನೋ ಎ. 


ಇದು ಅಯೋಧ್ಯಾನಗರವನ್ನು ಹೊಗದೆ ಅಡ್ಡಗಟ್ಟ ನಿಂತ ಕಾರಣವೇನು? 


ಗದ್ಯಾನುಸರಣ: ಹದಿನಾಲ್ಕು ರತ್ನಗಳಲ್ಲಿಯೂ ಚಕ್ರರತ್ನವೇ ನನಗೆ ಮುಖ್ಯ, 
ಇದಕ್ಕಿಂತಲೂ ಮಿಗಿಲಾದ ದೈವವು ನನಗೆ ಬೇರೆ ಯಾವುದಿದೆ? ಆದರೆ ಇದು 
ಅಯೋಧ್ಯಾನಗರವನ್ನು ಹೊಗದೆ ಅಡ್ಡಗಟ್ಟ ನಿಂತ ಕಾರಣವೇನು? 


ಎನಗಮರಾತಿಗಳೊಳರೆಂ 

ಬಿನಿತು ಪರಾಭವಮನೀಗಳೀ ಚಕ್ರಂ ಸೂ 
ಚನೆಗೈದುದಿನ್ನನಾವಂ 
ತನಗಿರಲೆಡೆಮಾಡಿದಪ್ಪನಂತಕಮುಖಮಂ ೫೨ 


ಪದವಿಭಾಗ-ಅನ್ವಯ-ಅರ್ಥ: ಎನಗ೦ + ಅರಾತಿಗಳ್‌ ೬ ಒಳರ್‌ + ಎಂಬ 
+ ಇನಿತು - ನನಗೆ ಇನ್ನೂ ಶತ್ರುಗಳಿದ್ದಾರೆ ಎಂಬಷ್ಟು ಮಟ್ಟಿಗೆ, ಪರಾಭವಮನ್‌ + 
ಈಗಳ್‌ + ಈ ಚಕ್ರಂ ಸೂಚನೆಗೈದುದು - ಹಿನ್ನಡೆಯನ್ನು ಈ ಚಕ್ರವು ಸೂಚಿಸುತ್ತಿದೆ. 
ಇನ್ನನ್‌ + ಆವಂ ತನಗೆ ಅಂತಕಮುಖಮಂ ಇರಲ್‌ +೬ ಎಡೆಮಾಡಿದಪ್ಪನ್‌ ವ 
ಇಂತಹ ಯಾವನು ತನಗೆ ಯಮನ ಬಾಯಿಯಲ್ಲಿ ಇರಲು 
ಅವಕಾಶಮಾಡಿಕೊಳ್ಳುತ್ತಿದ್ದಾನೆ. 


ಗದ್ಯಾನುಸರಣ: ನನಗೆ ಇನ್ನೂ ಶತ್ರುಗಳಿದ್ದಾರೆ ಎಂಬಷ್ಟು ಮಟ್ಟಿನ 
ಹಿನ್ನಡೆಯನ್ನು ಈ ಚಕ್ರವು ಸೂಚಿಸುತ್ತಿದೆ; ಇಂತಹ ಯಾವನು ತನಗೆ ಯಮನ ಬಾಯಿ 
ಹೊಗಲು ಅವಕಾಶಮಾಡಿಕೊಳ್ಳುತ್ತಿದ್ದಾನೆ? 


ವ| ಎಂದು ವೀರರಸೋದಾರಗಂಭೀರವಚನರಚನೆಗಳಿನನಿತನೆ ಬೆಸಸಿ 
ಮಾಣ್ಣ ಚಕ್ರವಲ್ಲಭಂಗೆ ಪುರೋಹಿತನಭಿಮುಖನಾಗಿ. 


ಅರ್ಥ: ಎಂದು ವೀರರಸ 4೬ ಉದಾರಗಂಭೀರವಚನರಚನೆಗಳಿನ್‌ + 
ಇನಿತನೆ ಬೆಸಸಿ ಮಾಣ್ಬ ಚಕ್ರವಲ್ಲಭಂಗೆ ಪುರೋಹಿತನ್‌ + ಅಭಿಮುಖನಾಗಿ - ಎಂಬ 
ವೀರರಸವನ್ನು ತೋರುವ ಗಂಭೀರ ಮಾತುಗಳಿಂದ ಇಷ್ಟನ್ನು ಮಾತ್ರ ಕೇಳಿ 
ಸುಮ್ಮನಾದ ಚಕ್ರವರ್ತಿಗೆ ಪುರೋಹಿತನು ಮುಂದೆ ನಿಂತು, 


ಇದು ಪಗೆವರುಳ್ಳುದಂ ತೋ 

ಚೆದಪುದು ನಿನಗರಿನೃಪರ್ಕಳಿಲ್ಲದಿದಿಂತಿ 

ರ್ಪುದೆ ದುರ್ನಿರೀಕ್ಷ್ಯಮಿನಬಿಂ 

ಬದಂತೆ ಪಜ್ಜಳಿಸಿ ಬಾಗಿಲೊಳ್‌ ಪುರವರದಾ ೫೩ 


ು3 


ಪದವಿಭಾಗ-ಅನ್ವಯ-ಅರ್ಥ: ಇದು ನಿನಗೆ ಪಗೆವರ್‌ + ಉಳ್ಳುದಂ 
ತೋಣಿದಪುದು = ಚಕ್ರರತ್ನವು ನಿಂತಿರುವುದು ನಿನಗೆ ಶತ್ರುಗಳಿರುವುದನ್ನು 
ಸೂಚಿಸುತ್ತದೆ, ಅರಿನೃಪರ್ಕಳ್‌ + ಇಲ್ಲದೆ ಎ ಶತ್ತುರಾಜರುಗಳಿರದಿದ್ದರೆ, ಇನಬಿಂಬದಂತೆ 
ದುರ್‌ + ನಿರೀಕ್ಷ್ಯಲ ಇದು ೫ ಸೂರ್ಯಮಂಡಲದಂತೆ ನೋಡಲಾಗದಂತಹ ಇದು, 
ಪುರವರದಾ ಬಾಗಿಲೊಳ್‌ ಪಜ್ಜಳಿಸಿ ಇಂತು * ಇರ್ಪುದೆ ಇ ಊರ ಅಗಸೆಬಾಗಿಲ 
ಮುಂದೆ ಉರಿಯುತ್ತ ಹೀಗೆ ನಿಲ್ಲುತ್ತದೆಯೇ? 


ಗದ್ಯಾನುಸರಣ: ಚಕ್ರರತ್ನವು ನಿಂತಿರುವುದು ನಿನಗೆ ಶತ್ರುಗಳಿರುವುದನ್ನು 
ಸೂಚಿಸುತ್ತದೆ, ಶತ್ರುರಾಜರುಗಳಿರದಿದ್ದರೆ, ಸೂರ್ಯಮಂಡಲದಂತೆ ನೋಡಲಾಗದಂತಹ 
ಈ ಚಕ್ರವು ಊರ ಅಗಸೆಬಾಗಿಲ ಮುಂದೆ ಪ್ರಜವಲಿಸುತ್ತ ಹೀಗೆ ನಿಲ್ಲುತ್ತ್ರದೆಯೇ? 


ನಿನಗರಸ ಬಹಿರ್ಮಂಡಳ 

ಮನೆ ಸಮಲಲ್ಕಿನಿತು ಬರಿಸಮು೦ ಪೋದುವು ಕೇ 
ಳಿನಿಂತರ್ಮಂಡಲಸಾ 
ಧಮಂಟೆದಜೆಪಿದುದುಮನಿನ್ನಜೆಪವುವೇ ೫೪ 


ಪದವಿಭಾಗ-ಅನ್ವಯ-ಅರ್ಥ: ಅರಸ ಬಹಿರ್ಮಂಡಳಮನೆ ಸಮಜಅಲೈ + 
ಇನಿತು ಬರಿಸಮುಂ ನಿನಗೆ" ಪೋದುವು - ರಾಜನೇ, ಹೊರಗಡೆಯ ರಾಜ್ಯಗಳನ್ನು 
ವಶಪಡಿಸಿಕೊಳ್ಳಲು ನಿನಗೆ ಇಷ್ಟು ವರ್ಷಗಳು ಕಳೆದುಹೋದುವು; ಇನಿಸು + 
ಅಂತರ್ಮಂಡಲಸಾಧನಂ ೬ ಉಂಟು ಇ ಇನ್ನು ಒಳಗಿನ ಪ್ರದೇಶಗಳನ್ನು 
ಸಾಧಿಸಿಕೊಳ್ಳಬೇಕಾಗಿದೆ; ಎಂದು + ಅಜೆಪಿದುದುಮನ್‌ + ಇನ್ನಜೆಪವುವೇ ಕೇಳ್‌ ಎ 
ಎಂದು ತಿಳಿಸಿದುದನ್ನೇ ಮತ್ತೆ ತಿಳಿಸಬೇಕೇ? 


ಗದ್ಯಾನುಸರಣ: ರಾಜನೇ, ಹೊರಗಡೆಯ ರಾಜ್ಯಗಳನ್ನು ವಶಪಡಿಸಿಕೊಳ್ಳಲು 
ನಿನಗೆ ಇಷ್ಟು ವರ್ಷಗಳು ಕಳೆದುಹೋದುವು; ಇನ್ನು ಒಳಗಿನ ಪ್ರದೇಶಗಳನ್ನು 
ಸಾಧಿಸಿಕೊಳ್ಳಬೇಕಾಗಿದೆ; ತಿಳಿದಿರುವುದನ್ನೇ ಮತ್ತೆ ತಿಳಿಸಬೇಕೇ? 


ಪುರುತನಯಂ ತಾನಾಮುಂ 
ಪುರುತನಯರೆಮೆಮಗೆ ತಂದೆಯಿತ್ತವನಿತಳಂ 
ಪೊರೆಯುಂಟೆ ತನಗೆ ಭಾಗ್ಯಾ 


ನುರೂಪದಿಂ ಬಾಳ್ವೆಮೆಅಗೆವೆಂಬತಿಮದದಿಂ ೫೫ 
ಪದವಿಭಾಗ-ಅನ್ವಯ-ಅರ್ಥ: ತಾನ್‌ ಪುರುತನಯಂ ಆಮುಂ 
ಪುರುತನಯರೆ೦ ಇ: ಅವನು ಪುರುದೇವನ ಮಗ ಹೇಗೋ ಹಾಗೆ ನಾವೂ 


ಪುರುದೇವನ ಮಕ್ಕಳು, ಎಮಗೆ ತಂದೆಯಿತ್ತ + ಅವನಿತಳ೦ ತನಗೆ ಪೊರೆಯುಂಟೆ ಇ 
ನಮಗೆ ತಂದೆಯು ದಯಪಾಲಿಸಿದ ಭೂಮಂಡಲದ ಮೇಲೆ ಅವನಿಗೆ 
ಹೊಣೆಗಾರಿಯಿದೆಯೇ? ತನಗೆ ಭಾಗ್ಯಾನುರೂಪದಿಂ ಬಾಳ್ವೆಂ = ನಮ್ಮ ಭಾಗ್ಯಕ್ಕೆ 
ಅನುಗುಣವಾದ ರೀತಿಯಲ್ಲಿ ಬಾಳುತ್ತೇವೆ; ಎಅಗೆವು + ಎಂಬ + ಅತಿಮದದಿ೦ ಇ 
ಯಾರಿಗೂ ತಲೆಬಾಗುವುದಿಲ್ಲ, 


ಗದ್ಯಾನುಸರಣ: ಅವನು ಪುರುದೇವನ ಮಗ ಹೇಗೋ ಹಾಗೆ ನಾವೂ 
ಪುರುದೇವನ ಮಕ್ಕಳು, ನಮಗೆ ತಂದೆಯು ದಯಪಾಲಿಸಿದ ಭೂಮಂಡಲದ ಮೇಲೆ 
ಅವನಿಗೆ ಅಧಿಕಾರವಿದೆಯೇ? ನಮ್ಮ ಭಾಗ್ಯಕ್ಕೆ ಅನುಗುಣವಾದ ರೀತಿಯಲ್ಲಿ ಬಾಳುತ್ತೇವೆ; 
ಆದರೆ, ಯಾರಿಗೂ ತಲೆಬಾಗುವುದಿಲ್ಲ, 


ನಿನ್ನನುಜರನಿಬರು೦ ಮಾ 
ನೋನ್ನತರಣಮೆಣಗರವರೊಳಗ್ಗಳದದಟಂ 

ತನ್ನಭಿಮಾನದ ಭುಜಬಲ 

ದುನ್ನತಿಯನೆ ಮೆಅ*ವ ಬಾಹುಬಲಿ ಮುನ್ನೆಖಗಂ ೫೬ 


ಪದವಿಭಾಗ-ಅನ್ವಯ-ಅರ್ಥ: ನಿನ್ನ + ಅನುಜರ್‌ -- ಅನಿಬರು೦ ಮಾನ + 
ಉನ್ನತರ್‌ ನಿನ್ನ ತಮ್ಮಂದಿರೆಲ್ಲ ಮಹಾ ಸ್ವಾಭಿಮಾನಿಗಳು, ಅಣ೦ ಎಜಿಗರ್‌ ೫ 
ಸ್ವಲ್ಪವೂ ಬಾಗದವರು, ಅವರೊಳ್‌ + ಅಗ್ಗಳದ + ಅದಟ೦ = ಅವರಲ್ಲಿಯೂ ಮಹಾ 
ದರ್ಷಿಷ್ಟನಾದವನೂ, ತನ್ನ + ಅಭಿಮಾನದ ಭುಜಬಲದ + ಉನ್ನತಿಯನೆ ಮೆಣ೫'ವ ವ 
ತನ್ನ ಸ್ವಾಭಿಮಾನ ಮತ್ತು ತೋಳ್ಪಲಗಳನ್ನು ಮೆರೆಯುವವನೂ ಆದ, ಬಾಹುಬಲಿ 
ಮುನ್ನೆ + ಎಜಗಂ ೬ ಬಾಹುಬಲಿಯಂತೂ ಮೊದಲೇ ಬಾಗುವುದಿಲ್ಲ. 


ಗದ್ಯಾನುಸರಣ: ನಿನ್ನ ತಮ್ಮಂದಿರೆಲ್ಲ ಮಹಾ ಸ್ವಾಭಿಮಾನಿಗಳು, ಸ್ವಲ್ಪವೂ 
ಬಾಗದವರು; ಅವರಲ್ಲಿಯೂ ಮಹಾ ದರ್ಪಿಷ್ಟನಾದವನೂ, ತನ್ನ ಸ್ವಾಭಿಮಾನ ಮತ್ತು 
ತೋಳ್ಪಲಗಳನ್ನು ಮೆರೆಯುವವನೂ ಆದ ಬಾಹುಬಲಿಯಂತೂ ಮೊದಲೇ 
ಬಾಗುವುದಿಲ್ಲ. 


ಆದಿಬ್ರಹ್ಮರ ಕೊಟ್ಟೀ 

ಮೇದಿನಿಗಾನೊಡೆಯನಾತನರಸಿನಿವಿರಿದಿಂ 
ದಾದೊಡಮೇನೆನಗೆಂಬ ಮ 

ದೋದಯದೊಳ್‌ ದೇವ ಬಾಹುಬಲಿ ಬಲ್ಜಿರ್ದಂ ೫೭ 


ಪದವಿಭಾಗ-ಅನ್ವಯ-ಅರ್ಥ: ಆದಿಬ್ರಹ್ಮರ ಕೊಟ್ಟ * ಈ ಮೇದಿನಿಗೆ * 
ಆನ್‌ + ಒಡೆಯನ್‌ = ಆದಿತೀರ್ಥಂಕರನು ಕೊಟ್ಟಿರುವ ಈ ಭೂಮಿಗೆ ನಾನೂ 
ಒಡೆಯನೇ, ಆತನ + ಅರಸು ಇಂದು ಇನಿವಿರಿದಾದೊಡಂ ಎನಗೆ ಏನ್‌ = ಭರತನ 
ಅಧಿಕಾರ ಕೊಂಚ ಹೆಚ್ಚಾದರೆ ತಾನೇ ನನಗೇನು, ಎ೦ಬ ಮದೋದಯದೊಳ್‌ 
ಬಾಹುಬಲಿ ಬಲ್ಬಿರ್ದಂ ದೇವ ವ ಎನ್ನುವ ಅಹಂಕಾರದಿಂದ ಬಾಹುಬಲಿ ಬಲಿತಿದ್ದಾನೆ, 


ಸ್ವಾಮಿ 


ಗದ್ಯಾನುಸರಣ: ಆದಿತೀರ್ಥಂಕರನು ಕೊಟ್ಟಿರುವ ಈ ಭೂಮಿಗೆ ನಾನೂ 
ಒಡೆಯನೇ, ಭರತನ ಅಧಿಕಾರ ಕೊಂಚ ಹೆಚ್ಚಾದರೆ ನನಗೇನು ಎನ್ನುವ 
ಅಹಂಕಾರದಿಂದ ಬಾಹುಬಲಿ ಬಲಿತಿದ್ದಾನೆ, ಸ್ವಾಮಿ. 


ನಿನಗೇನಂ ಪೇಟಕ್ಕಿನಾತಂ ಸುಭಟಸಮರಸಂಘಟ್ಟದೋರ್ಗರ್ವವಿದ್ಧಂ 
ಸನಕೇಳೀದೋಹಳಂ ವಿದ್ಧಿಷದಿಭರದನಸ್ತಂಭಲೀಲಾಸಮುತ್ತಾ 


04 


ಟನಕಾಂಕ್ಷಾದುರ್ಮದಂ ದುರ್ಜಯರಿಪುನ್ಫಪಶೌರ್ಯೋನ್ನಮನ್ಮಸ್ತಕಾವ 


ರ್ಜನವಾಂಛಾದುರ್ಧರಂ ದುರ್ಲಲಿತಚರಿತಸಂಕೇತಗೋಷ್ಠೀನಿಕೇತಂ ೫೮ 
ಪದವಿಭಾಗ-ಅನ್ವಯ-ಅರ್ಥ: ನಿನಗೆ + ಏನಂ ಪೇಟನ್‌ ಎ ನಿನಗೆ 
ಏನೆಂದು ಹೇಳಲಿ? ಆತಂ 
ಸುಭಟಸಮರಸಂಘಟ್ಟದೋರ್ಗರ್ವವಿದ್ದ್ವಂಸನಕೇಳೀದೋಹಳಂ = ಅವನು ಮಹಾ 
ವೀರರೊಡನೆ ಯುದ್ಧದಲ್ಲಿ ತೊಡಗಿ ಎದುರಾಳಿಯ ತೋಳ್ಸಲದ ಹೆಮೆಯನ್ನು 
ಹುಡಿಗುಟ್ಟುವ ಆಟದಲ್ಲಿ ಆಸಕ್ತನಾದದವನು; ವಿದ್ವಿಷತ್‌ + 
ಇಭರದನಸ್ತಂಭಲೀಲಾಸಮುತ್ಪಾಟನಕಾಂಕ್ಟಾದುರ್ಮದಂ = ಶತ್ರುರಾಜರ ಮದಿಸಿದ 


ಆನೆಗಳ ದಂತಗಳನ್ನು ಸಲೀಸಾಗಿ ಕಿತ್ತುಹಾಕುವುದರಲ್ಲಿ ಹೆಮ್ಮೆ ತಾಳುವವನು, 
ದುರ್ಜಯರಿಪುನೃಪಶೌರ್ಯ + ಉನ್ನಮತ್‌ + ಮಸ್ತಕ + ಆವರ್ಜನವಾಂಛಾದುರ್ಧರಂ 
= ಗೆಲ್ಲಲರಿದಾದ ಶತ್ರುರಾಜರ ಪರಾಕ್ರಮದಿಂದ ಮೇಲೆತ್ತಿದ ತಲೆಗಳನ್ನು ಬಾಗಿಸುವ 
ಆಕಾಂಕ್ಷೆಯವನು, ದುರ್ಲಲಿತಚರಿತಸಂಕೇತಗೋಷ್ಠೀನಿಕೇತಂ ೬ ಶೂರರ ಪರಿಯನ್ನು 
ಗುರುತಿಸುವ ಗೋಷ್ಠಿಗೆ ಆಶ್ರಯದಾತ. 


ಗದ್ಯಾನುಸರಣ: ಆತನ ಬಗ್ಗೆ ನಿನಗೆ ಏನೆಂದು ಹೇಳಲಿ? ಅವನು ಮಹಾ 
ವೀರರೊಡನೆ ಯುದ್ಧದಲ್ಲಿ ತೊಡಗಿ ಎದುರಾಳಿಯ ತೋಳ್ಸಲದ ಹೆಮೆಯನ್ನು 
ಹುಡಿಗುಟ್ಟುವ ಆಟದಲ್ಲಿ ಆಸಕ್ತನಾದವನು; ಶತ್ರುರಾಜರ ಮದಿಸಿದ ಆನೆಗಳ 
ದಂತಗಳನ್ನು ಸಲೀಸಾಗಿ ಕಿತ್ತುಹಾಕುವುದರಲ್ಲಿ ಹೆಮ್ಮೆ ತಾಳುವವನು; ಗೆಲ್ಲಲರಿದಾದ 
ಶತ್ರುರಾಜರ ಪರಾಕ್ರಮದಿಂದ ಮೇಲೆತ್ತಿದ ತಲೆಗಳನ್ನು ಬಾಗಿಸುವ ಆಕಾಂಕ್ಷೆಯವನು; 
ಮತ್ತು ಶೂರರ ಪರಿಯನ್ನು ಗುರುತಿಸುವ ಗೋಷ್ಠಿಗೆ ಆಶ್ರಯದಾತ. 


ಭರತೇಶ್ವರ ನಿನ್ನ ಪದಾಂ 
ಬುರುಹಕ್ಕವರೆಅಗಿ ಸುಖಮನನುಭವಿಸುಗೆ ಮೇಣ್‌ 
ಪುರುಪರಮೇಶ್ವರನ ಪದಾಂ 


ಬುರುಹಕ್ಕವರೆಅಗಿ ತಪಮನನುಭವಿಸುಗೆ ಮೇಣ್‌ ರ೫೯ 
ಪದವಿಭಾಗ-ಅನ್ವಯ-ಅರ್ಥ: ಭರತೇಶ್ವರ ಅವರ್‌ ನಿನ್ನ ಪದ + 
ಅಂಬುರುಹಕ್ಕೆ ಎಣಗಿ ಎ ಭರತಚಕ್ರವರ್ತಿಯೇ ನಿನ್ನ ತಮ್ಮಂದಿರು ನಿನ್ನ 


ಅಡಿದಾವರೆಗಳಿಗೆ ಎರಗಿ, ಸುಖಮನ್‌ +೬ ಅನುಭವಿಸುಗೆ ಮೇಣ್‌ ಇ ಭೋಗಗಳನ್ನು 
ಅನುಭವಿಸಲಿ, ಇಲ್ಲವೇ, ಅವರ್‌ ಪುರುಪರಮೇಶ್ವರನ ಪದ + ಅಂಬುರುಹಕ್ಕೆ ಎಜಗಿ 
= ಅವರು ಪುರುದೇವನಿಗೆ ಶರಣಾಗಿ, ತಪಮನ್‌ + ಅನುಭವಿಸುಗೆ ಮೇಣ್‌ - ಇಲ್ಲ 
ತಪಸ್ಸಿನಲ್ಲಿ ತೊಡಗಲಿ. 


ಗದ್ಯಾನುಸರಣ: ಭರತಚಕ್ರವರ್ತಿಯೇ, ನಿನ್ನ ತಮ್ಮಂದಿರು, ಇಲ್ಲವೇ ನಿನ್ನ 
ಅಡಿದಾವರೆಗಳಿಗೆ ಎರಗಿ ಭೋಗಗಳನ್ನು ಅನುಭವಿಸಲಿ, ಇಲ್ಲ ಪುರುದೇವನಿಗೆ 
ಶರಣಾಗಿ ತಪಸ್ಸಿನಲ್ಲಿ ತೊಡಗಲಿ. 


ಎನೆ ಬಳೆದ ಮುನಿಸಿನೊಳ್‌ ಕೆ 


ಚ್ಚನಾದ ಕಣ್‌ ದೆಸೆಗೆ ಕೆಂಪನೊದವಿಸಿದುದು ದಿ 
ಗ್ವನಿತೆಯರ್ಗೆ ರಕ್ತಬಲಿಯಂ 
ಮನಕ್ಕೆ ವರೆ ಬಳೆದ ಮುನಿಸೆ ಕುಡುವಂತಾಗಳ್‌ ೬೦ 


ಪದವಿಭಾಗ-ಅನ್ವಯ-ಅರ್ಥ: ಎನೆ ಬಳೆದ ಮುನಿಸಿನೊಳ್‌ ಕೆಚ್ಚನಾದ ಕಣ್‌ 
= ಹೀಗೆಂದಾಗ ಅಧಿಕಗೊಂಡ ಕೋಪದಿಂದ ಕೆಂಪಗಾದ ಕಣ್ಣು, ಬಳೆದ ಮುನಿಸೆ 
ಮನಕ್ಕೆ ವರೆ - ಹೆಚ್ಚಾದ ಕೋಪವು ಮನಸ್ಸಿಗೆ ಬರಲು, ದಿಕ್‌ + ವನಿತೆಯರ್ಗೆ 
ರಕ್ತಬಲಿಯಂ ಕುಡುವಂತೆ ಎ ದಿಕ್ಕನೈಯರಿಗೆ ರಕ್ತಬಲಿಯನ್ನು ಕೊಡುವಂತೆ, ಆಗಳ್‌ 
ದೆಸೆಗೆ ಕೆಂಪನ್‌ + ಒದವಿಸಿದುದು ಇ ಆಗ ದಿಕ್ಕುಗಳಿಗೆ ಕೆಂಪು ಬಣ್ಣವನ್ನು ನೀಡಿತು. 


ಗದ್ಯಾನುಸರಣ: ಹೀಗೆನ್ನಲು ಅಧಿಕಗೊಂಡ ಕೋಪದಿಂದ ಭರತನ ಕಣ್ಣು 
ಕೆಂಪಗಾದವು; ಆ ಕೆಂಬಣ್ಣವು ಅವನ ಮನಸ್ಸಿನಲ್ಲಿಯೂ ತುಂಬಿಕೊಂಡು ದಿಕ್ಕನೈಯರಿಗೆ 
ರಕ್ತಬಲಿಯನ್ನು ಕೊಡುವಂತೆ ದಿಕ್ಕುಗಳನ್ನೂ ಕೆ೦ಪಗಾಗಿಸಿದುವು. 


ವಿಕಸಿತನಾಸಾಪುಟನತಿ 
ವಿಕಂಪಿತಾತಾಮ್ರದಶನವಸನಂ ಬದ್ಧ 
ಭ್ರುಕುಟಿಪುಟಂ ಭರತೇಶ್ವರ 


ನಕಾಲಯಮರಾಜಲೀಲೆಯಂ ಕೈಕೊಂಡಂ ೬೧ 

ಪದವಿಭಾಗ-ಅನ್ವಯ-ಅರ್ಥ: ವಿಕಸಿತನಾಸಾಪುಟನ್‌ ಇ ಅಗಲಗೊಂಡ 
ಮೂಗಿನ ಹೊಳ್ಳೆಗಳು, ಅತಿ ವಿಕಂಪಿತ + ಆತಾಮ್ರದಶನವಸನಂ೦ = ಕಂಪಿಸುವ ಕೆಂಪು 
ತುಟಿಗಳು, ಬದ್ಧಭ್ರುಕುಟಿಪುಟಂ  ಗಂಟಿಕ್ಕಿಕೊಂಡ ಹುಬ್ಬುಗಳು, (ಉಂಟಾಗಿ) 


ಭರತೇಶ್ವರನ್‌ ಅಕಾಲಯಮರಾಜಲೀಲೆಯಂ ಕೈಕೊಂಡಂ = ಭರತಚಕ್ರವರ್ತಿಯು 
ಅಕಾಲ ಯಮರಾಜನಂತೆ ಆರ್ಭಟಿಸಿದ. 


ಗದ್ಯಾನುಸರಣ: ಭರತನ ಮೂಗಿನ ಹೊಳ್ಳೆಗಳು ಅಗಲಗೊಂಡುವು, ಕೆಂಪು 
ತುಟಿಗಳು ಕಂಪಿಸತೊಡಗಿದುವು. ಹುಬ್ಬುಗಳು ಗ೦ಟಿಕ್ಕಿಕೊಂಡುವು; ಹೀಗೆ 
ಭರತಚಕ್ರವರ್ತಿಯು ಅಕಾಲ ಯಮನಂತೆ ಆರ್ಭಟಿಸಿದ. 


ಏನೇನೋ ಮದನುಜರೆನ 

ಗಾನತರಣಮಾಗದಿರ್ದರಾ ಮದಮವರ್ಗೇ 

ನೇನೇತಣಸಳೊಳಾಯ್ತದನಿನಿ 

ಸಾನುಂ ಬೇಗದೊಳೆ ಕಳೆದು ತೋಣ*ನೆ ರಣದೊಳ್‌ ೬೨ 


ಪದವಿಭಾಗ-ಅನ್ವಯ-ಅರ್ಥ: ಏನೇನೋ ಇ ಏನು ಏನು? ಮಠ್‌ + 
ಅನುಜರ್‌ + ಎನಗೆ + ಆನತರ್‌ ೬ ಅಣ೦ +೬ ಆಗದಿರ್ದರ್‌ = ನನ್ನ ತಮ್ಮಂದಿರು 
ನನಗೆ ಕೊಂಚವೂ ವಿಧೇಯರಾಗಿಲ್ಲವೇ? ಆ ಮದಂ +೬ ಅವರ್ಗೆ ೬ ಏನೇನ್‌ + 


05 


ಏತಅಸೊಳ್‌ + ಆಯ್ತು - ಅಂತಹ ಕೊಬ್ಬು ಅವರಿಗೆ ಯಪುದ"ರಿಂದ ಉಂಟಾಯಿತು, 
ಅದನ್‌ + ಇನಿಸಾನುಂ ಬೇಗದೊಳೆ ರಣದೊಳ್‌ ಕಳೆದು ತೋಅ*ನೆ = ಅದನ್ನು 
ಆದಷ್ಟು ಬೇಗ ಯುದ್ಧದಲ್ಲಿ ಹೋಗಲಾಡಿಸದೇ ಇರುತ್ತೇನೆಯೇ. 


ಗದ್ಯಾನುಸರಣ: ಏನು ಏನಂದಿರಿ? ನನ್ನ ತಮ್ಮಂದಿರು ನನಗೆ ಕೊಂಚವವೂ 
ವಿಧೇಯರಾಗಿಲ್ಲವೇ? ಅಂತಹ ಕೊಬ್ಬು ಅವರಿಗೆ ಯಾವುದರಿಂದ ಉಂಟಾಯಿತು? 
ಆದಷ್ಟು ಬೇಗ ಅದನ್ನು ಯುದ್ಧದಲ್ಲಿ ಹೋಗಲಾಡಿಸದೇ ಇರುತ್ತೇನೆಯೇ! 


ಎನಿಬರರಸುಗಳುಮೆಅಗಿದೊ 

ಡೆನಗೇವಂದಪುದೊ ಬಾಹುಬಲಿ ಪೊಣಗೆನೆ ಪೇ 

ನಿತು ಪುರಮೇವುದೊ ಪೌ 

ದನಪುರಮೆನ್ನಾಳ್ಳೆಗಿಂತು ಪೊಣಗೆನಿಪಾಗಳ್‌ ೬೩ 


ಪದವಿಭಾಗ-ಅನ್ವಯ-ಅರ್ಥ: ಬಾಹುಬಲಿ ಪೊಜಗು +೬ ಎನೆ ಷ 
ಬಾಹುಬಲಿಯು ಹೊರತು ಎಂದಾಗ, ಎನಿಬರ್‌ +೬ ಅರಸುಗಳುಂ +೬ ಎಅಗಿದೊಡೆ + 
ಎನಗೆ + ಏವಂದಪುದೊ ಪೇಟ್‌ = ಎಷ್ಟು ಮಂದಿ ರಾಜರು ನನಗೆ ಬಾಗಿದರೆ 
ತಾನೇ ಏನು ಬಂದ ಹಾಗಾಯಿತು, ಇಂತು ಪೌದನಪುರಂ + ಎನ್ನ + ಆಳ್ಕೆಗೆ 
ಪೊಣಗೆ + ಎನಿಪಾಗಳ್‌ ೬ ಹೀಗೆಯೇ ಪೌದನಪುರವು ನನ್ನ ಆಳ್ವಿಕೆಗೆ ಹೊರತು 
ಎನ್ನಿಸಲು, ಎನಿತು ಪುರಂ + ಏವುದೊ = ಎಷ್ಟು ಊರುಗಳಿಂದ ಏನು ಪ್ರಯೋಜನ? 


ಗದ್ಯಾನುಸರಣ: ಬಾಹುಬಲಿಯು ಹೊರತು ಎನ್ನಲು, ಎಷ್ಟು ಮಂದಿ ರಾಜರು 
ನನಗೆ ಬಾಗಿದರೆ ತಾನೇ ಏನು ಬಂದ ಹಾಗಾಯಿತು, ಹೀಗೆಯೇ ಪೌದನಪುರವು ನನ್ನ 
ಆಧಿಕಾರದಿಂದ ಹೊರತು ಎನ್ನಿಸಲು, ನನ್ನ ಆಳ್ವಿಕೆಯಲ್ಲಿ ಎಷ್ಟು ಊರುಗಳಿದ್ದು ತಾನೇ 
ಏನು ಪ್ರಯೋಜನ? 


ಏವನೆಮಗೆಂಬ ಶೌರ್ಯಮ 

ದಾವಷ್ಟಂಭದೊಳವಂದಿರಿಂತುಣದಿರೆ ಪೇ 

ಆಗಾವುದೊ ಬಾಯ್ಕೇಳಿಸಿಯು 

ದೇವುದೊ ಷಟ್ಟಂಡಮಂಡಿತಂ ಭೂವಳಯಂ ೬೪ 


ಪದವಿಭಾಗ-ಅನ್ವಯ-ಅರ್ಥ: ಎಮಗೆ ಏವನ್‌ ಎಂಬ ಇ ನಮ್ಮನ್ನೇನು 
ಮಾಡಬಲ್ಲ ಎಂಬ. ಶೌರ್ಯಮದ + ಅವಷ್ಟಂಭದೊಳ್‌ - ತಮ್ಮ ಪರಾಕ್ರಮ ಮತ್ತು 
ಸೊಕ್ಕುಗಳ ಉರುಬಿನಲ್ಲಿ, ಇಂತು ಅವ೦ದಿರ್‌ ಉಜದೆ + ಇರೆ - ಹೀಗೆ ಅವರು 
ಲಕ್ಷಿಸದೆ ಇದ್ದರೆ, ಪೇಟ +೬ ಆವುದೊ ಇ ಪರ್ಯಾಯ ಏನು, ಬಾಯ್ಕೇಳಿಸಿಯುಂ 


ಇದು ಷಟ್ಟಂಡಮಂಡಿತಂ ಭೂವಳಯಂ ಏವುದೊ = 
ಆಜ್ಞಾಧೀನವಾಗಿಸಿಕೊ೦ಡಿದ್ದರೂ ಷಟ್ಟಂಡಗಳಿಂದ ಕೂಡಿದ ಈ 
ಭೂಮಂಡಲದಿಂದೇನು? 


ಗದ್ಯಾನುಸರಣ: ನಮ್ಮನ್ನೇನು ಮಾಡಬಲ್ಲ ಎಂಬ ತಮ್ಮ ಪರಾಕ್ರಮ ಮತ್ತು 
ಸೊಕ್ಕುಗಳ ಉರುಬಿನಲ್ಲಿ ಹೀಗೆ ಅವರು ನನ್ನನ್ನು ಲಕ್ಷಿಸದೆ ಇದ್ದರೆ, ಏನು ಮಾಡುವುದು; 


ಆಜ್ಞಾಧೀನವಾಗಿಸಿಕೊಂಡಿದ್ದರೂ ಷಟ್ಟಂಡಗಳಿಂದ ಕೂಡಿದ ಈ 
ಭೂಮಂಡಲದಿಂದೇನು ಪ್ರಯೋಜನ? 


ಎಂದೊಡೆ ಪುರೋಹಿತಂ ನಿನ 

ತೊಂದೋಲೆಗೆ ತೀರ್ವುದೊಂದು ಮನೆವಾರ್ತೆಗಿದೇ 

ನೆಂದರಸ ಬಳೆಯೆ ನುಡಿದಪೆ 

ಯೆಂದಟ್ಟಲೆವೇಟ್ದನವರ್ಗೆ ಶಾಸನಹರರಂ ೬೫ 


ಪದವಿಭಾಗ-ಅನ್ವಯ-ಅರ್ಥ: ಎಂದೊಡೆ ಪುರೋಹಿತಂ ಇ ಎಂದಾಗ 
ಪುರೋಹಿತನು ಹೀಗೆಂದ, ನಿನತು * ಒಂದು + ಓಲೆಗೆ ತೀರ್ವುದು = ನಿನ್ನ ಒಂದು 
ಓಲೆಯಿಂದ ಇದು ಬಗೆಹರಿಯುವಂತಹುದು, ಒಂದು ಮನೆವಾರ್ತೆಗೆ + ಇದೇನೆಂದು 
+ ಅರಸ ಬಳೆಯೆ ನುಡಿದಪೆ - ಮನೆಯ ಒಂದು ವಿಷಯಕ್ಕೆ ಏನೆಂದು ಇಷ್ಟೊಂದು 
ಹೇಳುತಿದ್ದೀಯೆ, ಎಂದು ಅವರ್ಗೆ ಶಾಸನಹರರಂ ಅಟ್ಟಲೆ + ಪೇಟ್ಬನ್‌ ೬ ಎಂದು 
ತಮ್ಮಂದಿರಿಗೆ ಆದೇಶವನ್ನು ಕಳಿಸಲು ಸಲಹೆಯಿತ್ತ. 


ಗದ್ಯಾನುಸರಣ: ಎಂದಾಗ ಪುರೋಹಿತನು ಹೀಗೆಂದ: "ನಿನ್ನ ಒಂದು 
ಓಲೆಯಿಂದ ಇದು ಬಗೆಹರಿಯುವಂತಹುದು, ಮನೆಯ ಒಂದು ವಿಷಯಕ್ಕೆ ಏನೆಂದು 
ಇಷ್ಟೊಂದು ಚಿ೦ತಿಸುತ್ತಿರುವೆ' ಎಂದು ತನ್ನ ತಮ್ಮಂದಿರಿಗೆ" ಒಂದು ಆದೇಶವನ್ನು 
ಕಳಿಸಲು ಭರತನಿಗೆ ಸಲಹೆಯಿತ್ತ. 


ವ ಆಗಳ್‌ ಭರತೇಶ್ವರಚಕ್ರವರ್ತಿಯಟ್ಟಿದ ದೂತಂ 
ಪುರುಪರಮೇಶ್ವರತನೂಜರಲ್ಲಿಗೆ ಪೋಗಿ, 


ಅರ್ಥ:  ಆಗಳ್‌ ಭರತೇಶ್ವರಚಕ್ರವರ್ತಿ +೬ ಅಟ್ಟಿದ ದೂತಂ 
ಪುರುಪರಮೇಶ್ವರತನೂಜರಲ್ಲಿಗೆ ಪೋಗಿ ಇ ಭರತನು ಕಳಿಸಿದ ಆದೇಶವಾಹಕನು 
ಪುರುದೇವನ ಮಕ್ಕಳ ಬಳಿಗೆ ಹೋದ. 


ಎನಗೊರ್ವಂಗುಪಭೋಗ್ಯಮಲ್ತು ವಸುಧಾಸಾಮ್ರಾಜ್ಯಮೋರಂತೆ ನಿ 

ಮ್ಮನಿಬರ್ಗಂ ಪಿರಿಯಣ್ಣನೇ೦ ಜನಕನೇನೆಂಬೊಂದು ಕೊಂಡಾಟದಿಂ 

ವಿನಯಂ ಸಲ್ವುದು ತಾಮುಮಾಮುಮೊಡನಿರ್ಪಂ ಬರ್ಪುದೆಂಬೀಶಶಾ 
ಸನಮಂ ನೆತ್ತಿಯೊಳಾಂತು ಬನ್ನಿಮೆಅಗಿ೦ ಚಕ್ರೇಶಪಾದಾಬ್ಬದೊಳ್‌ ೬೬ 


ಪದವಿಭಾಗ-ಅನ್ವಯ-ಅರ್ಥ: ವಸುಧಾಸಾಮ್ರಾಜ್ಯಂ = ಭೂಮಂಡಲದ 
ಸಾಮ್ರಾಜ್ಯವು, ಎನಗೆ + ಒರ್ವಂಗೆ + ಉಪಭೋಗ್ಯಂ + ಅಲ್ತು - ನನಗೊಬ್ಬನಿಗೇ 
ಅನುಭೋಗಕ್ಕೆ ಇರುವುದಲ್ಲ. ಓರಂತೆ ನಿಮ್ಮನಿಬರ್ಗ೦ = ಹಾಗೆಯೇ ನಿಮ್ಮೆಲ್ಲರಿಗೂ, 
ಪಿರಿಯಣ್ಣನೇಂ ಜನಕನೇನ್‌ + ಎಂಬೊಂದು ಕೊಂಡಾಟದಿ೦ ಎ ಹಿರಿಯಣ್ಣನೇನು 
ತಂದೆಯೇನು ಎಂಬ ಗೌರವದಿಂದ, ವಿನಯಂ ಸಲ್ವುದು = ವಿಧೇಯತೆಯನ್ನು 
ತೋರಿಸಿರಿ, ತಾಮು೦ ೬ ಆಮುಂ ೬ ಒಡನೆ ೬ ಇರ್ಪಂ ಬರ್ಪುದು ಇ ನಾನೂ 
ನೀವೂ ಜೊತೆಯಲ್ಲಿರೋಣ, ಎಂಬ 4+ ಈಶಶಾಸನಮಂ ನೆತ್ತಿಯೊಳ್‌ 4+ ಆಂತು 


ು6 


ಬನ್ನಿಂ - ಎಂಬ ಒಡೆಯನ ಆಜ್ಞೆಯನ್ನು ತಲೆಯಲ್ಲಿ ಹೊತ್ತು ಬನ್ನಿ ಚಕ್ರೇಶಪಾದ + 
ಅಬ್ಬದೊಳ್‌ ಎಜಗಿ೦ - ಚಕ್ರವರ್ತಿಯ ಅಡಿದಾವರೆಗಳಲ್ಲಿ ಎರಗಿರಿ. 


ಗದ್ಯಾನುಸರಣ: "ಈ ಭೂಮಂಡಲ ಸಾಮ್ರಾಜ್ಯವು ನನಗೊಬ್ಬನಿಗೇ 
ಅನುಭೋಗಕ್ಕೆ ಇರುವುದಲ್ಲ. ಹಾಗೆಯೇ ನಿಮ್ಮೆಲ್ಲರಿಗೂ; ಹಿರಿಯಣ್ಣನೇನು ತಂದೆಯೇನು 
ಎಂಬ ಗೌರವದಿಂದ ವಿಧೇಯತೆಯನ್ನು ತೋರಿಸಿರಿ; ನಾನೂ ನೀವೂ 
ಜೊತೆಯಲ್ಲಿರೋಣ ಎಂಬ ಒಡೆಯನ ಆಜ್ಞೆಯನ್ನು ತಲೆಯಲ್ಲಿ ಹೊತ್ತು ಬನ್ನಿ, 
ಚಕ್ರವರ್ತಿಯ ಅಡಿದಾವರೆಗಳಲ್ಲಿ ಎರಗಿರಿ.' 


ವ। ಎಂದು ನುಡಿದ ದೂತನ ನುಡಿಯುಮಂ ರಾಜಾದೇಶಮುಮನವಧಾರಿಸಿ 
ಬಂದ ದೂತನಂ ಮನ್ನಿಸಿ ಸಂತೋಷಂಬಡಿಸಿ ಪೋಗಲ್ಪೇಟ್ದು, 


ಅರ್ಥ: ಎಂದು ನುಡಿದ ದೂತನ ನುಡಿಯುಮಂ ರಾಜ + 
ಆದೇಶಮುಮನ್‌ + ಅವಧಾರಿಸಿ ಬಂದ ದೂತನಂ ಮನ್ನಿಸಿ ಸಂತೋಷಂಬಡಿಸಿ 
ಪೋಗಲ್‌ + ಪೇಟ್ಟು - ಎಂದು ಹೇಳಿದ ದೂತನ ಮಾತನ್ನೂ ರಾಜಾಜ್ಞೆಯನ್ನೂ 
ಗಮನಿಸಿ ಬಂದ ದೂತನಿಗೆ ಗೌರವವನ್ನಿತ್ತು ಸಂತಸಗೊಳಿಸಿ ಬೀಳ್ಕೊಟ್ಟರು. 


ಪಿರಿಯಣ್ಣಂ ಗುರು ತಂದೆಯೆಂದೆಳಗುವಂ ಮುನ್ನೆಲ್ಲಮಿಂತೀಗಳಾ 
ಳರಸೆಂಬೊಂದು ವಿಭೇದಮಾದೊಡೆಅಕಂ ಚಿಃ ಕಷ್ಟಮಲ್ತೇ ವಸುಂ 

ಧರೆಗಯ್ಯಂ ದಯೆಗೆಯ್ಯೆ ಮುಂ ಪಡೆದುದರ್ಕಿಂತೀತನೊಳ್‌ ತೊಟ್ಟ ಕಿಂ 
ಕರಭಾವಂ ಎಮಗಕ್ಕಗೊಟ್ಟು ಮಡಗೂಟುಣ್ಣಂದಮಂ ಪೋಲದೇ ೬೭ 


ಪದವಿಭಾಗ-ಅನ್ವಯ-ಅರ್ಥ: ಪಿರಿಯಣ್ಣಂ ಗುರು ತಂದೆಯೆಂದು ಮುನ್ನೆ + 
ಎಲ್ಲಂ ಎಅಗುವ೦ ಇ ಹಿರಿಯಣ್ಣನು ಗೌರವಾರ್ಹ ತಂದೆಗೆ ಸಮಾನ ಎಂದು ಮೊದಲು 
ಎಲ್ಲರೂ ನಮಿಸೋಣ, ಇಂತು 4 ಈಗಳ್‌ + ಆಳ್‌ + ಅರಸ * ಎಂಬ +೬ ಒಂದು 
ವಿಭೇದಂ * ಆದೊಡೆ ಇ ಆದ'ರೆ ಹೀಗೆ ಈಗ ಯಜಮಾನ ಆಳು ಎಂಬ ವ್ಯತ್ಯಾಸ 
ಮಾಡಿದರೆ, ಎಅಕ೦ ಚಿಃ ಕಷ್ಟಮಲ್ಲೇ ನಮಸ್ಕರಿಸುವುದು ಕಷ್ಟಲ್ಲವೇ, ಅಯ್ಯಂ 
ದಯೆಗೆಯ್ಯೆ ಮುಂ ಪಡೆದುದರ್ಕೆ - ತಂದೆಯು ದಯಪಾಲಿಸಲು ಮೊದಲು ಪಡೆದ 
ಕಾರಣದಿಂದ, ವಸುಂಧರೆಗೆ ಇಂತು ೬ ಈತನೊಳ್‌ ತೊಟ್ಟ ಕಿಂಕರಭಾವ೦ ವ 
ರಾಜ್ಯಕ್ಕಾಗಿ ಹೀಗೆ ಈತನ ಬಗ್ಗೆ ತಾಳಿದ ಸೇವಾಭಾವವು, ಎಮಗೆ + ಅಕ್ಕ + ಕೊಟ್ಟು 
ಮಡಗೂಟು್‌ + ಉಣ್ಣ + ಅಂದಮಂ ಪೋಲದೇ ಇ ನಾವೇ ಅಕ್ಕಿಯಿತ್ತು 


ಎ೦ಜಲನ್ನವನ್ನು ತಿಂದ ಬಗೆಯನ್ನು ಹೋಲುವುದಲ್ಲವೇ? 


ಗದ್ಯಾನುಸರಣ: ಹಿರಿಯಣ್ಣನು ಗೌರವಾರ್ಹ ತಂದೆಗೆ ಸಮಾನ ಎಂದು 
ಮೊದಲು ಎಲ್ಲರೂ ನಮಿಸೋಣ, ಆದ'ರೆ ಹೀಗೆ ಈಗ ಯಜಮಾನ ಆಳು ಎಂಬ 
ವ್ಯತ್ಯಾಸ ಮಾಡಿದರೆ ನಮಸ್ಕರಿಸುವುದು ಕಷ್ಟಲ್ಲವೇ? ತಂದೆಯು ದಯಪಾಲಿಸಲು 
ರಾಜ್ಯವನ್ನು ಮೊದಲು ಪಡೆದ ಕಾರಣದಿಂದ ಈತನ ಬಗ್ಗೆ ಈಗ ಸೇವಾಭಾವವು 
ತಾಳಿದರೆ ನಾವೇ ಅಕ್ಕಿಯಿತ್ತು ಅವನ ಎ೦ಜಲನ್ನವನ್ನು ತಿಂದ ಹಾಗಲ್ಲವೇ? 


ವ। ಎಂದು ತಮ್ಮೊಳನಿಬರುಂ ಪರಿಚ್ಛೇದಿಸಿ, ಪರಿತ್ಯಕ್ತ 


ನಿಜರಾಜ್ಯಪರಿಚ್ಛೇದರಾಗಿ ಕುಮಾರರ್‌ ನೂರ್ವರುಂ 
ಸಮವಸರಣಭೂಮಂಡಲಮನೊ!ಪೊಕ್ಕು], 
ಅರ್ಥ: ಎಂದು ತಮ್ಮೊಳ್‌ + ಅನಿಬರುಂ ಪರಿಚ್ಛೇದಿಸಿ - ಎಂದು 


ತಾವೆಲ್ಲರೂ ಒಂದು ತೀರ್ಮಾನಕ್ಕೆ ಬಂದರು. ಪರಿತ್ಯಕ್ತ ನಿಜರಾಜ್ಯಪರಿಚ್ಛೇದರ್‌ + ಆಗಿ 
= ಎಂದು ತಮ್ಮ ರಾಜ್ಯವನ್ನು ತೊರೆಯಲು ನಿಶ್ಚಯಿಸಿದರು. ನೂರು ಮಂದಿ 
ರಾಜಕುವರರೂ ಬಂದು ಸಮವಸರಣ ಭೂಮಿಯನ್ನು ಸೇರಿದರು. 


ಭವದಂಫ್ರಿಕಮಳರಜದಿಂ 

ಪವಿತ್ರಮಾದೆಮ್ಮ ಮಕುಟಮೆಅಗದು ಪೆಅರ್ಗಂ 

ಭವಭಯಹರ ಭರತನನೆಮ 

ಗವಯವದೆಅಗಿಸುವ ತಪಮನೀಗಳೆ ದಯೆಗೈ ೬೮ 


ಪದವಿಭಾಗ-ಅನ್ವಯ-ಅರ್ಥ: ಭವತ್‌ + ಅಂಖ್ರಕಮಳರಜದಿಂ ಪವಿತ್ರಂ + 
ಆದ ವ ನಿನ್ನ ಅಡಿದಾವರೆಗಳ ಧೂಳಿನಿಂದ ಪಾವನವಾದ, ಎಮ್ಮ ಮಕುಟಂ ಪೆಐರ್ಗಂ 
ಎಜಿಗದು = ನಮ್ಮ ಕಿರೀಟಗಳು ಇತರರಿಗೆ ಬಾಗವು. ಭವಭಯಹರ - ಐಹಿಕತೆಯ 
ದಿಗಿಲನ್ನು ಹೋಗಲಾಡಿಸುವವನೇ, ಅವಯವದೆ ಭರತನನ್‌ + ಎಮಗೆ ಎಅಗಿಸುವ ಎ 
ಭರತನನ್ನೇ ನಮಗೆ ಬಾಗುವಂತೆ ಸುಲಭವಾಗಿ ಮಾಡಿಕೊಳ್ಳುವ, ತಪಮನ್‌ + ಈಗಳೆ 
ದಯೆಗೈ = ತಪಸ್ಸನ್ನು ನಮಗೆ ಈಗಲೇ ದಯಪಾಲಿಸು. 


ಗದ್ಯಾನುಸರಣ: "ನಿನ್ನ ಅಡಿದಾವರೆಗಳ ಹುಡಿಯಿಂದ ಪಾವನವಾದ ನಮ್ಮ 
ತಲೆಗಳು ಇತರರಿಗೆ ಬಾಗವು, ಐಹಿಕತೆಯ ದಿಗಿಲನ್ನು ಹೋಗಲಾಡಿಸುವವನೇ, 
ಭರತನನ್ನೇ ನಮಗೆ ಬಾಗುವಂತೆ ಸುಲಭವಾಗಿ ಮಾಡಿಕೊಳ್ಳುವ ತಪಸ್ಸನ್ನು ನಮಗೆ 
ಈಗಲೇ ದಯಪಾಲಿಸು. 


ಭರತಂಗೆಅಗುವರೆಂಬಿದೆ 

ಪರಿಭವಮೆಮಗಿಂತು ಮಾನಭಂಗಂ ಬರೆ ಬ 

ರ್ಪರಸೇವುದೆಂದು ಪೂಣ್ಣರ್‌ 

ಪರಮತಪೋಭರಮನನಿಬರುಂ ಪುರುತನಯರ್‌ ೬೯ 


ಪದವಿಭಾಗ-ಅನ್ವಯ-ಅರ್ಥ: ಭರತಂಗೆ + ಎಣಗುವರ್‌ +೬ ಎಂಬಿದೆ 
ಪರಿಭವ೦ ಇ ಭರತನಿಗೆ ಶರಣಾಗುತ್ತಾರೆ ಎಂಬುದೇ ಸೋಲು, ಎಮಗೆ ೬ ಇಂತು 
ಮಾನಭಂಗಂ ಬರೆ ಬರ್ಪ + ಅರಸು * ಏವುದು ಇ ಇಂತಹ ಮಾನಹಾನಿಯಾದರೆ 
ನಮಗೆಬರುವ ಅರಸುತನ ಏನು ಪ್ರಯೋಜನಕಾರಿ, ಎಂದು ಅನಿಬರುಂ 
ಪುರುತನಯರ್‌ = ಎಂದು ಭಾವಿಸಿದ ಎಲ್ಲ ಪುರುದೇವನ ಮಕ್ಕಳು, 
ಪರಮತಪೋಭರಮನ್‌ ಪೂಣ್ಬರ್‌ ಇ. ಶ್ರೇಷ್ಠವಾದ ತಪಸ್ಸೆಂಬ ಸಂಪತ್ತಿಗಾಗಿ 
ಪ್ರತಿಜ್ಞೆಗೈದರು. 


7 


ಗದ್ಯಾನುಸರಣ: “ಭರತನಿಗೆ ಶರಣಾಗುವುದೇ ಸೋಲು; ಇಂತಹ 
ಮಾನಹಾನಿಯಿಂದ ಬರುವ ಅರಸುತನದ ಲಾಭವಾದರೂ ಏನು' - ಎಂದು 
ಭಾವಿಸಿದ ಪುರುದೇವನ ಮಕ್ಕಳೆಲ್ಲರೂ ಶ್ರೇಷ್ಠವಾದ ತಪಸ್ಸನ್ನು ಕೈಗೊಳ್ಳಲು 
ನಿರ್ಧರಿಸಿದರು. 


ವಃ ಅಂತಾ ಕುಮಾರರನಿಬರುಮಾದಿತೀರ್ಥಂಕರಸಮವಸರಣಸರೋವರ 
ರಾಜಹಂಸರಾದ ವ್ಯತಿಕರಮಂ ಭರತೇಶ್ವರಂ ಕೇಳ್ದು, 


ಅರ್ಥ: ಅಂತು ೬ ಆ ಕುಮಾರರ್‌ + ಅನಿಬರುಂ +೬ ಆದಿತೀರ್ಥಂಕರ 
ಸಮವಸರಣಸರೋವರರಾಜಹಂಸರಾದ ವ್ಯತಿಕರಮಂ ಭರತೇಶ್ವರಂ ಕೇಳ್ದು = ಹೀಗೆ 
ತನ್ನ ತಮ್ಮಂದಿರೆಲ್ಲರೂ ಆದಿದೇವನ ಸಮವಸರಣವೆಂಬ ಸರೋವರದಲ್ಲಿ ವಿಹರಿಸುವ 
ರಾಜಹಂಸರಾದರು ಎಂಬ ಸುದ್ದಿಯನ್ನು ತಿಳಿದ ಭರತನು, 


ಎನಗನುಜರಾಗಿಯುಂ ಚಲ 

ದೆನಗೆಳಗದೆ ಪೋಗಿ ಭುವನಗುರುಗೆಅಗಿದರಂ 
ತನಿಬರುಮವಳಿಂದಗ್ಗಳ 

ಮೆನೆ ನೆಗಟಸ್ಥಾ ಬಾಹುಬಲಿಯನೆಂತೆಖಗಿಸುವೆಂ ೭೦ 


ಪದವಿಭಾಗ-ಅನ್ವಯ-ಅರ್ಥ: ಎನಗೆ ೬ ಅನುಜರಾಗಿಯುಂ ಚಲದೆ + 
ಎನಗೆ ೬ ಎಅಗದೆ ಪೋಗಿ ಎ ನನ್ನತಮ್ಮಂದಿರಾದರೂ ಹಟದಿಂದ ನನಗೆ ಶರಣಾಗದೆ 
ಹೋಗಿ, ಅನಿಬರು೦ ಭುವನಗುರುಗೆ ಅಂತು ಎಅಗಿದರ್‌ - ಎಲ್ಲರೂ ಲೋಕಗುರುವಿಗೆ 
ಶರಣಾದರು, ಅವಣೆಂದೆ + ಅಗ್ಗಳ೦ +೬ ಎನೆ ನೆಗಟ್ಟ * ಆ ಬಾಹುಬಲಿಯನ್‌ + 
ಎಂತು + ಎಜಗಿಸುವೆಂ - ಆದರೆ ಅವರೆಲ್ಲರಿಗಿಂತ ಮಿಗಿಲು ಎನ್ನಿಸಿಕಂಡ 
ಬಾಹುಬಲಿಯನ್ನು ಹೇಗೆ ಬಾಗಿಸುವುದು, 


ಗದ್ಯಾನುಸರಣ: "ತಮ್ಮಂದಿರಾದರೂ ಹಟದಿಂದ ನನಗೆ ಶರಣಾಗದೆ ಹೋಗಿ 
ಎಲ್ಲರೂ ಲೋಕಗುರುವಿಗೆ ಶರಣಾದರು; ಆದರೆ ಅವರೆಲ್ಲರಿಗಿಂತ ಮಿಗಿಲು 
ಎನ್ನಿಸಿಕೊಂಡ ಬಾಹುಬಲಿಯನ್ನು ಹೇಗೆ ಬಾಗಿಸುವುದು! 


[ವಿಶೇಷ ವಿಚಾರ: ಆದಿದೇವನಿಗೆ ಶರಣಾದ ತಮ್ಮಂದರ ಬಗ್ಗೆ ಭರತನ 
ಮೆಚ್ಚಿಕೆಯೋ; ಅಥವಾ ಹಾಗೆ ಶರಣಾದ್ದರಿಂದ ತನೆ ಪ್ರತಿಸ್ಪರ್ಧಿಗಳು ಕಡಿಮೆಯಾದರು 
ಎಂಬ ನಿರಾಳವೋ? ಆದರೆ ಅವನ ಆತಂಕ ಬಾಹುಬಲಿಯನ್ನು ನಿವಾರಿಸಿಕೊಳುವುದು 
ಇಷ್ಟು ಸುಲಭವಲ್ಲವಲ್ಲ ಎಂಬುದು.] 


ಖರಕಿರಣಸ್ತುರಿತಕ್ಕಿದಿ 

ರುರಿವಂತಿರೆ ಸೂರ್ಯಕಾಂತಮೆನ್ನೀ ತೇಜ 

ಸ್ಸ್ನುರಿತಕ್ಕೆ ಸೆಣಸಿನೊಳ್‌ ಮಾ 

ಉರಿಗುಂ ಸೈರಿಸದು ತೇಜಮಾ ಭುಜಬಲಿಯಾ ೭೧ 


ಪದವಿಭಾಗ-ಅನ್ವಯ-ಅರ್ಥ: ಸೂರ್ಯಕಾಂತಂ ಖರಕಿರಣಸ್ಸುರಿತಕ್ಕೆ ಇದಿರು + 
ಉರಿವಂತಿರೆ = ಸೂರ್ಯಕಾ೦ತಖಡ್ಗವು ಸೂರ್ಯನ ಬಿಸಿಲಿಗೆ ಸ್ಪರ್ಧಿಯೆಂಬಂತೆ 
ಉರಿಯುವ ಹಾಗೆಯೇ, ಸೆಣಸಿನೊಳ್‌ ಎನ್ನ ೬ ಈ ತೇಜಃ + ಸ್ಫುರಿತಕ್ಕೆ = 
ಯುದ್ಧದಲ್ಲಿ ನನ್ನ ಪ್ರತಾಪದ ಉರಿಯ ಸಿಡಿತಕ್ಕೆ ಭುಜಬಲಿಯಾ ತೇಜಮಾ ಸೈರಿಸದು 
ಮಾಖುರಿಗು೦ ಇ ಬಾಹುಬಲಿಯ ಶೌರ್ಯವು ಸಹಿಸಿಕೊಳ್ಳದೆ ಎದುರಾಗಿ ಸಿಡಿಯುತ್ತದೆ. 


ಗದ್ಯಾನುಸರಣ: ಸೂರ್ಯಕಾಂತಖಡವು ಸೂರ್ಯನ ಬಿಸಿಲಿಗೆ ಸ್ಪರ್ಧಿಯೆಂಬಂತೆ 
ಉರಿಯುವ ಹಾಗೆಯೇ ಯುದ್ಧದಲ್ಲಿ ನನ್ನ ಪ್ರತಾಪದ ಉರಿಯ ಸಿಡಿತಕ್ಕೆ 
ಬಾಹುಬಲಿಯ ಶೌರ್ಯವು ಸಹಿಸಿಕೊಳ್ಳದೆ ಎದುರಾಗಿ ಸಿಡಿಯುತ್ತದೆ. 


[ವಿಶೇಷ ವಿಚಾರ: ಸೈರಿಸು ಎಂಬ ಶಬ್ದಕ್ಕೆ ಸಹಿಸು ಎಂಬುದೇನೋ ಅರ್ಥ. 
ನಿಜ; ಆದರೆ ಈ ಎರಡಕ್ಕೂ ಎರಡು ಅರ್ಥಗಳು: ಎದುರಿಸಿ ಅನುಭವಿಸು ಎಂಬುದು 
ಒಂದಾದರೆ, ತಾಳ್ಮೆಯಿಂದಿರು ಎಂಬುದು ಇನ್ನೊಂದು. ಈ ಎರಡೂ ಅರ್ಥಗಳು 
ಬಾಹುಬಲಿಯ ಮನೋಭಾವಕ್ಕೆ ಅನ್ವಯಿಸುತ್ತದೆ.] 


ಅದಟಿಂದಮಾತನಂ ಸಾ 
ಮದಿಂದಮಳವಡಿಸಿ ನೋಡುವೆಂ ಸಾಮದೊಳಂ 


ಪದವಡದೊಡೆ ಬಟೆಕಿ 

ಪ್ಪುದಲ್ತೆ ಪದವಡಿಸಲೆನ್ನ ಬಯಕೆಯ ದಂಡಂ ೭೨ 

ಪದವಿಭಾಗ-ಅನ್ವಯ-ಅರ್ಥ: ಅದಟೆಂದಂ + ಆತನಂ ಸಾಮದಿಂದಂ + 
ಅಳವಡಿಸಿ ನೋಡುವೆಂ ಇಷ. ಆದ್ದರಿಂದ ಅವನನ್ನು ಸಾಮೋಪಾಯದಿಂದ 


ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ, ಸಾಮದೊಳಂ ಪದವಡದೊಡೆ = 
ಸಾಮೋಪಾಯದಿಂದಲೂ ಹದಗೊಳ್ಳದಿದ್ದರೆ, ಬಟೆಕ ಪದವಡಿಸಲ್‌ ೬ ಆಮೇಲೆ ಹದಕ್ಕೆ 
ತರಲು, ಎನ್ನ ಬಯಕೆಯ ದಂಡಂ ಇಪ್ಪುದಲ್ತೆ - ನನಗಿಷ್ಟವಾದ ದಂಡೋಪಾಯವು 
ಇದ್ದೇ ಇದೆಯಲ್ಲ. 


ಗದ್ಯಾನುಸರಣ: "ಆದ್ದರಿಂದ ಅವನನ್ನು ಸಾಮೋಪಾಯದಿಂದ 
ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ; ಸಾಮೋಪಾಯದಿಂದಲೂ ಹದಗೊಳ್ಳದಿದ್ದರೆ 
ಆಮೇಲೆ ಅವನನ್ನು ಹದಕ್ಕೆ ತರಲು ನನಗಿಷ್ಟವಾದ ದಂಡೋಪಾಯವು ಇದ್ದೇ 
ಇದೆಯಲ್ಲ' ಎಂದುಕೊಂಡ ಭರತ. 


[ವಿಶೇಷ ವಿಚಾರ: "ಅಳವಡಿಸು' ಎಂಬ ಶಬ್ದದ ಬಗ್ಗೆ ಒಂದಷ್ಟು ಜಿಜ್ಞಾಸೆ: 
ಇದು ಒಂದೇ ಶಬ್ದವೋ, ಕೂಡುಶಬ್ಬವೋ? ನಿಘಂಟುಗಳಲ್ಲಿ ಒಂದೇ ಶಬ್ದದಂತೆ 
ಭಾವಿಸಿ ಅರ್ಥ ನೀಡಿದೆ. ಇದನ್ನು ಅಳವು + ಅಡಿಸು ಎಂದು ಬಿಡಿಸಿದರೆ ಹೇಗೆ?) 
ಅಳವು ಎಂಬುದಕ್ಕೆ ಶಕ್ತಿ ಸಾಮರ್ಥ್ಯ ಎಂಬ ಅರ್ಥಗಳಿರುವುದು ಸರಿಯೇ, ಅಡಿಸು 
ಎ೦ಬ ಶಬ್ದಕ್ಕೆ ಪರಿಷತ್ತಿನ ನಿಘಂಟು "ಅಡುಗೆ ಮಾಡು' ಎಂಬ ಅರ್ಥವನ್ನು ನೀಡುತ್ತದೆ. 
ಇದು ಅಕ್ಷರಶಃ ಅರ್ಥ; ಆದರೆ ರೂಪಕಾತ್ಮಕವಾಗಿ ಅಡುಗೆ ಮಾಡುವುದು ಎಂದರೆ 


08 


ಬೇಯಿಸು, ಮಿದುಗೊಳಿಸು ಎಂಬ ಅರ್ಥ ಬರುವುದಲ್ಲವೇ? ಹೀಗಾಗಿ ಅದನ್ನು 
ಬಳಸಿಕೊಂಡು, “ಅಳವಡಿಸು” ಎಂದರೆ ಸಾಮರ್ಥ್ಯವನ್ನು ಮಿದುಗೊಳಿಸು ಅಥವಾ 
ಅಡಗಿಸು ಎಂಬ ಎಂದೇಕೆ ವ್ಯಾಖ್ಯಾನ ಮಾಡಬಾರದು] 


ವ! ಎಂದು ಮಂತ್ರಿವರ್ಗದೊಡನೆ ನಿರಾಕುಳಿತಕಾರ್ಯಪರ್ಯವಸನನಾಗಿ 
ಬಾಹುಬಲಿಕುಮಾರಂಗೆ ಲೇಖಮನ್ಮಯೂಖ 
ರತ್ನಾಭರಣಪ್ರಾಭೃತಸಮೇತಮನಟ್ಟುವಂತು ಮಹಾಸಂಧಿವಿಗ್ರಹಿಗೆ ಬೆಸಸಿದೊಡಾತಂ 
ಮಹತ್ತರನ ಕೈಯೊಳ್‌ ಸನ್ಮಾನದಾನ ಪುರಸ್ಸರಮಾಗೆ ಕೊಟ್ಟು [ಕಟಿಪಲ್‌] 
ಪೌದನಪುರಮನೆಯ್ದಿ ರಾಜ೦ದಿರಮನೆಯ್ದಿ 
ದೌವಾರಿಕನಿವೇದಿತಾತ್ಮೀಯವೃತ್ತಾಂತನಾಸ್ಥಾನಮಂಡಪಮಂ ಪೊಕ್ಕು 
ಲಲಾಟತಟಸಂಘಟ್ಟಿತ ಸಭ'ಕುಟ್ಟಿಮನಾಗಿ, ಉಪಾಯನರತ್ನಕರಂಡಕಮಂ ಕೊಂಡು 
ದೇವ. ಭವದೀಯಾಗ್ರಜ೦ ರಾಜಾಧಿರಾಜಂ ನಿಮಗಟ್ಟಿದ ಮಹಾಪ್ರಸಾದಂ 
ಬಿನ್ನಪಮೆ೦ದು ಮುಂದಿಟ್ಟು ಮಹತ್ತರಂ ಯೋಗ್ಯಮಹೀನಿಹಿತಾಸನದೊಳಿರ್ಪುದುಂ 
ಅದಂ ಮಹಾಸಂಧಿವಿಗ್ರಹಿ ಕೊಂಡು ಅಪನೀತಮುದ್ರೆಯಂ ಮಾಡಿ 
ತದಂತಸ್ಸಿತಂಗಳಪ್ಪ ರತ್ನಾಭರಣ೦ಗಳ೦ ತೋಣಿ ಕೋಶಾಧ್ಯಕ್ಷಹಸ್ತನ್ಯಸ್ತಂಗಳ್ಳಾಡಿ ದೇವ 
ಲೇಖಮಿದೆಂದು ಗಂಭೀರನಾದದಿಂದ ಬಾಜಿಸಿದಂ. ಸ್ವಸ್ತಿ 
ಸಮಸ್ತವಿಷ್ಠಪಾಧೀಶ್ವರಪುರುಪರಮೇಶ್ವರಚರಣಸರಸಿಜರಜೋರಂಜಿತಮಣಿಕಿರೀಟ 
ಮಕರಿಕಾಚಕ್ರಂ ಚಕ್ರರತ್ನ ಪ್ರಭಾಸಾದಿತ ನಿಖಿಲದಿಕ್ಚಕ್ರಲ ಭರತೇಶ್ವರಚಕ್ರವರ್ತಿ ನಿಜ 
ಪ್ರಿಯಾನುಜಬಾಹುಬಲಿಕುಮಾರನಂ ಪರಮಾಶೀರ್ವಾದದಿ೦ ಪರಸಿ ಕನಕಪತ್ರಾಂಕಿತ 
ಕಾರ್ಮುಕಲತಾಲಂಬನಂಗಳುಂ ವಿಜಯೋತ್ಸವತೋರಣಸ್ತಂಭ೦ಗಳುಂ 
ವೀರಶ್ರೀಭುಜಂಗೀಸಮಾಶ್ರಯ ಶ್ರೀಖಂಡಕಾಂಡಗಳುಮಪ್ಪ ದೋರ್ದಂಡಂ 
ಗಳಿಂದಮತಿನಿಬಿಡಾಲಿಂಗನಂಗೆಯ್ದು ಕಾರ್ಯಮಂ ಬೆಸಸಿರ್ಕುಂ ಎನಲೊಡಂ 
ಭೂಪೋತ್ತಮನಿರ್ದನೆ ಸುಖದಿ೦ ಉದಾತ್ತಯಶಂ [ಎಂದು ವಿಚಾರಿಸಿ] 


ಪದವಿಭಾಗ-ಅನ್ವಯ-ಅರ್ಥ: ಎಂದು ಮಂತ್ರಿವರ್ಗದೊಡನೆ 
ನಿರಾಕುಳಿತಕಾರ್ಯಪರ್ಯವಸನನಾಗಿ - ಎಂದು ತನ್ನ ಮಂತ್ರಿಗಳ ಜೊತೆಯಲ್ಲಿ 
ಸಮಾಧಾನಚಿತ್ತದಿಂದ ಕಾರ್ಯದಲ್ಲಿ ತೊಡಗಿಕೊಂಡು, ಮಯೂಖ 


ರತ್ನಾಭರಣಪ್ರಾಭೃತಸಮೇತಮನ್‌ ಲೇಖಮನ್‌ = ಹೊಳೆಯುವ ರತ್ನಾಭರಣಗಳ 
ಉಡುಗೊರೆಗಳೊಡನೆ ತನ್ನ ಆದೇಶವನ್ನು ಬಾಹುಬಲಿಕುಮಾರಂಗೆ ಅಟ್ಟುವಂತು 
ಮಹಾಸಂಧಿವಿಗ್ರಹಿಗೆ ಬೆಸಸಿದೊಡೆ = ಕಳಿಸಿಕೊಡುವಂತೆ ಮಹಾಸಂಧಿವಿಗಹಿಗೆ 
(ಯುದ್ಧ-ಸಂಧಿಗಳ ಉಸ್ತುವಾರಿ ಹೊತ್ತ ಹಿರಿಯ ಸಚಿವನಿಗೆ) ಆಜ್ಞಾಪಿಸಿದಾಗ, 
ಮಹತ್ತರನ ಕೈಯೊಳ್‌ = ಅಧಿಕಾರಿಯೊಬ್ಬನ ಬಳಿ, ಸನ್ಮಾನದಾನಪುರಸ್ಪರಮಾಗೆ ಕೊಟ್ಟು 
[ಕಟಿಪಲ್‌] = ಗೌರವದಾನಸಮೇತವಾಗಿ ಕಳಿಸಿಕೊಡಲು, ಆತನುಂ ಪೌದನಪುರಮನ್‌ 
+ ಎಯ್ದಿ ೬ ಆತನು ಪೌದನಪುರವನ್ನು ಸೇರಿ, ರಾಜಂದಿರಮನ್‌ +೬ ಎಯ್ದಿ ವ 
ಅರಮನೆಯನ್ನು ಸೇರಿ, ದೌವಾರಿಕನಿವೇದಿತ «+ ಆತ್ಮೀಯವೃತ್ತಾಂತನ್‌ 5 
ದ್ವಾರಪಾಲಕನಿಗೆ ತನ್ನ ಪರಿಚಯವನ್ನು ಹೇಳಿಕೊಂಡು, ಆಸ್ಥಾನಮಂಡಪಮಂ ಪೊಕ್ಕು 
= ರಾಜನ ಓಲಗಶಾಲೆಯನ್ನು ಸೇರಿ, ಲಲಾಟತಟಸಂಘಟ್ಟಿತಸಬಾಕುಟ್ಟಿಮನ್‌ + ಆಗಿ 


= ಸಭಾಭವನದ ನೆಲಕ್ಕೆ ತನ್ನ ಹಣೆಯನ್ನು ತಾಕಿಸಿ, ಉಪಾಯನರತ್ನಕರಂಡಕಮಂ 
ಕೊಂಡು = ಉಡುಗೊರೆಯ ರತ್ನದ ಭರಣಿಯನ್ನು ಬಾಹುಬಲಿಯ ಮುಂದೆ ಇರಿಸಿ, 
ದೇವ ಭವದೀಯ + ಅಗ್ರಜ೦ ರಾಜಾಧಿರಾಜಂ ನಿಮಗಟ್ಟಿದ ಮಹಾಪ್ರಸಾದಂ ಬಿನ್ನಪಂ 
= ದೇವಾ ಇದು ತಮ್ಮ ಅಣ್ಣನವರಾದ ಚಕ್ರವರ್ತಿಗಳು ನಿಮಗೆಂದು ಕಳಿಸಿರುವ 
ಕೃಪಾಶೀರ್ವಾದ ಒಪ್ಪಿಸಿಕೊಳ್ಳಿ, ಎಂದು ಮುಂದಿಟ್ಟು ಮಹತ್ತರಂ ೬ ಎಂದು ಮುಂದೆ 
ಇರಿಸಿದ ಮಹತ್ತರನು, ಯೋಗ್ಯಮಹೀನಿಹಿತ + ಆಸನದೊಳ್‌ +೬ ಇರ್ಪುದು೦ ೫ 
ಮಹತ್ತರನಿಗೆ ತಕ್ಕುನಾದ ಪೀಠದಲ್ಲಿ ಕುಳಿತುಕೊಂಡ ಮೇಲೆ, ಅದ೦ ಮಹಾಸಂಧಿವಿಗ್ರಹಿ 
ಕೊಂಡು ೫. ಆ ಕರಂಡಕವನ್ನು ಬಾಹುಬಲಿಯ ಮಹಾಸಂಧಿವಿಗಹಿಯು 
ತೆಗೆದುಕೊಂಡು, ಅಪನೀತಮುದ್ರೆಯ೦ ಮಾಡಿ - ಅದರ ಮುಚ್ಚಳವನ್ನು ತೆರೆದು, ದೇವ 
ಲೇಖಂ + ಇದು +೬ ಎಂದು ಇ ಪ್ರಭು, ಪತ್ರ ಹೀಗಿದೆ ಎಂದು, ಗಂಭೀರನಾದದಿಂದ 
ಬಾಜಿಸಿದ೦ ಇ. ಎನ್ನುತ್ತ ಗಂಭೀರ ಕಂಠದಿಂದ ಓದತೊಡಗಿದ. ಸ್ವಸ್ತಿ = ಶುಭ, 
ಸಮಸ್ತವಿಷ್ಠಪ + ಆಧೀಶ್ವರ = ಜಗತ್ತಿಗೆಲ್ಲಕ್ಕೂ ಒಡೆಯನಾದ, 
ಪುರುಪರಮೇಶ್ವರಚರಣಸರಸಿಜರಜೋರಂಜಿತಮಣಿಕಿರೀಟ ಮಕರಿಕಾಚಕ್ರಂ ಮ 
ಪುರುದೇವನ ಅಡಿದಾವರೆಗಳ ಧೂಳಿನಿಂದ ಕೆಂಪಾದ ಮಣಿಕಿರೀಟದ ಮೇಲೆ 
ಅಲಂಕಾರಚಿತ್ರವುಳ್ಳ, ಚಕ್ರರತ್ನಪ್ರಭಾ -- ಆಸಾದಿತನಿಖಿಲದಿಕ್‌ + ಚಕ್ರಂ - ಚಕ್ರರತ್ನದ 
ಕಾಂತಿಯಿಂದ ಎಲ್ಲ ದಿಕ್ಕುಗಳನ್ನೂ ಹೊಳೆಯುವಂತೆ ಮಾಡಿದ, ಭರತೇಶ್ವರಚಕ್ರವರ್ತಿ - 
ಭರತಚಕ್ರವರ್ತಿಯು, ನಿಜ ಪ್ರಿಯ +೬ ಅನುಜ ಬಾಹುಬಲಿಕುಮಾರನಂ 
ಪರಮಾಶೀರ್ವಾದದಿ೦ ಪರಸಿ - ತನ್ನ ಪ್ರೀತಿಯ ತಮ್ಮನಾದ ಬಾಹುಬಲಿಯನ್ನು 
ಉತ್ಕೃಷ್ಟ ಆಶೀರ್ವಚನಗಳಿ೦ದ ಹರಸಿ, ಕನಕಪತ್ರ + ಅ೦ಕಿತಕಾರ್ಮುಕಲತಾ + 
ಆಲಂ೦ಬನ೦ಗಳು೦ = ಚಿನ್ನದ ತಗಡನ್ನು ಹೊದಿಸಿದ ಬಿಲ್ಲೆಂಬ ಬಳ್ಳಿಗೆ ಆಶ್ರಯವಾದ, 
ವಿಜಯ + ಉತ್ಸವತೋರಣಸ್ತಂಭಂಗಳುಂ = ಗೆಲವಿನ ಹಬ್ಬದ ತೋರಣಗಂಬಗಳಾದ, 
ವೀರಶ್ರೀಭುಜಂಗೀಸಮಾಶ್ರಯ - ಗೆಲವುವೆಣ್‌ ಎಂಬ ನಾಗಿಣಿಯಿಂದ ರಕ್ಷಿತವಾದ, 
ಶ್ರೀಖಂಡಕಾಂಡಗಳುಂ + ಅಪ್ಪ - ಶ್ರೀಗಂಧದ ದಿಮ್ಮಿಗಳಂತಹ, ದೋರ್‌ + 
ದಂಡಂಗಳಿಂದಂ ೬ ತನ್ನ ತೋಳುಗಳಿಂದ, ಅತಿನಿಬಿಡ + ಆಲಿಂಗನಂಗೆಯ್ದು 
ಕಾರ್ಯಮಂ ಬೆಸಸಿರ್ಕುಂ ಎ ಬಿಗಿಯಾಗಿ ಅಪ್ಪಿಕೊಂಡು ಮಾಡಬೇಕಾದ 
ಕಾರ್ಯವನ್ನು ಅಪ್ಪಣೆಕೊಡಿಸಿದ್ದಾರೆ - ಎನಲೊಡ೦ ಉದಾತ್ತಯಶ೦ ಭೂಪೋತ್ತಮನ್‌ 
+ ಇರ್ದನೆ ಸುಖದಿಂ [ಎಂದು ವಿಚಾರಿಸಿ] ಹ ಎಂದಾಗ, 
ಮಹಾಕೀರ್ತಿಶಾಲಿಯಾದ ಮಹಾರಾಜರು ಸುಖದಿಂದರುವರೇ ಎಂದು ವಿಚಾರಿಸಿದ 


ಗದ್ಯಾನುಸರಣ: ಎಂದು ತನ್ನ ಮಂತ್ರಿಗಳ ಜೊತೆಯಲ್ಲಿ ಸಮಾಧಾನಚಿತ್ತದಿ೦ದ 
ಪರ್ಯಾಲೋಜಿಸಿ ಹೊಳೆಯುವ ರತ್ನಾಭರಣಗಳ ಉಡುಗೊರೆಗಳೊಡನೆ ತನ್ನ 
ಆದೇಶವನ್ನು ಕಳಿಸಿಕೊಡುವಂತೆ ಮಹಾಸಂಧಿವಿಗಹಿಗೆ (ಯುದ್ಧ-ಸಂಧಿಗಳ ಉಸ್ತುವಾರಿ 
ಹೊತ್ತ ಹಿರಿಯ ಸಚಿವನಿಗೆ) ಭರತಚಕ್ರವರ್ತಿಯು ಆಜ್ಞಾಪಿಸಿದ; ಅದರಂತೆಯೇ ಆತನು 
ಹಿರಿಯ ಅಧಿಕಾರಿಯೊಡನೆ ಗೌರವಪೂರ್ವಕವಾಗಿ ಕೊಟ್ಟು ಕಳುಹಿಸಿದ; ಮಹತ್ತರನು 
ಕೆಲವು ದಿನಗಳು ಪ್ರಯಾಣ ಮಾಡಿ ಪೌದನಪುರವನ್ನು ಸೇರಿ, ಅರಮನೆಯನ್ನು ಹೊಕ್ಕ; 
ಆನಂತರ ದ್ವಾರಪಾಲಕನಿಗೆ ತನ್ನ ಪರಿಚಯವನ್ನು ಹೇಳಿಕೊಂಡು, ರಾಜನ 
ಓಲಗಶಾಲೆಯನ್ನು ಸೇರಿ, ಸಭಾಭವನದ ನೆಲಕ್ಕೆ ತನ್ನ ಹಣೆಯನ್ನು ತಾಕಿಸಿ ನಮಸ್ಕರಿಸಿ 


ು9 


ಬಾಹುಬಲಿಯ ಮುಂದೆ ನಿಂತ. ರತ್ನದ ಭರಣಿಯನ್ನು ಮುಂದೆ ಇರಿಸಿ, “ದೇವಾ, 
ಇದು ತಮ್ಮ ಅಣ್ಣನವರಾದ ಚಕ್ರವರ್ತಿಗಳು ನಿಮಗೆಂದು ಕಳಿಸಿರುವ ಕೃಪಾಶೀವಾದ, 
ಒಪ್ಪಿಸಿಕೊಳ್ಳಿ' ಎಂದು ಮಹತ್ತರನು ಮುಂದೆ ಇರಿಸಿದ; ಬಳಿಕ ಮಹತ್ತರನಿಗೆ ತಕ್ಕ 
ಪೀಠದಲ್ಲಿ ಕುಳಿತುಕೊಂಡ; ಬಾಹುಬಲಿಯ ಮಹಾಸಂಧಿವಿಗಹಿಯು ಆ ಕರಂಡಕವನ್ನು 
ತೆಗೆದುಕೊಂಡು ಅದರ ಮುಚ್ಚಳವನ್ನು ತೆರೆದು, ಪತ್ರವನ್ನು ಹಿಡಿದು "ಪ್ರಭು, ಪತ್ರ 
ಹೀಗಿದೆ? ಎಂದು ಹೇಳಿ, "ಶುಭ, ಜಗತ್ತಿಗೆಲ್ಲ ಒಡೆಯನಾದ, ಪುರುದೇವನ 
ಅಡಿದಾವರೆಗಳ ಧೂಳಿನಿಂದ ಕೆಂಪಾದ ಮಣಿಕಿರೀಟದ ಮೇಲೆ ಅಲಂಕಾರಚಿತ್ರವುಳ್ಳ. 
ತನ್ನ ಚಕ್ರರತ್ನದ ಕಾಂತಿಯಿಂದ ಎಲ್ಲ ದಿಕ್ಕುಗಳನ್ನೂ ಹೊಳೆಯುವಂತೆ ಮಾಡಿದ, 
ಭರತಚಕ್ರವರ್ತಿಯು, ತನ್ನ ಪ್ರೀತಿಯ ತಮ್ಮನಾದ ಬಾಹುಬಲಿಯನ್ನು ಶ್ರೇಷ್ಠ 
ಆಶೀರ್ವಚನಗಳಿಂದ ಹರಸಿ, ಚಿನ್ನದ ತಗಡನ್ನು ಹೊದಿಸಿದ ಬಿಲ್ಲೆಂಬ ಬಳ್ಳಿಗೆ 
ಆಶ್ರಯವಾದ, ಗೆಲವಿನ ಹಬ್ಬದ ತೋರಣಗಂಬಳಾದ, ಗೆಲವುವೆಣ್‌ ಎಂಬ 
ನಾಗಿಣಿಯಿಂದ ರಕ್ಷಿತವಾದ, ಶ್ರೀಗಂಧದ ದಿಮ್ಮಿಗಳಂತಹ ತನ್ನ ತೋಳುಗಳಿಂದ 
ಬಿಗಿಯಾಗಿ ಅಪ್ಪಿಕೊಂಡು ತಾವು ಮಾಡಬೇಕಾದ ಕಾರ್ಯವನ್ನು ಅಪ್ಪಣೆಕೊಡಿಸಿದ್ದಾರೆ' 


— ಎಂದಾಗ, "ಮಹಾಕೀರ್ತಿಶಾಲಿಯಾದ ಮಹಾರಾಜರು ಸುಖದಿಂದರುವರೇ?' 
ಎಂದು ಬಾಹುಬಲಿ ವಿಚಾರಿಸಿದ 


ಎಂತಾನುಂ ನೆನೆದಂ ಬಹು 

ಚಿಂತಂ ಚಕ್ರೇಶನೆಮ್ಮ ದಿಗ್ವಿಜಯಮುಮಾ 
ದಂತೆಡಣದೆಯ್ದೆ ನಡೆದುದೆ 

ಸಂತಮೆ ದಕ್ಷಿಣಭುಜಕ್ಕೆ ಭೂವಲ್ಲಭನಾ ೭೩ 


ಪದವಿಭಾಗ-ಅನ್ವಯ-ಅರ್ಥ: ಬಹು ಚಿ೦ತ೦ ಚಕ್ರೇಶನ್‌ ಎಮ್ಮ ಎಂತಾನುಂ 
ನೆನೆದಂ - ಮಹಾ ಯೋಚನೆಗಳಲ್ಲಿ ಮುಳುಗಿರುವ ಚಕ್ರವರ್ತಿಯು ಹೇಗೋ ನನ್ನನ್ನು 
ನೆನಪಿಸಿಕೊಂಡನಲ್ಲಾ, ದಿಗ್ನಿಜಯಮುಂ + ಆದಂತೆ + ಎಡಣದೆ + ಎಯ್ದೆ ನಡೆದುದೆ 
= ಆತನ ವಿಜಯಯಾತ್ರೆಯು ಯಾವ ಅಡ್ಡಿಯೂ ಇಲ್ಲದೆ ಚೆನ್ನಾಗಿ ಆಯಿತೇನು, 
ಭೂವಲ್ಲಭನಾ ದಕ್ಷಿಣಭುಜಕ್ಕೆ ಸಂತಮೆ ೬ ರಾಜನ ಬಲಭುಜವು ಕ್ಷೇಮದಿಂದಿರುವುದೇ. 


ಗದ್ಯಾನುಸರಣ: "ಮಹಾ ಯೋಚನೆಗಳಲ್ಲಿ ಮುಳುಗಿರುವ ಚಕ್ರವರ್ತಿಯು 
ಹೇಗೋ ನನ್ನನ್ನು ನೆನಪಿಸಿಕೊಂಡನಲ್ಲಾ, ಆತನ ವಿಜಯಯಾತ್ರೆಯು ಯಾವ 
ಅಡ್ಡಿಯೂ ಇಲ್ಲದೆ ಚೆನ್ನಾಗಿ ಆಯಿತೇನು, ರಾಜನ ಬಲಭುಜವು ಕ್ಷೇಮದಿಂದಿರುವುದೇ.' 


[ವಿಶೇಷ ವಿಚಾರ: ಬಲಭುಜ ಅದುರುವುದು ಶುಭಸಂಕೇತವೆ೦ದು ನಂಬಿಕೆ. 
ಹೀಗಾಗಿ ಚಕ್ರವರ್ತಿಯ ವಿಷಯದಲ್ಲಿ ಎಲ್ಲವೂ ಶುಭಕರವೇ ಎದು ವಿಚಾರಿಸುವ ರೀತಿ 
ಅದು.] 


ಅರಸುಗಳೆಲ್ಲಂ ಬಾಯ್ಕೇ 
ಳ್ಹರೆ೦ದುಮಾಶಾ೦ತರ೦ಗಳಳ್ಳಿದುವೆಂದುಂ 

ಧರಣೀತಳಂ ಕೀರ್ತಿಸೆ ಕೇ 

ಳ್ಬು ರಾಗಿಸುತ್ತಿರ್ಪೆವಿನ್ನುಮೇಂ ತೊದಳುಂಟೇ ೭೪ 


ಪದವಿಭಾಗ-ಅನ್ವಯ-ಅರ್ಥ: ಅರಸುಗಳ್‌ + ಎಲ್ಲಂ ಬಾಯ್ಕೇಳ್ದರ್‌ + 
ಎಂದುಂ = ರಾಜರುಗಳೆಲ್ಲ ಆಜ್ಞಾಧೀನರಾದರೆಂದೂ, ಆಶಾ೦ತರ೦ಗಳ್‌ + ಅಳ್ಳಿದುವು 
+ ಎಂದುಂ = ದಿಗ್ವಲಯಗಳೆಲ್ಲ ಆತನಿಗೆ ಹೆದರಿದುವು ಎಂದೂ, ಧರಣೀತಳಂ 
ಕೀರ್ತಿಸೆ ಕೇಳ್ದು ರಾಗಿಸುತ್ತಿರ್ಪೆವು ೬ ಜಗತ್ತೇ ಹೊಗಳಿ ಹಾಡುತ್ತಿರುವುದನ್ನು ಕೇಳಿ 
ಸಂತಸಗೊಂಡಿದ್ದೇನೆ, ಇನ್ನುಂ + ಏಂ ತೊದಳ್‌ + ಉಂಟೇ ಎ ಇನ್ನೇನಾದರೂ 
ಆಗಬೇಕಾದದ್ದಿದೆಯೇ, 


ಗದ್ಯಾನುಸರಣ: "ರಾಜರುಗಳೆಲ್ಲ ಆಜ್ಞಾಧೀನರಾದರೆಂದೂ, ದಿಗ್ವಲಯಗಳೆಲ್ಲ 
ಆತನಿಗೆ ಹೆದರಿದುವು ಎಂದೂ, ಜಗತ್ತೇ ಹಾಡಿ ಹೊಗಳುತ್ತಿರುವುದೆಂದೂ ಕೇಳಿ 
ಸಂತಸಗೊಂಡಿದ್ದೇನೆ, ಇನ್ನೇನಾದರೂ ಆಗಬೇಕಾದದ್ದಿದೆಯೇ?' 


[ವಿಶೇಷ ವಿಚಾರ: ಈ ಪದ್ಯಗಳ ವ್ಯಂಗ್ಯವನ್ನು ಗಮನಿಸಬೇಕು. ಪತ್ರವನ್ನು 
ಅರ್ಧಕ್ಕೇ ನಿಲ್ಲಿಸಿ, ಮುಂದಿನದು ಗೊತ್ತಾಯಿತೆಂದು ಹೇಳಿ ಪ್ರಶ್ನೆಗಳನ್ನು ಕೇಳುತ್ತಿದ್ದಾನೆ 
ಬಾಹುಬಲಿ. ಆತನು ತನ್ನ ಗೂಢಚಾರರಿಂದ ಈಗಾಗಲೇ ಚಕ್ರವರ್ತಿಯ 
ದಿಗ್ದುಜಯಯಾತ್ರೆಯ ವಿಷಯವನ್ನೆಲ್ಲ ಸಂಗಹಿಸಿದ್ದಾನೆ; ತನಗೆ ಅಣ್ಣನು "ಪ್ರೀತಿ'ಯಿಂದ 
ಪತ್ರ ಕಳಿಸಿರುವ ಉದ್ದೇಶ ಅವನಿಗೆ ಹೊಳೆದಿದೆ; ಹೀಗಾಗಿ ಕ್ಷೇಮಸಮಾಚಾರದ 
ಪ್ರಶ್ನೆಗಳಲ್ಲಿ ಮೊನಚಾದ ವ್ಯಂಗ್ಯವೂ ಅಡಗಿದೆ.] 


ವ। ಎನೆ ದೂತಂ ನುಡಿದಂ = ಎಂದಾಗ ದೂತ ಹೀಗೆಂದ 


ನೃಸುರಾಸುರಖೇಚರರಂ 
ಬೆಸಕೆಯ್ಸಿದನೆಡಜುವಹಿತರ೦ ಚಕ್ರಮೆ ಸಾ 


ಧಿಸಿದಪ್ಪುದು ನವನಿಧಿಗಳ್‌ 
ಪೊಸಯಿಸಿದಪ್ಪುವು ವಿಭೂತಿಯಂ ಪುರುಸುತನಾ ೭೫ 


ಪದವಿಭಾಗ-ಅನ್ವಯ-ಅರ್ಥ: ನೃಸುರಾಸುರಖೇಚರರ೦ ಬೆಸಕೆಯ್ಸಿದನ್‌ - 
ಮಾನವ ದೇವ ಅಸುರ ಹಾಗೂ ಖೇಚರರನ್ನು ಭರತನು ಆಜ್ಞಾಧಿನನರನ್ನಾಗಿಸಿಕೊ೦ಡ, 
ಎಡಜುವ + ಅಹಿತರ೦ ಚಕ್ರಮೆ ಸಾಧಿಸಿದಪ್ಪುದು - ಮಲೆತ ಶತ್ರುಗಳನ್ನು ಚಕ್ರವೇ 
ಮಣಿಸಿತು, ಪುರುಸುತನಾ ವಿಭೂತಿಯ೦ ನವನಿಧಿಗಳ್‌ ಪೊಸಯಿಸಿದಪ್ಪುವು 
ಪುರುದೇವಪುತ್ರನ ಸಿರಿಯನ್ನು ನವನಿಧಿಗಳು ಹೊಸತುಗೈದುವು. 


ಗದ್ಯಾನುಸರಣ: ಹೀಗೆ ಮಾನವ ದೇವ ಅಸುರ ಹಾಗೂ ಖೇಚರರನ್ನು 
ಭರತನು ಆಜ್ಞಾಧಿನನರನ್ನಾಗಿಸಿಕೊಂಡ; ಮಲೆತ ಶತ್ರುಗಳನ್ನು ಚಕ್ರವೇ ಮಣಿಸಿತು; 
ಆತನ ಸಿರಿಯನ್ನು ನವನಿಧಿಗಳು ಹೊಸತುಗೈದುವು. 


ಎನ್ನಣುಗದಮ್ಮನಿಲ್ಲದೆ 

ಬಿನ್ನನೆ ಸಾಮ್ರಾಜ್ಯಮಿನಿತುಮಾದೆಅಕಮುಮ 

ತ್ಯುನ್ನತಿಯಲ್ತೆನಗಾತಂ 

ಮುನ್ನೆಅಗದೊಡೆಂದು ಬೆಸಸಿಯಟ್ಟಿದನೆನ್ನಂ ೭೬ 


10 


ಪದವಿಭಾಗ-ಅನ್ವಯ-ಅರ್ಥ: ಎನ್ನ + ಅಣುಗ + ತಮ್ಮನಿಲ್ಲದೆ ೬ ನನ್ನ 
ಪೃತಿಯ ತಮ್ಮನಿಲ್ಲದೆ, ಸಾಮ್ರಾಜ್ಯಂ + ಇನಿತುಂ ಬಿನ್ನನೆ - ಸಾಮ್ರಾಜ್ಯವೆಲ್ಲ ನಿಸ್ಸಾರ್ಥಕ, 
ಆತಂ ಮುನ್ನೆ ೬ ಎಜಗದೊಡೆ - ಬಾಹುಬಲಿಯು ಮೊದಲು ಬಾಗದಿದ್ದರೆ, ಆದ + 
ಎಅಕಮುಂ ಎನಗೆ ಅತ್ಯುನ್ನತಿ + ಅಲ್ಲು - ಆದ ಎರಗುವಿಕೆಯು ನನಗೆ ದೊಡ್ಡದಲ್ಲ, 


ಎಂದು ಬೆಸಸಿ ಎನ್ನಂ ಅಟ್ಟಿದನ್‌ = ಹೀಗೆಂದು ಹೇಳಿ ನನ್ನನ್ನು ಕಳಿಸಿದ್ದಾನೆ. 


ಗದ್ಯಾನುಸರಣ: “ನನ್ನ ಪ್ರೀತಿಯ ತಮ್ಮನಿಲ್ಲದೆ ಸಾಮ್ರಾಜ್ಯವೆಲ್ಲ ನಿಸ್ಪಾರ್ಥಕ. 
ಬಾಹುಬಲಿಯು ಮೊದಲು ಬಾಗದಿದ್ದರೆ ಮಿಕ್ಕವರ ಎರಗುವಿಕೆಯು ದೊಡ್ಡದಲ್ಲ' 
ಹೀಗೆಂದು ಹೇಳಿ ನನ್ನನ್ನು ಕಳಿಸಿದ್ದಾನೆ. 


ವ। ಎಂಬುದುಂ ಬಾಹುಬಲಿಕುಮಾರಂ ಕೋಪಗರ್ಭಸ್ಮಿತಂ ಬೆರಸು, 


ಪದವಿಭಾಗ-ಅನ್ವಯ-ಅರ್ಥ: ಎಂಬುದುಂ _ ಎನ್ನಲು, 
ಬಾಹುಬಲಿಕುಮಾರಂ = ಬಾಹುಬಲಿಯು, ಕೋಪಗರ್ಭಸ್ಸಿತಂ ಬೆರಸು 
ಕೋಪವನ್ನಡಗಿಸಿಕೊಂಡ ಮುಗುಳ್ನಗೆಯೊಡನೆ, 


ಗದ್ಯಾನುಸರಣ: ದೂತನ ಮಾತನ್ನು ಕೇಳಿದ ಬಾಹುಬಲಿಯು ಕೋಪದಿಂದ 
ಉರಿಯತೊಡಗಿದ; ಆದರೂ ಕೋಪವನ್ನಡಗಿಸಿಕೊಂಡ ಮುಗುಳಗೆಯೊಡನೆ, 


ಮುನ್ನಂ ಸಾಮಮನೆಮ್ಮ ಮ 

ನನ್ನೋಡಲ್‌ ನುಡಿದು ಭೇದಮಂ ದಂಡಮುಮಂ 

ನಿನ್ನಚೆವನಿತಂ ನುಡಿದೆಯಿ 

ದೇನ್ನುಡಿಗಳೋ ಸಮಖಟಿಕೊಂಡ ನುಡಿಗಳ್‌ ನಿನ್ನಾ ೭೭ 


ಪದವಿಭಾಗ-ಅನ್ವಯ-ಅರ್ಥ: ಎಮ್ಮ ಮನಂ +೬ ನೋಡಲ್‌ = ನನ್ನ 
ಮನಸ್ಸನ್ನು ಪರೀಕ್ಷಿಸಲು, ನಿನ್ನ + ಅಟೆವನಿತಂ = ನಿನಗೆ ತಿಳಿದ ಮಟ್ಟಿಗೆ, ಮುನ್ನಂ 
ಸಾಮಮನ್‌ + ನುಡಿದು ಇ. ಮೊದಲು ಸಾಮೋಪಾಯದ ಮಾತುಗಳನ್ನಾಡಿ, 
ಭೇದಮಂ ದಂಡಮುಮಂ ನುಡಿದೆ - ಆನಂತರ ಭೇದ ಮತ್ತು ದಂಡೋಪಾಯಗಳ 
ಮಾತನ್ನಾಡಿದೆ, ನಿನ್ನಾ ಸಮಜೆಕೊಂಡ ನುಡಿಗಳ್‌ ಇದೇನ್‌ + ನುಡಿಗಳೋ ಇ. ನಿನ್ನ 
ನಯವಾದ ಮಾತುಗಳು ಎಂಥವೋ!। 


ಗದ್ಯಾನುಸರಣ: ನನ್ನ ಮನಸ್ಸನ್ನು ಪರೀಕ್ಷಿಸಲು ನಿನಗೆ ತಿಳಿದ ಮಟ್ಟಿಗೆ 
ಮೊದಲು ಸಾಮೋಪಾಯದ ಮಾತುಗಳನ್ನಾಡಿ, ಆನಂತರ ಭೇದ ಮತ್ತು 
ದಂಡೋಪಾಯಗಳ ಮಾತನ್ನಾಡಿದೆ; ನಿನ್ನ ನಯವಾದ ಮಾತುಗಳು ಚೆನ್ನಾಗಿವೆ! 


ನೀನ್ನಿನ್ನ ನೃಪನ ದಿಗ್ವಿಜ 

ಯೋನ್ನತಿಯಂ ಪೊಗಟ್ಟು ಮೂರ್ಛೆವೋಪೈ ಪೊಗಲ್ಬುಂ 
ನೀನ್ನಿನ್ನ ಮನದೊಳಿಂತಿದು 

ಬನ್ನಮನೆತ್ತುವವೊಲಾಯ್ತು ನಿನ್ನವನಿಪನಾ ೭೮ 


ಪದವಿಭಾಗ-ಅನ್ವಯ-ಅರ್ಥ: ನಿನ್ನ ನೃಪನ ದಿಗ್ವಿಜಯ + ಉನ್ನತಿಯಂ 
ನೀನ್‌ ಪೊಗಟ್ಟು ಮೂರ್ಛೆವೋಪೈ = ನಿನ್ನ ರಾಜನ ಗೆಲವಿನ ಹೆಚ್ಚಳವನ್ನು 
ನೀನೇನೋ ಹೊಗಳಿ ಮೂರ್ಚೆ ಹೋಗುತ್ತೀಯೆ, ಇಂತು * ಇದು ಪೊಗಟ್ಟುಂ ವ 
ಹೀಗೆ ಹೊಗಳಿದರೂ, ನೀನ್‌ + ನಿನ್ನ ಮನದೊಳ್‌ ನಿನ್ನ ಮನಸ್ಸಿನಲ್ಲಿ ಅಡಗಿರುವ, 
ನಿನ್ನ + ಅವನಿಪನಾ ಬನ್ನಮನ್‌ = ನಿನ್ನ ಒಡೆಯನ ಸೋಲನ್ನೇ, ಎತ್ತುವವೊಲ್‌ + 
ಆಯ್ತು ವ ಎತ್ತಿ ಹಿಡಿದ ಹಾಗಾಯಿತು. 


ಗದ್ಯಾನುಸರಣ: ನಿನ್ನ ರಾಜನ ಗೆಲವಿನ ಹೆಚ್ಚಳವನ್ನು ನೀನೇನೋ ಹೊಗಳಿ 
ಮೈಮರೆತೆ; ಆದರೆ. ಹೀಗೆ ಹೊಗಳಿದರೂ ನಿನ್ನ ಮನಸ್ಸಿನಲ್ಲಿ ಅಡಗಿರುವ ನಿನ್ನ 
ಒಡೆಯನ ಸೋಲನ್ನೇ ಎತ್ತಿ ತೋರಿಸಿದಂತಾಯಿತು. 


ಮುಂದಿಟ್ಟು ಚಕ್ರಮಂ ತಿರಿ 

ತಂದುದುಮಂ ಪೂಟದಿರ್ದು ಬಯ್ತಂಗೊಳ್ಳೊಂ 

ದಂದದೆ ಕೊಂಡುದುಮನದೇ 

ನೆಂದುನ್ನತಿಮಾಡಿ ಪೊಗಟಕ್ಕಿಯೊಳಗಚಿಯದುದೇ ೭೯ 


ಪದವಿಭಾಗ-ಅನ್ವಯ-ಅರ್ಥ: ಚಕ್ರಮ೦ ಮುಂದಿಟ್ಟು ತಿರಿ ತಂದುದುಮ೦ ಇ 
ಚಕ್ರರತ್ನವನ್ನು ಮುಂದಿಟ್ಟುಕೊಂಡು ಬೇಡಿ ತಂದುದನ್ನೂ ಪೂಲದೆ ೬ ಇರ್ದು 
ಬಯ್ತಂಗೊಳ್ಳ + ಒಂದು + ಅಂದದೆ ೬ ಹೂತಿಡದಿದ್ದರೂ ಬಚ್ಚಿಡುವ ರೀತಿಯಲ್ಲಿ, 
ಕೊಂಡುದುಮನ್‌ = ಪಡೆದುದನ್ನೂ ಇದೇನ್‌ + ಎಂದು +೬ ಉನ್ನತಿಮಾಡಿ 
ಪೊಗಟಕ್ಕೆ ೬ ಇದೇನೆಂದು ದೊಡ್ಡದು ಮಾಡಿ ಹೊಗಳುತ್ತಿದ್ದೀಯೆ, ಒಳಗು + 
ಅಟೆಯದುದೇ ಇ ರಹಸ್ಯ ತಿಳಿಯದ್ದೇನು? 


ಗದ್ಯಾನುಸರಣ: ಚಕ್ರರತ್ನವನ್ನು ಮುಂದಿಟ್ಟುಕೊಂಡು ಬೇಡಿ ತಂದುದನ್ನೂ 
ಹೂತಿಡದಿದ್ದರೂ ಬಚ್ಚಿಡುವ ರೀತಿಯಲ್ಲಿ, ಪಡೆದುದನ್ನೂ ಇದೇನೆಂದು ದೊಡ್ಡದು 
ಮಾಡಿ ಹೊಗಳುತ್ತಿದ್ದೀಯೆ, ಈ ರಹಸ್ಯ ತಿಳಿಯದ್ದೇನು? 


[ವಿಶೇಷ ವಿಚಾರ: “ಪೂಟದಿರ್ದು ಬಯ್ತಂಗೊಳ್ಳೊಂದಂದದೆ' ಎಂಬುದರ 
ಬದಲು ಎಲ್‌. ಬಸವರಾಜು ಹಾಗೂ ನರಸಿಂಹಶಾಸ್ತಿಗಳು “ಪಾಳಮಿರ್ದು 
ಬೈಕಂಗೊಳ್ಳೊಂದಂದದೆ' ಎಂಬ ಪಾಠವನ್ನು ಸ್ವೀಕರಿಸುತ್ತಾರೆ] 


ಪಸಿದುಣ್ಣಪಟ್ಟು ಬಿರ್ದಿ 

ರ್ದು ಸಮುದ್ರದ ತಡಿಯೊಳುದಕಮಂತ್ರದ ಬಲದಿಂ 

ನುಸುಳ್ನೊಡೆ ಜಳನಿಧಿಯಂ ಕರು 

ಣಿಸಿ ಕೊಟ್ಟರ್‌ ಧನಮನಂಜಿ ಕೊಟ್ಟರೆ ದಿವಿಜರ್‌ ೮೦ 


ಪದವಿಭಾಗ-ಅನ್ವಯ-ಅರ್ಥ: ಸಮುದ್ರದ ತಡಿಯೊಳ್‌ = ಸಮುದ್ರದ 
ದಡದಲ್ಲಿ, ಪಸಿದು + ಉಣ್ಣಪಟ್ಟು ಬಿರ್ದಿರ್ದು - ಹಸಿವಾದರೂ ಉಣ್ಣದೆ ಬಿದ್ದಿದ್ದು, 
ಉದಕಮಂತ್ರದ ಬಲದಿ೦ ಜಳನಿಧಿಯಂ ನುಸುಳ್ಳೊಡೆ ಎ ಉದಕಮಂತ್ರದ 


11 


ಸಹಾಯದಿಂದ ಸಮುದ್ರದಲ್ಲಿ ನುಸುಳಿದರೆ, ದಿವಿಜರ್‌ ಧನಮನ್‌ ಕರುಣಿಸಿ ಕೊಟ್ಟರ್‌ = 
ದೇವತೆಗಳು ಅಯ್ಯೋ ಪಾಪ ಎಂದು ಸಂಪತ್ತನ್ನು ನೀಡಿದರೇ ಹೊರತು, ಅಂಜಿ 
ಕೊಟ್ಟರೆ = ಹೆದರಿ ಕೊಟ್ಟರೇನು? 


ಗದ್ಯಾನುಸರಣ: ಸಮುದ್ರದ ದಡದಲ್ಲಿ ಹಸಿವಾದರೂ ಉಣ್ಣದೆ 
ಬಿದ್ದುಕೊಂಡಿದ್ದು, ಉದಕಮಂತ್ರದ ಸಹಾಯದಿಂದ ಸಮುದ್ರದಲ್ಲಿ ನುಸುಳಿದರೆ 
ದೇವತೆಗಳು ಅಯ್ಯೋ ಪಾಪ ಎಂದು ಸಂಪತ್ತನ್ನು ನೀಡಿದರೇ ಹೊರತು, ಅವನಿಗೆ 
ಹೆದರಿ ಕೊಟ್ಟರೇನು? 


ಧರೆಯೊಳ್‌ ಕುಲಾಲಚಕ್ರಂ 

ತಿರಿವಂತಿರೆ ತಿರಿಯೆ ಚಕ್ರಮದಜಯೆ ಬಟೆಯಂ 

ತಿರಿತಿರಿದು ಮಾಡಿದಂ ಕುಲ 

ಧರಕುಲದೊಳ್‌ ಪಿರಿದು ಮಹಿಮೆಯಂ ನಿಮ್ಮರಸಂ ೮೧ 


ಪದವಿಭಾಗ-ಅನ್ವಯ-ಅರ್ಥ: ಧರೆಯೊಳ್‌ ಕುಲಾಲಚಕ್ರಂ ತಿರಿವಂತಿರೆ ಇ 
ಭೂಮಿಯಲ್ಲಿ ಕುಂಬಾರನ ಚಕ್ರವು ತಿರುಗುವ ಹಾಗೆ, ಚಕ್ರಂ ತಿರಿಯೆ ೬ ಚಕ್ರರತ್ನವು 
ತಿರುಗಲು, ಅದಖಜಯೆ ಬಟೆಯಂ ತಿರಿತಿರಿದು ಇ ಅದರ ಹಿಂದೆಯೇ ಭಿಕ್ಷೆ ಬೇಡುತ್ತ 
ತಿರುಗಿ, ನಿಮ್ಮರಸಂ ಕುಲಧರಕುಲದೊಳ್‌ ಎ. ನಿಮ್ಮ ರಾಜನು ಮನುವಂಶದಲ್ಲಿ, ಪಿರಿದು 
ಮಹಿಮೆಯಂ ಮಾಡಿದಂ - ದೊಡ್ಡ ಪವಾಡವನ್ನೇ ಮಾಡಿಬಿಟ್ಟ 


ಗದ್ಯಾನುಸರಣ: ಭೂಮಿಯಲ್ಲಿ ಕುಂಬಾರನ ಚಕ್ರವು ತಿರುಗುವ ಹಾಗೆ 
ಚಕ್ರರತ್ನವು ತಿರುಗಲು, ಅದರ ಹಿಂದೆಯೇ ಭಿಕ್ಷೆ ಬೇಡುತ್ತ ತಿರುಗಿ ನಿಮ್ಮ ರಾಜನು 
ಮನುವಂಶದಲ್ಲಿ ದೊಡ್ಡ ಪವಾಡವನ್ನೇ ಮಾಡಿಬಿಟ್ಟ 


[ವಿಶೇಷ ವಿಚಾರ: ಇಲ್ಲಿನ "ಚಕ್ರಮದಜಯೆ' ಭಾಗದ ಬದಲು ಎಲ್‌ 
ಬಸವರಾಜು ಆವೃತ್ತಿಯಲ್ಲಿ “ಚಕ್ರಮದಅ*ಯೆ' ರೂಪವಿದೆ.] 


ಉತ್ತರಭರತದೊಳಾದಾ 

ಪತ್ತಂ ನೀನಚೆಯೆಯಕ್ಕುಮನಿತುಂ ಬಲಮಂ 

ಮುತ್ತಿ ಚಿಳಾತಾವರ್ತರ್‌ 

ಸುತ್ತಲುಮೇಸಾಡಿ ಪಿರಿದು ತಿಣಿಕಂ ತಂದರ್‌ ೮೨ 


ಪದವಿಭಾಗ-ಅನ್ವಯ-ಅರ್ಥ: ಉತ್ತರಭರತದೊಳ್‌ + ಆದ + ಆಪತ್ತಂ ಇ 
ಉತ್ತರ ಭರತಖಂಡದಲ್ಲಿ ಎದುರಾದ ದೊಡ್ಡ ಆಪತ್ತಿನ ವಿಚಾರ, ನೀನ್‌ + ಅಜೆಯೆ + 
ಅಕ್ಕು೦ = ನಿನಗೆ ತಿಳಿದಿಲ್ಲದಿರಬಹುದು, ಚಿಳಾತಾವರ್ತರ್‌ ಅನಿತು೦ ಬಲಮಂ ಮುತ್ತಿ 
= ಜೆಳಾತಾವರ್ತರು ಸೈನ್ಯವನ್ನೆಲ್ಲ ಮುತ್ತಿ, ಸುತ್ತಲುಂ೦ +೬ ಏಸಾಡಿ ಇ ಸುತ್ತಲೂ 
ಬಾಣಗಳನ್ನು ಬಿಟ್ಟು ಪಿರಿದು ತಿಣಿಕಂ ತಂದರ್‌ = ದೊಡ್ಡ ಸಂಕಟವನ್ನೇ 
ಉಂಟುಮಾಡಿದರು. 


ಗದ್ಯಾನುಸರಣ: ಉತ್ತರ ಭರತಖಂಡದಲ್ಲಿ ಎದುರಾದ ದೊಡ್ಡ ಆಪತ್ತಿನ 
ವಿಚಾರ ನಿನಗೆ ತಿಳಿದಿಲ್ಲದಿರಬಹುದು; ಚಿಳಾತಾವರ್ತರು ಸೈನ್ಯವನ್ನೆಲ್ಲ ಮುತ್ತಿ ಸುತ್ತಲೂ 
ಬಾಣಗಳನ್ನು ಬಿಟ್ಟು ದೊಡ್ಡ ಸ ಸಂಕಟವನ್ನೇ ಉಂಟುಮಾಡಿದರು. 


ಮೇಘಮುಖರೆನಿಸಿ ಸಂದುರ 
ಗೌಘದಿನಂದೋಘಮೇಘಮಾದೊಡೆ ಮಲ ಶೌ 

ರ್ಯಾಘಾತಂ ನೆಗಟ* ಬಳ 

ವ್ಯಾಘಾತಂ ನಿನ್ನ ಪತಿಗದಾದುದು ಪುಸಿಯೇ ೮೩ 


ಪದವಿಭಾಗ-ಅನ್ವಯ-ಅರ್ಥ: ಮೇಘಮುಖರ್‌ + ಎನಿಸಿ ಸಂದ * ಉರಗ 
+ ಓಘದಿನ್‌ = ಮೇಘಮುಖರೆಂದು ಹೆಸರಾದ ನಾಗಸಮೂಹದಿಂದ, ಅಂದು ಮಲ 
ಓಘಫಮೇಘಂ +೬ ಆದೊಡೆ ಇ ಮಳೆಯು ಧಾರಾಕಾರವಾಗಿ ಸುರಿಯಲು, ಶೌರ್ಯ + 
ಆಘಾತಂ ನೆಗಟ* ಇ ಭರತನ ಶೌರ್ಯಕ್ಕೆ ಆಘಾತವಾಗಿ, ನಿನ್ನ ಪತಿಗೆ ಬಳವ್ಯಾಘಾತಂ 
ಅದು ಆದುದು ಪುಸಿಯೇ = ನಿನ್ನ ಒಡೆಯನ ಸೇನೆಗೆ ನಷ್ಟವಾದುದೇನು ಸುಳ್ಳೇ? 


ಗದ್ಯಾನುಸರಣ: ಮೇಘಮುಖರೆಂದು ಹೆಸರಾದ ನಾಗಸಮೂಹದಿಂದ 
ಅಂದು ಮಳೆಯು ಧಾರಾಕಾರವಾಗಿ ಸುರಿಯಿತು; ಇದರಿಂದ ನಿನ್ನ ಒಡೆಯನ ಶೌರ್ಯಕ್ಕೆ 
ಆಘಾತವಾಗಿ ಅವನ ಸೇನೆಗೆ ನಷ್ಟವಾದುದೇನು ಸುಳ್ಳೇ?) 


ಬೇಡವಡೆ ಮುಸುಜಿಕೊಂಡೇ 
ಸಾಡೆ ಸುರುಳ್ಳಗಿದು ಕೊಡೆಯ ಚರ್ಮದ ಮಅಕ*ಯೊಳ್‌ 
ಗೂಡುಗೊಳುತಿರ್ದ ಶೌರ್ಯ 
ಕ್ರೀಡೆಯ ದಿಗ್ವಿಜಯಮೆಸೆದುದೆಮ್ಮಗ್ರಜನಾ ೮೪ 


ಪದವಿಭಾಗ-ಅನ್ವಯ-ಅರ್ಥ: ಬೇಡ -- ಪಡೆ ಮುಸುಚಿಕೊಂಡು + ಏಸಾಡೆ 
= ಬೇಡರ ಸೇನೆಯು ಮುತ್ತಿಕೊಂಡು ಬಾಣಪ್ರಯೋಗಿಸಲು, ಸುರುಳ್ಳು + ಅಗಿದು ೫ 
ಸುರುಟಿಕೊಂಡು ಹೆದರಿ, ಕೊಡೆಯ ಚರ್ಮದ ಮಜ” ಯೊಳ್‌ ಗೂಡುಗೊಳುತಿರ್ದ ಇ 
ಕೊಡೆಯ ಚರ್ಮದ ಹಿಂದೆ ಅಗಿಕೊಂಡಿದ್ದ, ಎಮ್ಮ -- ಅಗ್ರಜನಾ ಶೌರ್ಯಕ್ರೀಡೆಯ 
ದಿಗ್ನಿಜಯಂ + ಎಸೆದುದು - ನಮ್ಮ ಅಣ್ಣನವರ ಪ್ರತಾಪದಾಟವು ಗೆಲವಿನಿಂದ 
ಮೆರೆಯಿತಲ್ಲವೇ? 


ಗದ್ಯಾನುಸರಣ: ಬೇಡರ ಸೇನೆಯು ಮುತ್ತಿಕೊಂಡು ಬಾಣಪ್ರಯೋಗ 
ಮಾಡಿದಾಗ ಸುರುಟಿಕೊಂಡು ಹೆದರಿ, ಕೊಡೆಯ ಚರ್ಮದ ಹಿಂದೆ ಅಗಿಕೊಂಡಿದ್ದ 
ನಮ್ಮ ಅಣ್ಣನವರ ಪ್ರತಾಪದಾಟವು ಗೆಲವಿನಿಂದ ಮೆರೆಯಿತಲ್ಲವೇ? 


ಬರೆಯಿಸಿದಂ ಪೂರ್ವಮಹೀ 

ಶ್ವರನಾಮಮನೆಯ್ದೆ ಕಳೆದು ವೃಷಭಾಚಲದೊಳ್‌ 

ಭರತಂ ನಿಜನಾಮಮನೆನೆ 

ಪರಿಹಸಿತಂ ಬುಧಜನಕ್ಕಲ್ಲದೆ ಪೆಅತೇಂ ೮೫ 


12 


ಪದವಿಭಾಗ-ಅನ್ವಯ-ಅರ್ಥ: ವೃಷಭಾಚಲದೊಳ್‌ = ವೃಷಭಪರ್ವತದಲ್ಲಿ, 
ಪೂರ್ವಮಹೀಶ್ವರ ನಾಮಮನ್‌ + ಎಯ್ದೆ ಕಳೆದು - ಹಿಂದಿನ ರಾಜರುಗಳ 
ಹೆಸರುಗಳನ್ನು ಪೂರ್ತಿ ಒರೆಸಿಹಾಕಿ, ಭರತ೦ ನಿಜನಾಮಮಂ ಬರೆಯಿಸಿದಂ ಎನೆ = 
ಭರತನು ತನ್ನ ಹೆಸರನ್ನು ಬರೆಸಿದನೆಂಬುದು, ಬುಧಜನಕ್ಕೆ ಪರಿಹಸಿತ೦ ಅಲ್ಲದೆ ಪೆಅತು 
+ ಏಂ ೫ ತಿಳಿದವರಿಗೆ ಅಪಹಾಸ್ಯಕರವಲ್ಲದೆ ಇನ್ನೇನು. 


ಗದ್ಯಾನುಸರಣ: ವೃಷಭಪರ್ವತದಲ್ಲಿ ಹಿಂದಿನ ರಾಜರುಗಳ ಹೆಸರುಗಳನ್ನು 
ಪೂರ್ತಿ ಒರೆಸಿಹಾಕಿ ಭರತನು ತನ್ನ ಹೆಸರನ್ನು ಬರೆಸಿದ; ಇದು ತಿಳಿದವರಿಗೆ 
ಅಪಹಾಸ್ಯಕರವಲ್ಲದೆ ಇನ್ನೇನು? 


[ವಿಶೇಷ ವಿಚಾರ: ಬಹು ದೂರದಲ್ಲಿ ಭರತನು ನಡೆಸಿದ ಯುದ್ಧ ಹಾಗೂ 
ಅವನ ಪ್ರಚ್ಛನ್ನ ಸೋಲುಗಳ ಬಗೆಗಿನ ಈ ಸೂಕ್ಷ್ಮ ವಿವರಗಳು ಬಾಹುಬಲಿಗೆ 
ತಿಳಿದಿರಬೇಕಾದರೆ, ಅವನ ಕಡೆಯ ಗೂಢಚಾರರು ಭರತನ ಸೈನ್ಯವನ್ನು 
ಮಾರುವೇಷದಲ್ಲಿ ಹಿಂಬಾಲಿಸಿರಬೇಕು, ಅಥವಾ ಬಾಹುಬಲಿ ಪಕ್ಷಪಾತಿಗಳಾದ ಭರತನ 
ಸೈನಿಕರೇ ಈ ವಿವರಗಳನ್ನು ಬಾಹುಬಲಿಗೆ ದಾಟಿಸಿರಬಹುದು; ಬಾಹುಬಲಿ ಇಷ್ಟೆಲ್ಲ 
ಮಾಡಿರುವುದು ತನ್ನ ಮಲಮಗನು ದಿಗ್ವಿಜಯ ಮಾಡುವನೆಂಬ ಕಾರಣದಿಂದಲೇ 
ಅಥವಾ ಅವನು ತನ್ನ ಎದುರಾಳಿ ಎಂಬ ಭಾವನೆಯಿಂದಲೇ ಅಥವಾ 
ಸ್ವಾಭಿಮಾನದಿ೦ದಲೇ? ಭರತನು ತನ್ನ ಶರಣಾಗತಿಯನ್ನು ಬಯಸದಿದ್ದರೆ ಬಾಹುಬಲಿ 
ಹೀಗೆ ಚಲವನ್ನು ತೋರಿಸುತ್ತಿರಲಿಲ್ಲವೇ? ಅಧಿಕಾರ ರಾಜಕೀಯದ ಸ್ವರೂಪ ಎಲ್ಲ 
ಕಾಲದಲ್ಲಿಯೂ ಒಂದೇ ತಾನೇ! ಆದರೆ ರತ್ನಾಕರವರ್ಣಿ ತನ್ನ “ಭರತೇಶ್ವರವೈಭವ'ದಲ್ಲಿ 
ಅಣ್ಣ-ತಮ್ಮದಿರ ಮುಖಾಮುಖಿಯನ್ನು ಚಿತ್ರಿಸಿರುವ ಪರಿ ವಿಭಿನ್ನವಾಗಿದೆ.] 


ಧನಮೆಂಬುದು ವಿಭುಗೆ ಯಶೋ 

ಧನಮದನಿಂತಳಿಪಿ ಕಟೆಪಿ ಕಿಡೆ ಮಾಡಿರ್ದಾ 

ತನ ಪಡೆದ ಧನಮದೇತಣ 

ಧನಮದಳೆಂ ನಿಧನಮೆಯ್ದಿದರ್‌ ಪಲರರಸರ್‌ ೮೬ 


ಪದವಿಭಾಗ-ಅನ್ವಯ-ಅರ್ಥ: ವಿಭುಗೆ ಧನಮೆಂಬುದು ಯಶೋಧನ೦ ಇ. 
ರಾಜನಿಗೆ ಸಿರಿಯೆಂದರೆ ಜಸದ ಸಿರಿ, ಅದನ್‌ +೬ ಇಂತು + ಅಳಿಪಿ ಕಟೆಪಿ ಕಿಡೆ 
ಮಾಡಿರ್ದ ೩. ಅದನ್ನು ಹೀಗೆ ಅಳಿಸಿ ನಾಶಪಡಿಸಿ, ಆತನ ಪಡೆದ ಧನಂ + ಅದು + 
ಏತಜ ಧನಂ ಇ ಅವನು ಪಡೆದ ಸಿರಿಯು ಅದು ಎಂತಹ ಸಿರಿ, ಅದಣೆಂ 
ಪಲರರಸರ್‌ ನಿಧನಂ + ಎಯ್ದಿದರ್‌ ೬ ಅದರಿಂದಾಗಿ ಹಲವಾರು ರಾಜರು 
ಹೇಳಹೆಸರಿಲ್ಲದಾದರು. 


ಗದ್ಯಾನುಸರಣ: ರಾಜನಿಗೆ ಸಿರಿಯೆ೦ದರೆ ಜಸದ ಸಿರಿ; ಅದನ್ನು ಹೀಗೆ ಅಳಿಸಿ 
ನಾಶಪಡಿಸಿ ಅವನು ಪಡೆದ ಸಿರಿಯು ಅದೆಂತಹ ಸಿರಿ? ಅದರಿಂದಾಗಿ ಹಲವಾರು 
ರಾಜರು ಹೇಳಹೆಸರಿಲ್ಲದಾದರಲ್ಲ! 


ಪಿರಿಯಣ್ಣಂಗೆಅಗುವುದೇಂ 


ಪರಿಭವಮೇ ಕೀಆೆ ನೆತ್ತಿಯೊಳ್‌ ಬಾಳಂ ನಿ 
ರ್ನೆರಮೂಳಿ ಚಲದಿನೆಅಗಿಸ 
ಲಿರೆ ಭರತಂಗೆಅಗುವೆಅಕಮ೦ಜುಮೆಯಲ್ತೇ ೮೭ 


ಪದವಿಭಾಗ-ಅನ್ವಯ-ಅರ್ಥ: ಪಿರಿಯಣ್ಣಂಗೆ + ಎಅಗುವುದು ೬ ಏಂ 
ಪರಿಭವಮೇ ಇ. ಹಿರಿಯಣ್ಣನಿಗೆ ನಮಸ್ತ ರಿಸುವುದೇನು ಅವಮಾನಕರವೇ? ಕೀಣಿ 
ಬಾಳಂ ನಿರ್ನೆರಂ ನೆತ್ತಿಯೊಳ್‌ ಉಊಟೆ ಇ ಕಿರಿಚಾಡಿ ಕತ್ತಿಯನ್ನು ನಿರ್ದಯನಾಗಿ 
ತಲೆಯಲ್ಲಿ ಊರಿ, ಚಲದಿನ್‌ +೬ ಎಅಗಿಸಲ್‌ «೬ ಇರೆ - ಹಟದಿಂದ ನಮಸ್ಕಾರ 
ಮಾಡುವಂತಾದರೆ, ಭರತಂಗೆ + ಎಅಗುವ +೬ ಎಳಕಂ + ಅ೦ಜುಮೆ + ಅಲ್ಲೇ = 
ಭರತನಿಗೆ ಮಾಡುವ ನಮಸ್ಕಾರವು ಅಂಜುಬುರುಕತನಲ್ಲವೇ? 


ಗದ್ಯಾನುಸರಣ: ಹಿರಿಯಣ್ಣನಿಗೆ ನಮಸ್ಕರಿಸುವುದೇನು ಅವಮಾನಕರವೇ? 
ಉಹ್ವೂ, ಕಿರಿಚಾಡಿ ಕತ್ತಿಯನ್ನು ನಿರ್ದಯನಾಗಿ ತಲೆಯಲ್ಲಿ ಊರಿ ಹಟದಿಂದಾಗಿ 
ನಮಸ್ಕಾರ ಮಾಡುವಂತಾದರೆ, ಭರತನಿಗೆ ಮಾಡುವ ನಮಸ್ಕಾರವು 
ಅ೦ಜುಬುರುಕತನವಲ್ಲವೇ? 


ಭರತಂ ಷಟ್ಟಂಡಭೂವಲ್ಲಭನೆನೆ ಸಿರಿಯಂ ಗೆಂಟಅಕೊಳ್‌ ಕೇಳ್ದು ರಾಗಂ 
ಬೆರಸಿರ್ಪೀ ನಣ್ಟೆ ಸಾಲ್ಗುಂ ಕರೆದೊಡೆ ಬೆಸನೇನೆಂಬ ಜೀಯೆಂಬ ದೇೌವೆಂ 
ಬರಸೆಂಬಾಳೆಂಬ ದೈನ್ಯಕ್ಕೆಲವೊ ತನುವನಾನೊಡ್ಡುವಂತಾದಿದೇವಂ 
ಪುರುದೇವಂ ದೇವದೇವಂ ಕುಡೆ ಪಡೆದ ನೆಲಕ್ಕಾರೊಳಂ ಪಂತಮುಂಟೇ 
೮೮ 


ಪದವಿಭಾಗ-ಅನ್ವಯ-ಅರ್ಥ: ಭರತ೦ ಷಟ್ಟಂಡಭೂವಲ್ಲಭನ್‌ + ಎನೆ 
ಸಿರಿಯಂ ಇ ಭರತನು ಷಟ್ಟಂಡಗಳಿಗೂ ಒಡೆಯನಾದ ಎಂಬ ಕೀರ್ತಿಯನ್ನು, 
ಗೆಂಟಣಸೊಳ್‌ ಕೇಳ್ದು - ದೂರದಿಂದಲೇ ಕೇಳಿ, ರಾಗಂ ಬೆರಸಿರ್ಪ * ಈ ನಣ್ಣೆ 
ಸಾಲ್ಲುಂ ಎ ಪ್ರೀತಿಯಿಂದ ಕೂಡಿದ ನಂಟುತನವೇ ಸಾಕು, ಕರೆದೊಡೆ ಬೆಸನ್‌ + ಏನ್‌ 
+ ಎಂಬ = ಕರೆದರೆ ಏನಪ್ಪಣೆ ಎನ್ನುವ, ಜೀಯ + ಎಂಬ . ಮಹಾಸ್ವಾಮಿ ಎಂಬ, 
ದೇವ * ಎಂಬ ೩. ದೇವರೇ ಎನ್ನುವ, ಅರಸೆಂಬ + ಆಳೆಂಬ ದೈನ್ಯಕ್ಕೆ = ರಾಜ- 
ಸೇವಕ ಎನ್ನುವ ದೈನ್ಯಕ್ಕೆ ಎಲವೊ ತನುವನ್‌ + ಆನ್‌ + ಒಡ್ಡುವಂತು - ಎಲವೋ 
ನನ್ನ ದೇಹವನ್ನು ಈಡುಮಾಡಿಕೊಳ್ಳುವಂತೆ, ಆದಿದೇವಂ ಪುರುದೇವಂ ದೇವದೇವಂ 
ಕುಡೆ ಎ ಆದಿದೇವನೂ ಪುರುದೇವನೂ ದೇವದೇವನೂ ದಯಪಾಲಿಸಿದ್ದರಿಂದ, ಪಡೆದ 
ನೆಲಕ್ಕೆ +  ಆರೊಳಂ ಪಂತಂ +೬ ಉಂಟೇ = ಪಡೆದ ಈ ನೆಲಕ್ಕೆ 
ಯಾರೊಡನೆಯಾದರೂ ಸ್ಪರ್ಧೆ ಯಾಕೆ ಬೇಕು? 


ಗದ್ಯಾನುಸರಣ: ಭರತನು ಷಟ್ಟಂಡಗಳಿಗೂ ಒಡೆಯನಾದ ಎಂಬ 
ಕೀರ್ತಿಯನ್ನು ದೂರದಿಂದಲೇ ಕೇಳಿ ಸಂತಸಗೊಳ್ಳುವ ಈ ನಂಟುತನವೇ ಸಾಕು; ಅದು 
ಬಿಟ್ಟು ಕರೆದರೆ ಏನಪ್ಪಣೆ, ಮಹಾಸ್ವಾಮಿ ದೇವರೇ ಎನ್ನುವಂತಹ ರಾಜ-ಸೇವಕ 


ಎನ್ನುವ ದೈನ್ಯಕ್ಕೆ, ಏನಯ್ಯಾ, ನನ್ನ ದೇಹವನ್ನು ಏಕೆ ಈಡುಮಾಡಿಕೊಳ್ಳಲಿ? 


13 


ಆದಿದೇವನೂ ಪುರುದೇವನೂ ದೇವದೇವನೂ ಆದ ತಂದೆಯು ದಯಪಾಲಿಸಿದ್ದರಿ೦ದ 
ಪಡೆದ ಈ ನೆಲಕ್ಕೆ ಯಾರೊಡನೆಯಾದರೂ ನನಗೆ ಸ್ಪರ್ಧೆ ಯಾಕೆ ಬೇಕು? 


ಧರೆಯಂ ಕುಡುವಂದೆನಗಂ 

ಗುರು ತನಗಂ ರಾಜನಾಮಮಂ ಕೊಟ್ಟೊಡೆ ನೋ 

ಡಿರೆ ತನಗೀಗಳ್‌ ರಾಜಾ 
ಧಿರಾಜನೆ೦ದಿಟ್ಟುಕೊಂಡನಡಕಿಲ್ವೆಸರಂ ೮೯ 


ಪದವಿಭಾಗ-ಅನ್ವಯ-ಅರ್ಥ: ಗುರು ಎನಗಂ ತನಗಂ ಧರೆಯಂ 
ಕುಡುವಂದು ಇ ತಂದೆಯು ನನಗೂ ಅವನಿಗೂ ರಾಜ್ಯವನ್ನು ವಹಿಸಿಕೊಟ್ಟಾಗ, 
ರಾಜನಾಮಮಂ ಕೊಟ್ಟೊಡೆ - ರಾಜ ಎಂಬ ಹೆಸರನ್ನಿತ್ತರೆ, ಈಗಳ್‌ ನೋಡಿರೆ - ಈಗ 
ನೋಡಿ, ತನಗೆ ರಾಜಾಧಿರಾಜನ್‌ ಎಂದು ಅಡಕಿಲ್‌ -- ಪೆಸರ೦ ಇಟ್ಟುಕೊ೦ಡನ್‌ ಇ 
ತನಗೆ ರಾಜಾಧಿರಾಜ ಎಂಬ ಪೇರಿಸಿಕೊಂಡ ಹೆಸರನ್ನಿಟ್ಟುಕೊಂಡಿದ್ದಾನೆ. 


ಗದ್ಯಾನುಸರಣ: ರಾಜ್ಯವನ್ನು ವಹಿಸಿಕೊಟ್ಟಾಗ ನಮ್ಮಿಬ್ಬರಿಗೂ ತಂದೆಯು ರಾಜ 
ಎಂಬ ಹೆಸರನ್ನಿತ್ತ; ಆದರೆ. ಈಗ ನೋಡಿದರೆ ಭರತ ರಾಜಾಧಿರಾಜ ಎಂಬ 
ಪೇರಿಸಿಕೊಂಡ ಹೆಸರನ್ನಿಟ್ಟುಕೊಂಡಿದ್ದಾನೆ! 


ದೊರೆಯಲ್ಲದಂಗೆ ನುಡಿವುದು 

ಪುರುಳಿಲ್ಲದ ಮಾತನೆಮ್ಮೊಳಂ ನುಡಿವುದೆ ಪೇಟ” 

ಎರಲೆಗೆ ಪಾಡುವ ಗೋರಿಯ 

ನರಣ್ಯದೊಳ್‌ ಮೃಗವಿರೋಧಿಗಂ ಪಾಡುವುದೇ ೯೦ 


ಪದವಿಭಾಗ-ಅನ್ವಯ-ಅರ್ಥ: ಪುರುಳಿಲ್ಲದ ಮಾತನ್‌ ದೊರೆಯಲ್ಲದಂಗೆ 
ನುಡಿವುದು - ಈ ಜೊಳ್ಳುಮಾತನ್ನು ಪುಕ್ಕಲನೊಡನೆ ಆಡಲಿ, ಎಮ್ಮೊಳಂ ನುಡಿವುದೆ 
ಪೇಟ್‌ ೬ ನನ್ನ ಮುಂದೆಯೂ ಆಡಬಹುದೇ ನೀನೇ ಹೇಳು, ಅರಣ್ಯದೊಳ್‌ ಎರಲೆಗೆ 
ಪಾಡುವ ಗೋರಿಯನ್‌ - ಕಾಡಿನಲ್ಲಿ ಜಿಂಕೆಯನ್ನು ಬೇಟೆಯಾಡಲು ಮಾಡುವ 
ಶಬ್ದವನ್ನು, ಮೃಗವಿರೋಧಿಗ೦ ಪಾಡುವುದೇ ೬ ಸಿಂಹದ ಮುಂದೆಯೂ ಆಡುವುದೇ? 


ಗದ್ಯಾನುಸರಣ: ಇಂತಹ ಜೊಳ್ಳುಮಾತನ್ನು ಪುಕ್ಕಲನೊಡನೆ ಆಡಲಿ, ನನ್ನ 
ಮುಂದೆಯೂ ಆಡಬಹುದೇ ನೀನೇ ಹೇಳು; ಕಾಡಿನಲ್ಲಿ ಜಿಂಕೆಯನ್ನು ಬೇಟೆಯಾಡಲು 
ಮಾಡುವ ಶಬ್ದವನ್ನು ಸಿಂಹದ ಮುಂದೆಯೂ ಮಾಡುವುದೇ? 


ಪುರುತನಯರ್‌ ಭುಜಬಲಿಯುಂ 

ಭರತನುಮೆನೆ ದೊರೆಗೆವಂದೊಡಾರಳವುಮನೀ 
ಧರೆಯಣೆಯಲೊಡಂ ತೂಗಲ್‌ 

ಧರೆಗೆ ತುಲಾದಂಡಮಲ್ತ್ರೆ ಮದ್ಭುಜದಂಡಂ ೯೧ 


ಪದವಿಭಾಗ-ಅನ್ವಯ-ಅರ್ಥ: ಭುಜಬಲಿಯು೦ ಭರತನುಂ ಪುರುತನಯರ್‌ 
ಎನೆ ಇ ಬಾಹುಬಲಿ ಮತ್ತು ಭರತರಿಬ್ಬರೂ ಪುರುದೇವನ ಮಕ್ಕಳಾಗಿರಬೇಕಾದರೆ, 
ದೊರೆಗೆ + ಬಂದೊಡೆ ಇ ಹೋಲಿಕೆ ಮಾಡುವುದಾದರೆ, ಆರ + ಅಳವುಮನ್‌ * ಈ 
ಧರೆ ೬ ಅಜೆಯಲೊಡ೦ ಇ ಯಾರು ಯಾರ ಸಾಮರ್ಥ್ಯವನ್ನು ಈ ಜಗತ್ತು 
ತಿಳಿಯುವಂತೆ, ತೂಗಲ್‌ ಮತ್‌ -- ಭುಜದಂಡಂ ಧರೆಗೆ ತುಲಾದಂಡ೦ + ಅಲ್ವೆ ಎ 
ತೂಕ ಮಾಡಲು ಭೂಮಿಯಲ್ಲಿ ನನ್ನ ತೋಳದಂಡಗಳು ತಕ್ಕಡಿಯ ದಂಡದಂತಲ್ಲವೇ? 


ಗದ್ಯಾನುಸರಣ: ಬಾಹುಬಲಿ ಮತ್ತು ಭರತರಿಬ್ಬರೂ ಪುರುದೇವನ ಮಕ್ಕಳು, 
ಆದರೆ ಅವರ ಹೋಲಿಕೆ ಮಾಡಿ ಸಾಮರ್ಥ್ಯವನ್ನು ಈ ಜಗತ್ತು ತಿಳಿಯುವಂತೆ 
ಅಳೆಯುವುದಾದರೆ, ತೂಕ ಮಾಡಲು ಭೂಮಿಯಲ್ಲಿ ನನ್ನ ತೋಳದಂಡಗಳು ತಕ್ಕಡಿಯ 
ದಂಡದಂತಾಗುತ್ತದೆ! 


ನೆಗಟ್ಟೇ ಷಟ್ಟಂಡಭೂಮಂಡಲಮನನಿತುಮಂ ಗೆಲ್ಬಖಂಡಪ್ರತಾಪಂ 
ನೆಗಟ್ಟಿಂತಾಜುಂ ಬಲಂಗಳ್ಗೆರಸೊದವಿದ ಸಂಗ್ರಾಮಸಂರಂಭದಿಂದಂ 

ಬಗೆಯಂ ಪ್ರಾಣಪ್ರಿಯಸ್ಸೀಜನತನಯಧನವ್ರಾತದೊಳ್‌ ಮಾಡದಾರ್ತಾ 

ಜಿಗೆ ಬಂದೊಡ್ಡಲ್ಕೆ ಪೇಫ್ಲಿಂಗರನಿಕಷ ಷಕ್ಕೆಮ್ಮಂದಮಂ ನೀನೆ ಕಾಣ್ಣೈ ೯೨ 


ಪದವಿಭಾಗ-ಅನ್ವಯ-ಅರ್ಥ: ನೆಗಟ್ಟ + ಈ ಷಟ್ಟಂಡಭೂಮಂಡಲಮನ್‌ + 
ಅನಿತುಮಂ ಗೆಲ್ಲು - ಪ್ರಸಿದ್ಧವಾದ ಆರೂ ಖಂಡಗಳನ್ನು ಗೆದ್ದು, ಅಖಂಡಪ್ರತಾಪಂ 
ನೆಗ್ಬು ೯ ಮಹಾಪ್ರತಾಪೊವನ್ನು ತೋರಿಸಿ, ಅಂತೆ + ಆಜುಂ ಬಲಂಗಳ್‌ + ಬೆರಸು 
+ ಒದವಿದ ಸಂಗ್ರಾಮಸಂರಂಭದಿಂದಂ ೬ ಹಾಗೆಯೇ ಆರು ಬಗೆಯ ಸೈನ್ಯಗಳಿಂದ 
ಕೂಡಿ ಮಾಡಿದ ಯುದ್ಧದ ಸ ಸಡಗರದಿಂದ, ಪ್ರಾಣಪ್ರಿಯಸ್ವ್ರೀಜನತನಯಧನವ್ರಾಶದೊಳ್‌ 
ಬಗೆಯಂ ಮಾಡದೆ - (ಭರತನು) ತನ್ನ ಪ್ರೀತಿಪಾತ್ರರಾನೆ ಸ್ತ್ರೀಯರು ಮಕ್ಕಳು ಮತ್ತು 
ಸಂಪತ್ತಿನಲ್ಲಿ ವಾ೦ಛಲ್ಯವನ್ನು ಹೊಂದದೆ. ಆರ್ತು + ಆಜಿಗೆ' ಬಂದು + "ಓಡ್ಡರೈ 
ತಾನಾಗಿ ಯುದ್ಧದಲ್ಲಿ ಟಿ ಎದುರಾದರೆ, ಪೇಟ್‌ + ಸ೦ಗರನಿಕಷ ಕ್ಕೆ + ಎಮ್ಮ + 
ಅಂದಮಂ ನೀನೆ ಕಾಣ್ಟೈ = ಯುದ್ಧದ ಒರೆಗಲ್ಲಿನಲ್ಲಿ ನನ್ನ ರೀತಿಯನ್ನು ನೀನೇ 
ಕಾಣುವೆ. 


ಗದ್ಯಾನುಸರಣ: ಪ್ರಸಿದ್ಧವಾದ ಆರೂ ಖಂಡಗಳನ್ನು ಗೆದ್ದು 
ಮಹಾಪ್ರತಾಪೊವನ್ನು ತೋರಿಸಿಯೂ, ಆರು ಬಗೆಯ ಸೈನ್ಯಗಳಿಂದ ಕೂಡಿ ಮಾಡಿದ 
ಯುದ್ಧದ ಸಡಗರದಿರಿದ ಕೂಡಿಯೂ ಭರತನು ತನ್ನ * ನತಿಪಾತ್ರರಾದ ಸ್ತ್ರೀಯರು 
ಮಕ್ಕಳು ಮತ್ತು ಸಂಪತ್ತಿನಲ್ಲಿ ವಾಂಛಲ್ಕವನ್ನು ಹೊಂಿದದೆ ತಾನಾಗಿ ಯೌದ್ಧದಲ್ಲಿ 


ನಿದರಾಚಿರೆ. ಆ ಯುದ್ಧವೆಂಬ ಒರೆಗಲ್ಲಿನಲ್ಲಿ ನನ್ನ ರೀತಿಯನ್ನು ನೀನೇ ಕಾಣುವೆ. 


ವ| ಎಂದು ಮನುನರೇಂದ್ರವೃಂದಾರಕಶಿಖಂಡಮಂಡನಮಣಿಯೆನಿಸಿದ 
ಬಾಹುಬಲಿಕುಮಾರಂ ಭರತೇಶ್ವರಚಕ್ರವರ್ತಿಯ ದೂತನ೦ ಪೋಗಲ್ವೇಅಕ್ಬಾಗಳ್‌ 
ಅನೇಕ ರಾಜನ್ಯಕಮಕುಟಸ೦ಘಟ್ಟನೋಚ್ಚಳನ್ಮಣಿಮರೀಚಿಗಳ್‌ 
ವಳಯಾನಳವಿಸ್ಸುಲಿಂಗಂಗಳಂತೆ ದೆಸೆದೆಸೆಗೆ ಕೆದಣ* ಬಾಹುಬಲಿನೃಪಾಸ್ಥಾಯಿಕೆಯೊಳ್‌, 


14 


ದೂತಂ ಸಾಕೇತಪುರಮನೆಯ್ದೆ ವಂದಾಸ್ಥಾನಮಂಟಪದೊಳಿರ್ದ ಚಕ್ರವರ್ತಿಯಂ 
ಕಂಡು ಪೊಡೆಮಟ್ಟು ಬಿನ್ನಪಂಗೆಯ್ದಾಗಳ್‌ ಬಿನ್ನಪಂಗೆಯ್ದಾಗಳ್‌ 


ಪದವಿಭಾಗ-ಅನ್ವಯ-ಅರ್ಥ: ಎಂದು ಮನುನರೇಂದವೃಂದಾರಕ ೬ ಎಂದು 
ಮಾನವ ರಾಜಸಮೂಹದ, ಶಿಖಂಡಮಂಡನಮಣಿಯೆನಿಸಿದ = 
ತಲೆವಣಿಯೆನಿಸಿಕೊಂಡ, ಬಾಹುಬಲಿಕುಮಾರಂ § ಬಾಹುಬಲಿಯು, 
ಭರತೇಶ್ವರಚಕ್ರವರ್ತಿಯ ದೂತನ೦ ಪೋಗಲ್‌ + ಪೇಟ್ಟು - ಭರತನ ದೂತನನ್ನು 
ಕಳುಹಿಸಿ, ಆಗಳನೇಕರಾಜನ್ಯಕಮಕುಟಸಂಘಟ್ಟನ ಇ ಅನೇಕ ರಾಜರ ಮಣಿಖಚಿತ 


ಕಿರೀಟಗಳ ತಾಕುವಿಕೆಯಿಂದ, ಉಚ್ಚಳತ್‌ + ಮಣಿಮರೀಚಿಗಳ್‌ ಇ. ಹೊಮ್ಮಿದ 
ರತ್ನಕಿರಣಗಳ ಕಾಂತಿಯು, ವಿಳಯ + ಅನಳವಿಸ್ಫುಲಿ೦ಗ೦ಗಳಂತೆ ದೆಸೆದೆಸೆಗೆ = 
ಪ್ರಳಯಕಾಲದ ಬೆಂಕಿಯ ಕಿಡಿಗಳಂತೆ ದಿಕ್ಕದಿಕ್ಕುಗಳಲ್ಲೂ, 


ಬಾಹುಬಲಿನೃಪಾಸ್ಥಾಯಿಕೆಯೊಳ್‌ ಕೆದಳ್‌ ಇ ಬಾಹುಬಲಿ ಮಹಾರಾಜನ ಆಸ್ಥಾನದ 
ಮೂಲೆಗಳಿಗೂ ಹರಡಲು, ದೂತಂ ಸಾಕೇತಪುರಮನ್‌ + ಎಯ್ದೆವಂದು + 
ಆಸ್ಥಾನಮಂಟಪದೊಳ್‌ + ಇರ್ದ ಚಕ್ರವರ್ತಿಯ೦ ಕಂಡು ಪೊಡೆಮಟ್ಟು - ದೂತನು 
ಅಯೋಧ್ಯೆಗೆ ಮರಳಿ ಓಲಗಗೊಟ್ಟಿದ್ದ ಚಕ್ರವರ್ತಿಯನ್ನು ಕಂಡು ನಮಸ್ಕರಿಸಿ, 
ಬಿನ್ನಪಂಗೆಯ್ದಾಗಳ್‌ = ಬಿನ್ನವಿಸಲು, 

ಗದ್ಯಾನುಸರಣ: ಎಂದು ಮಾನವ ರಾಜಸಮೂಹದ ತಲೆವಣಿಯೆನಿಸಿಕೊಂಡ 
ಬಾಹುಬಲಿಯು ಭರತನ ದೂತನನ್ನು ಕಳುಹಿಸಿಕೊಟ್ಟ: ಆಗ ಅನೇಕ ರಾಜರು ಬಂದು 
ನಮಿಸಲು ಅವರ ಮಣಿಖಚಿತ ಕಿರೀಟಗಳ ತಾಕುವಿಕೆಯಿಂದ ಹೊಮ್ಮಿದ 
ರತ್ನಕಿರಣಗಳು ಪ್ರಳಯಕಾಲದ ಬೆಂಕಿಯ ಕಿಡಿಗಳಂತೆ ದಿಕ್ಕದಿಕ್ಕುಗಳಲ್ಲೂ ಹರಡಿದುವು. 
ಚಕ್ರವರ್ತಿಯ ದೂತನು ಅಯೋಧ್ಯೆಗೆ ಮರಳಿ ಓಲಗಗೊಟ್ಟಿದ್ದ ಚಕ್ರವರ್ತಿಯನ್ನು ಕಂಡು 
ನಮಸ್ಕರಿಸಿ ಬಿನ್ನವಿಸಿದ. 


ತುದಿಯೆಯ್ದಿತ್ತೆಮ್ಮ ವಿಶ್ವಕ್ಷಿತಿತಳಹಜಯಮಿಂತೆಮ್ಮ ದಾಯಾದನುಂ ಕೋ 
ಪದಿನೆನ್ನೊಳ್‌ ಕಾದಲೆಂದುಬ್ಬರಿಸಿದ ಸಮರಾಟೋಪದಿಂ ನಿಂದೊಡಂ ಮಾ 
ಣ್ಬುದು ಸೂಟಲ್ಲೆಮ್ಮ ಸಾಪತ್ನನ ಭುಜಬಲಮಂ ನೋಟ್ಬಮೆಂದಾಗಳಾಸ್ಥಾ 
ನದಿನೆರ್ದಂ ಚಿಕ್ರಿರಾಜನ್ಯಕಮಕುಟಮಣಿಪ್ರೋಜ್ಞಳದ್ಧ್ಯೋಮಚಕ್ರಂ ೯೩ 


ಪದವಿಭಾಗ-ಅನ್ವಯ-ಅರ್ಥ: ಎಮ್ಮ ವಿಶ್ವಕ್ಷಿತಿ್ತಳಜಯಂ ಇಂತು ತುದಿ + 
ಎಯ್ದಿತ್ತು ೬ ಜಗತ್ತನ್ನೇ ಗೆಲ್ಲುವ ನಮ್ಮ ಹಂಬಲ ಹೀಗೆ ಕೊನೆಯಾಯಿತು, ಎಮ್ಮ 
ದಾಯಾದನುಂ ಕೋಪದಿನ್‌ + ಎನ್ನೊಳ್‌ ಕಾದಲ್‌ + ಎಂದು ಎ ನನ್ನ 
ದಾಯಾದಿಯು ಕೋಪದಿಂದ ನನ್ನೊಡನೆ ಹೋರಾಡಲು, ಉಬ್ಬರಿಸಿದ ಸಮರ + 
ಆಟೋಪದಿಂ ನಿಂದೊಡಂ  ವೆಗ್ಗಳವಾದ ಯುದ್ಧೋತ್ಸಾಹದಲ್ಲಿ ನಿಂತಿರಬೇಕಾದರೆ, 
ಮಾಣ್ಣುದು ಸೂಲಲ್ತು ಇ ಸುಮ್ಮನಿರುವುದು ತರವಲ್ಲ. ಎಮ್ಮ ಸಾಪತ್ನನ ಭುಜಬಲಮಂ 
ನೋಟ್ಲಂ ವ ನನ್ನ ಮಲತಮ್ಮನ ತೋಳ್ಳಲವನ್ನು ನೋಡಿಬಿಡೋಣ, ಎಂದು + ಆಗಳ್‌ 
ರಾಜನ್ಯಕಮಕುಟಮಣಿಪ್ರ + ಉಜ್ಜಳತ್‌ + ವ್ಯೋಮಚಕ್ರ೦ ಚಕ್ರಿ - ಎನ್ನುತ್ತ ರಾಜರ 
ಕಿರೀಟಗಳ ರತ್ನಕಾಂತಿಯಿ೦ದ ಆಗಸವೆಲ್ಲ ಬೆಳಗಿರಲು ಚಕ್ರವರ್ತಿಯು, ಆಸ್ಥಾನದಿನ್‌ + 
ಎರ್ದಂ ಇ ಓಲಗಶಾಲೆಯಿಂದ ಹೊರಟ. 


ಗದ್ಯಾನುಸರಣ: ಜಗತ್ತನ್ನೇ ಗೆಲ್ಲುವ ನಮ್ಮ ಹಂಬಲ ಈ ಪರಿ 
ಕೊನೆಯಾಯಿತಲ್ಲ; ನನ್ನ ದಾಯಾದಿಯು ಕೋಪದಿಂದ ನನ್ನೊಡನೆ ಹೋರಾಡಲೆಂದು 
ವೆಗ್ಗಳವಾದ ಯುದ್ಧೋತ್ಸಾಹದಲ್ಲಿ ನಿಂತಿರಬೇಕಾದರೆ ನಾವು ಸುಮನಿರುವುದು ತರವಲ್ಲ; 
ನನ್ನ ಮಲತಮ್ಮನ ತೋಳ್ಬಲವನ್ನು ನೋಡಿಬಿಡೋಣ - ಎನ್ನುತ್ತ ರಾಜರ ಕಿರೀಟಗಳ 
ರತ್ನಕಾಂತಿಯಿಂದ ಆಗಸವೆಲ್ಲ ಬೆಳಗಿರಲು ಚಕ್ರವರ್ತಿಯು ಓಲಗಶಾಲೆಯಿಂದ ಹೊರಟ. 


ವ  ಆಗಳ್‌ ದೂತಾಳಾಪ ವಿಳಯಸಮೀರಪ್ರೇರಿತಪ್ರಳಯಜಳನಿಧಿ 
ಪ್ರದ್ಧನಾನುಕಾರಿಯಪ್ಪ ಸಮರಸನ್ನಾಹಭೇರೀನಿನಾದಂ ಭುವನಾಂತರ್ಭಾಗಮಂ 
ಪರ್ಜಿಜಕ ಭರತಂ ವಿಜಯಪರ್ವತಗಜೇಂದ್ರದ ಬೆಂಗೆ ವಂದು 
ಪೌದನಪುರಾಭಿಮುಖನಾಗಿ ನಡೆವಲ್ಲಿ, 


ಪದವಿಭಾಗ-ಅನ್ವಯ-ಅರ್ಥ: ಆಗಳ್‌ ದೂತ + 
ಆಳಾಪವಿಳಯಸಮೀರಪ್ರೇರಿತಪ್ರಳಯಜಳನಿಧಿಪ್ರದ್ದನ + ಅನುಕಾರಿಯಾಗಿ = ಆಗ 
ದೂತನ ಮಾತುಗಳೆಂಬ ಪ್ರಳಯಕಾಲದ ಬಿರುಗಾಳಿಯಿಂದ ಕೆರಳಿ ಭೋರ್ಗರೆವ 
ಕಡಲಿನಂತಹ, ಸಮರಸನ್ನಾಹಭೇರೀನಿನಾದಂ ಭೂಭುವನ + ಅಂತರ್ಭಾಗಮಂ 
ಪರ್ಬಿದುದು ಇ. ಯುದ್ಧಸಿದ್ಧತೆಯ ಭೇರಿಗಳ ಭೋರ್ಗರೆತವು ಜಗತ್ತಿನ ಒಳಗನ್ನೆಲ್ಲ 
ವ್ಯಾಪಿಸಿರಲು, ಭರತಂ ವಿಜಯಪರ್ವತಗಜೇಂದ್ರದ ಬೆಂಗೆ ವಂದು ಇ ಭರತನು 
ವಏಜಯಪರ್ವತವೆಂಬ ತನ್ನ ಆನೆಯನ್ನೇರಿ, ಪೌದನಪುರಾಭಿಮುಖನಾಗಿ ನಡೆವಲ್ಲಿ = 
ಪೌದನಪುರದ ಕಡೆಗೆ ನಡೆಯಲು, 


ಗದ್ಯಾನುಸರಣ: ಆಗ ದೂತನ ಮಾತುಗಳೆಂಬ ಪ್ರಳಯಕಾಲದ 
ಬಿರುಗಾಳಿಯಿಂದ ಕೆರಳಿ ಭೋರ್ಗರೆವ ಕಡಲಿನಂತಹ ಯದ್ಭಸಿದ್ಧತೆಯ ಭೇರಿಗಳ 
ಭೋರ್ಗರೆತವು ಜಗತ್ತಿನ ಒಳಗನ್ನೆಲ್ಲ ವ್ಯಾಪಿಸಿರಲು, ಭರತನು ವಿಜಯಪರ್ವತವೆಂಬ 
ತನ್ನ ಆನೆಯನ್ನೇರಿ ಪೌದನಪುರದ ಕಡೆಗೆ ನಡೆದ. 


ರಜಮುಂ ದಿಗ್ಗೂಮಮುಂ ಸಂದಣಿಸೆ ಪರುಷವಾತಾಹತಿಪ್ರೋಚ್ಚಳತ್ಸಾ 

ಮಜಸೇನಾಕುಂಭಸಿಂದೂರಮುಮೊದವಿದ ದಿಗ್ದಾಹಮುಂ ಕೂಡೆ ಭೂರಿ 

ಧ್ವಜಿನೀಸಂಕ್ಷೋಭಮಾಕಂಪಮುಮಶುಭಮಹೀಕಂಪಮುಂ ತನ್ನೊಳೊಂದಾ 

ಗೆ ಜಗಕ್ಕೇನಿಲ್ಲಿ ಪೇಟನಾದಪುದೆನೆ ದೆಸೆ ಬರ್ಪಂತೆ ಬಂದೊಡ್ಡಿ ನಿಂದಂ 
೯೪ 


ಪದವಿಭಾಗ-ಅನ್ವಯ-ಅರ್ಥ: ರಜಮುಂ ದಿಗ್ಳೂಮಮುಂ ಸಂದಣಿಸೆ = 
ದೂಳೂ ದಿಕ್ಕುಗಳ ಹೊಗೆಯೂ ಸೇರಲು, ಪರುಷವಾತ + ಆಹತಿಪ್ರೋಚ್ಚಳತ್‌ + 
ಸಾಮಜಸೇನಾಕುಂಭಸಿಂದೂರಮುಂ ಇ ಬಿರುಸಾದ ಗಾಳಿಯಿಂದ ಹಾರಿದ ಗಜಸೈನ್ಯದ 
ಗ೦ಡಸ್ಥಳಗಳ ಮೇಲಿನ ಕುಂಕುಮವೂ, ಒದವಿದ ದಿಕ್‌ ೬ ದಾಹಮುಂ ಕೂಡೆ ಇ. 
ಉಂಟಾದ ದಿಕ್ಕುಗಳ ಬೆ೦ಂಕಿಯೂ ಒಂದಾಗಲು, ಭೂರಿದ್ದಜಿನೀಸಂಕ್ಷೋಭಂ = ಭಾರಿ 
ಸೈನ್ಯದ ಕೋಲಾಹಲದಿಂದಾಗಿ, ಆಕಂಪಮುಂ ಅಶುಭಮಹೀಕಂಪಮುಂ ತನ್ನೊಳ್‌ + 
ಒಂದಾಗೆ ಎ ನಡುಕವೂ ಅಮಂಗಳಕರ ಭೂಕಂಪವೂ ಸೇರಲು, ಪೇಟಕ್‌ ಇಲ್ಲಿ ಜಗಕ್ಕೆ 
+ ಏನ್‌ ಆದಪುದು + ಎನೆ - ಈಗ ಜಗತ್ತಿಗೆ ಏನಾಗಿಬಿಡುತ್ತದೋ ಎನ್ನುವ ಹಾಗೆ, 


15 


ದೆಸೆ ಬರ್ಪಂತೆ ಬಂದು + ಒಡ್ಡಿ ನಿಂದ೦ ೫ ದಿಕ್ಕುಗಳು ಬರುವ ಹಾಗೆ ಭರತನು 
ಬಂದು ಎದುರು ನಿಂತ. 


ಗದ್ಯಾನುಸರಣ: ದೂಳೂ ದಿಕ್ಕುಗಳ ಹೊಗೆಯೂ ಸೇರಿಕೊಂಡುವು; 
ಬಿರುಸಾದ ಗಾಳಿಯಿಂದ ಹಾರಿದ ಗಜಸೈನ್ಯದ ಗ೦ಡಸ್ಥಳಗಳ ಮೇಲಿನ ಕುಂಕುಮವೂ 
ಉಂಟಾದ ದಿಕ್ಕುಗಳ ಬೆಂಕಿಯೂ ಒಂದಾದುವು; ಭಾರಿ ಸೈನ್ಯದ ಕೋಲಾಹಲವು 
ನಡುಕವನ್ನೂ ಅಮಂಗಳಕರ ಭೂಕಂಪವನ್ನೂ ಉಂಟುಮಾಡಿತು; ಈಗ ಜಗತ್ತಿಗೆ 
ಏನಾಗಿಬಿಡುತ್ತದೋ ಎನ್ನುವ ಹಾಗೆ ದಿಕ್ಕುಗಳೆಲ್ಲ ಒಮ್ಮೆಗೇ ಬರುವಂತೆ ಭರತನು 
ಬಂದು ಎದುರು ನಿಂತ. 


ವ ಅನ್ನೆಗಮಿತ್ತ ಬಾಹುಬಲಿಕುಮಾರನ ವಿಜಯಸೈನ್ಯದೊಳ್‌, 


ಅರ್ಥ: ಅನ್ನೆಗಂ + ಇತ್ತ ಬಾಹುಬಲಿಕುಮಾರನ ವಿಜಯಸೈೆನ್ಯದೊಳ್‌ = 
ಆಗ ಈ ಕಡೆ ಬಾಹುಬಲಿಯ ಸೈನ್ಯದಲ್ಲಿ, 


ಇರದೆಂಟುಂ ದಿಗ್ಗಜ೦ಗಳ್‌ ನೆರೆದಿದಿರಿದಿರೊಳ್‌ ತಾಗೆಯು೦ ಮಂದರಕ್ಕ್ಮಾ 
ಧರದೊಳ್‌ ಕೆಯೂಡಿ ಗೋತ್ರಾದ್ರಿಗಳೆ ಗಜಘಟಾರೂಪದಿಂ ತಾಗೆಯುಂ ಮು 

ತ್ಕರಿ ತಾಂಗಲ್‌ ತಾನೆ ಸ ಸಾಲ್ಗುಂ ಮನುಜಗಜಘಟಾಬಂಧಮೇಬಂಡಮೆಂಬೊಂ 

ದು ರಣೋತ್ಸಾಹ೦ ಮನಕ್ಕುಬ್ಬರಿಸಿರೆ ಸಮರೋತ್ಸಾಹಸಂಪನ್ನನಾದಂ ೯೫ 


ಪದವಿಭಾಗ-ಅನ್ವಯ-ಅರ್ಥ: ಇರದೆ + ಎಂಟುಂ ದಿಗ್ಗಜಂಗಳ್‌ ನೆರೆದು + 
ಇದಿರಿದಿರೊಳ್‌ ತಾಗೆಯು೦ ಒಂದೇ ಬಾರಿಗೆ ಅಷ್ಟ ದಿಗ್ಗಜಗಳೂ ಸೇರಿ ಮೇಲೆ 
ಬಿದ್ದರೂ, ಮಂದರಕ್ಷಾ ಧರದೊಳ್‌ ಕೆಯ್ದೂಡಿ ಗೋತ್ರ + ಅದಿಗಳೆ ಗಜಘಟಾರೂಪದಿಂ 
ತಾಗೆಯು೦ ಇ. ಮಂದರಪ ರ್ವತದ ಜೊತೆಗೆ ಕುಲಪರ್ವತಗಳೆಲ್ಲ ಒಗ್ಗೂಡಿ ಆನೆಗಳ 
ರೂಪದಿಂದ ದಾಳಿ ನಡೆಸಿದರೂ, ತಾಂಗಲ್‌ ಮತ್‌ + ಕರಿ ತಾನೆ "ಸಾಲ್ಲುಂ = 
ಎದುರಿಸಲು ನನ್ನ ಆನೆಯೊಂದೇ ಸಾಕು, ಮನುಜಗಜಘಟಾಬ೦ಧ೦ -- ಏಬಂಡಂ + 
ಎಂಬ + ಒಂದು ರಣೋತ್ಸಾಹ೦ - ಅಂದ ಮೇಲೆ ಮಾನವರೂ ಸಾಮಾನ್ಯ ಆನೆಗಳ 
ಹಿಂಡೂ ಏನು ಮಹಾ ಎಂಬ ಯುದ್ಧೋತ್ಸಾಹವು. ಮನಕ್ಕೆ + ಉಬ್ಬರಿಸಿರೆ ಸಮರ + 
ಉತ್ಸಾಹಸಂಪನ್ನನಾದ೦ ಇ ಮನಸ್ಸಿನಲ್ಲಿ ಹುಟ್ಟಿ ಬಾಹುಬಲಿಯೂ ಯುದ್ಧೋತ್ಸಾಹದಿ೦ದ 
ಕೂಡಿದ. 


ಗದ್ಯಾನುಸರಣ: ಒಂದೇ ಬಾರಿಗೆ ಅಷ್ಟ ದಿಗ್ಗಜಗಳೂ ಸೇರಿ ಮೇಲೆ ಬಿದ್ದರೂ, 
ಮಂದರಪರ್ವತದ ಜೊತೆಗೆ ಕುಲಪರ್ವತಗಳೆಲ್ಲ ಒಗ್ಗೂಡಿ ಆನೆಗಳ ರೂಪದಿಂದ ದಾಳಿ 
ನಡೆಸಿದರೂ ಎದುರಿಸಲು ನನ್ನ ಆನೆಯೊಂದೇ ಸಾಕು; ಅಂದ ಮೇಲೆ ಮಾನವರೂ 
ಸಾಮಾನ್ಯ ಆನೆಗಳ ಹಿಂಡೂ ಏನು ಮಹಾ ಎಂಬ ಯುದ್ಧೋತ್ಸಾಹವು ಮನಸ್ಸಿನಲ್ಲಿ 
ಮೂಡಿ ಬಾಹುಬಲಿಯೂ ಯುದ್ಧೋತ್ಸಾಹದಿಂದ ಕೂಡಿದ. 


ವಃ ಅಂತುಭಯಬಲದ ಸೆಜಿ*ಗೋಲ್ಗಳೊಂದೊ೦ಂದ೦ ಮುಟ್ಟುವಿನಮತ್ತ 
ರಾಜಾಧಿರಾಜನುಮಿತ್ತ ಯುವರಾಜನುಂ ನಿಂದಾಗಳ್‌, ಉಭಯಬಲಮನ್ತಿಮುಖ್ಯರ್‌ 
ಇವರಿರ್ಬರರಸುಗಳಷ್ಟೊಡೆ ಚರಮದೇಹಧಾರಿಗಳಿವರ ಯುದ್ಧಮೆಂಬುದತೆಕ್ರೂರಗ್ರಹ 


ಯುದ್ಧದಂತೆ ಸಕಳಪ್ರಜಾವಿನಾಶಕರಮಲ್ಲದೆ ಪೆಅತಲ್ತು 
ಸಮಸ್ತಜನಸಂಹರಣಕಾರಣಮಪ್ಪ ರಣದೊಳೇವಂದಪುದೆಂದು ಧರ್ಮಯಯುದ್ಧಮನೆ 
ತಮ್ಮೊಳ್‌ ಸಮಕಟ್ಟಿ ಮುನ್ನಂ ಭರತೇಶ್ವರಚಕ್ರವರ್ತಿಯಲ್ಲಿಗೆ ಬಂದು, 


ಪದವಿಭಾಗ-ಅನ್ವಯ-ಅರ್ಥ: ಅಂತು * ಉಭಯಬಲದ ಸೆಜ*ಕೋಲ್ಗಳ್‌ 
+ ಒಂದೊಂದಂ ಮುಟ್ಟುವಿನ೦ + ಅತ್ತ ರಾಜಾಧಿರಾಜನು೦ + ಇತ್ತ ಯುವರಾಜನುಂ 
ನಿಂದಾಗಳ್‌ ೬ ಹೀಗೆ ಎರಡೂ ಸೈನ್ಯಗಳು ಬಿಟ್ಟ ಬಾಣಗಳು ಒಂದು ಇನ್ನೊಂದಕ್ಕೆ 
ತಾಕುವಂತೆ ಒಂದೆಡೆ ರಾಜಾಧಿರಾಜನು ನಿಂತರೆ, ಮತ್ತೊಂದೆಡೆ ಯುವರಾಜನು ನಿಂತ. 
ಆಗಳ್‌ +೬ ಉಭಯಬಲ - ಆಗ ಎರಡೂ ಕಡೆಗಳ, ಮನ್ತಿಮುಖ್ಯರ್‌ KN 
ಪ್ರಧಾನಮಂತ್ರಿಗಳು, ಇವರ್‌ +೬ ಇರ್ಬರ್‌ +೬ ಅರಸುಗಳ್‌ ೬ ಅಪ್ಟೊಡೆ 
ಚರಮದೇಹಧಾರಿಗಳ್‌ ಇ ಈ ಇಬ್ಬರೂ ರಾಜರು ಕೊನೆಯ ಜನ್ಮದವರು, ಇವರ 
ಯುದ್ಧಂ + ಎಂಬುದು - ಇವರ ನಡುವಣ ಯುದ್ಧವು, ಅತಿಕ್ರೂರಗ್ರಹಯುದ್ಧದಂತೆ 
= ಮಹಾ ಕ್ರೂರವಾದ ಗಹಗಳ ನಡುವಣ ಹೋರಾಟದಂತೆ, ಸಕಳಪ್ರಜಾವಿನಾಶಕರಂ 
+ ಅಲ್ಲದೆ ಪೆಅತು + ಅಲ್ಲು ಇ ಎಲ್ಲ ಜನರನ್ನೂ ಕೊಲ್ಲುವಂತಹುದಲ್ಲದೆ ಬೇರೆಯಲ್ಲ, 
ಸಮಸ್ತಜನಸಂಹರಣಕಾರಣಂ 4+ ಅಪ್ಪ ವ ಜನರನ್ನೆಲ್ಲ ಕೊಲ್ಲುವಂತಹ, ರಣದೊಳ್‌ + 
ಏ + ಬಂದಪುದು + ಎಂದು - ಯುದ್ಧದಿಂದ ಆಗುವ ಪ್ರಯೋಜನವಾದರೂ ಏನು 
ಎಂದು, ಧರ್ಮಯುದ್ಧಮನೆ ತಮ್ಮೊಳ್‌ ಸಮಕಟ್ಟಿ ಧರ್ಮಯುದ್ಧವನ್ನೇ ತಮ್ಮತಮ್ಮಲ್ಲಿ 
ತೀರ್ಮಾನಿಸಿಕೊಂಡು, ಮುನ್ನ೦ ಭರತೇಶ್ವರಚಕ್ರವರ್ತಿಯಲ್ಲಿಗೆ ಬಂದು - ಮೊದಲು 
ಭರತನ ಬಳಿಗೆ ಬಂದು, 


ಗದ್ಯಾನುಸರಣ: ಹೀಗೆ ಎರಡೂ ಸೈನ್ಯಗಳು ಬಿಟ್ಟ ಬಾಣಗಳು ಒಂದು 
ಇನ್ನೊಂದಕ್ಕೆ ತಾಕುವಂತೆ ಒಂದೆಡೆ ರಾಜಾಧಿರಾಜನು ನಿಂತರೆ, ಮತ್ತೊಂದೆಡೆ 
ಯುವರಾಜನು ನಿಂತ. ಆಗ ಎರಡೂ ಕಡೆಗಳ ಪ್ರಧಾನಮಂತ್ರಿಗಳು ತಮ್ಮಲ್ಲಿಯೇ 
ಸಮಾಲೋಚಿಸಿದರು; ಭರತ-ಬಾಹುಬಲಿಗಳಿಗೆ ಇದೇ ಕೊನೆಯ ಜನ್ಯ ಇವರ 
ನಡುವಣ ಯುದ್ಧವು ಮಹಾ ಕ್ರೂರವಾದ ಗ್ರಹಗಳ ನಡುವಣ ಹೋರಾಟದಂತೆ 
ಜನರನ್ನು ಕೊಲ್ಲುವಂತಹುದಲ್ಲದೆ ಬೇರೆಯಲ್ಲ; ಜನರನ್ನೆಲ್ಲ ಕೊಲ್ಲುವಂತಹ ಇಂತಹ 
ಯುದ್ಧದಿಂದ ಆಗುವ ಪ್ರಯೋಜನವಾದರೂ ಏನು ಎಂದು ಅವರಿಬ್ಬರ ನಡುವೆ 
ಧರ್ಮಯುದ್ಧವಷ್ಟೇ ನಡೆಯಬೇಕೆಂದು ತಮ್ಮತಮಲ್ಲಿ ತೀರ್ಮಾನಿಸಿಕೊಂಡರು; 
ಆನಂತರ ಒಟ್ಟಿಗೇ ಅವರು ಹಿರಿಯನಾದ ಮೊದಲು ಭರತನ ಬಳಿಗೆ ಬಂದರು. 


ಜಯಮಂ ಕೈಕೊಳ್ಳುದು ದೃ 
ಷ್ಟಿಯುದ್ಧಜಳಯುದ್ಧಮಲ್ಲಯುದ್ಧದೊಳೆ ಜನ 
ಕ್ಷಯಕಾರಣಮುವಪ್ಪನಿತೆ ಪಾಪಮು 


ಮಪಯಶಮುಮಪ್ಪನಿತೆ ದೇವ ಕಡೆಗಣಿಪುದಿದಂ ೯೬ 
ಪದವಿಭಾಗ-ಅನ್ವಯ-ಅರ್ಥ: ದೇವ 
ದೃಷ್ಟಿಯುದ್ಧಜಳಯುದ್ಧಮಲ್ಲಯುದ್ಧದೊಳ = ಮಹಾಸ್ವಾಮಿ, ನಿಮ್ಮಿಬ್ಬರ ನಡುವೆ 


ದೃಷ್ಟಿಯುದ್ಧ ಜಲಯುದ ಮತು ಮಲಯುದಗಳ ಮೂಲಕ, ಜಯಮಂ ಕೆಕೊಳ್ಳುದು 
ಳು ಥಿ ಥಿ fr ನು ಥಿ ಲ ಪ 


16 


3. ಸೋಲುಗೆಲವುಗಳನ್ನು ನಿರ್ಧರಿಸಿಕೊಳ್ಳಿ, ಜನಕ್ಷಯಕಾರಣಮುಂ -- ಅಪ್ಪ - ಜನರ 
ಅಳಿವಿಗೆ ಕಾರಣವಾದ, ಅನಿತ ಪಾಪ ಪಮುಂ + ಅಪಯಶಮುಂ * ಅಪ್ಪ * ಅನಿತೆ ಎ 
ಹಾಗೆಯೇ ಪಾಪ ಮತ್ತು ಕೆಟ್ಟ ಹೆಸರಿಗೆ ಕಾರಣವಾದ, ಇದಂ ಕಡೆಗಣಿಪುದು - ಈ 
ಯುದ್ಧವನ್ನು ತಿರಸ್ಕರಿಸಿ. 


ಗದ್ಯಾನುಸರಣ: "ಮಹಾಸ್ವಾಮಿ, ನಿಮ್ಮಿಬ್ಬರ ನಡುವೆ ಸೋಲುಗೆಲವುಗಳನ್ನು 
ದೃಷ್ಟಿಯುದ್ಧ ಜಲಯುದ್ಧ ಮತ್ತು ಮಲ್ಲಯುದ್ಧಗಳ ಮಖಕ, 
ನಿರ್ಧರಿಸಿಕೊಳ್ಳಬಹುದಲ್ಲವೇ? ಯುದ್ಧ ಎಂಬುದು ಜನರ ಅಳಿವಿಗೆ ಕಾರಣವಾದುದು 
ಮಾತ್ರವಲ್ಲ, ಪಾಪ ಪಕರವಾದುದು ಮತ್ತು ತಮ್ಮಿಬ್ಬರಿಗೂ ಕೆಟ್ಟ ಹೆಸರು ತರುವಂತಹುದು; 
ದಯವಿಟ್ಟು ಇಂತಹ ಯುದ್ಧವನ್ನು ಕೈಬಿಡಿರಿ.' 


ವ। ಎನೆ ಭರತೇಶ್ವರಚಕ್ರವರ್ತಿಯಿ೦ತಾದೊಡೆಮಗೆ ಬಾಹುಬಲಿಯ 
ಸಮರಸಂಘಟ್ಟದೋಹಳಮಿದು ದರಿದ್ರಗೇಹಿನೀ ಗರ್ಭದೋಹಳದಂತಾದುದೆಂದು 
ಸಿಂಧುರಸ್ಕಂಧಪೀಠದೊಳ್‌ ಸುಖಾಸೀನನಾಗಿರ್ದಾಗಳ್‌ ಬಾಹುಬಲಿಕುಮಾರನಲ್ಲಿಗೆ 
ಮನ್ವಿಗಳ್‌ ಬ೦ದು ಪೂರ್ವೋಕ್ಷಕ್ರಮದೊಳೆ ಧರ್ಮಯುದ್ಧವ್ಯತಿಕರೆಮಂ ಬಿನ್ನಪ೦ಗೆಯ್ದು 


ಪದವಿಭಾಗ-ಅನ್ವಯ-ಅರ್ಥ: ಎನೆ ಭರತೇಶ್ವರಚಕ್ರವರ್ತಿ ೨ ಎಂದಾಗ 
ಭರತನು, ಇಂತು ೬ ಆದೊಡೆ ಇ ಹೀಗಾದರೆ, ಎಮಗೆ ಬಾಹುಬಲಿಯ ಇದು 
ಸಮರಸಂಘಟ್ಟದೋಹಳಂ ಇ ಬಾಹುಬಲಿಯೊಡನೆ ಯುದ್ಧಮಾಡಬೇಕೆಂಬ ಈ ನನ್ನ 
ಆಸೆಯು, ದರಿದ್ರಗೇಹಿನೀಗರ್ಭದೋಹಳದಂತೆ + ಆದುದು ೬ ಬಡ ಕುಟುಂಬದ 
ಬಸಿರಿಯ ಬಯಕೆಯಂತೆ ನೆರವೇರದುದೇ ಸೈ, ಎಂದುಕೊಂಡು), 
ಸಿಂಧುರಸ್ಕಂಧಪೀಠದೊಳ್‌ ವ ಆನೆಯ ಹೆಗಲ ಮೇಲಿನ ಪೀಠದಲ್ಲಿ, ಸುಖ + 
ಆಸೀನನ್‌' + ಆಗಿರ್ದಾಗಳ್‌ ಇ. ಆರಾಮವಾಗಿ ಕುಳಿತುಕೊಳ್ಳಲು, ಮನ್ತಿಗಳ್‌ 
ಬಾಹುಬಲಿಕುಮಾರನಲ್ಲಿಗೆ ಬ೦ದು ಇ ಇಬ್ಬರೂ ಮಂತ್ರಿಗಳು ಬಾಹುಬಲಿಯ “ಬಳಿ 
ಬಂದು, ಪೂರ್ವ + ಉಕ್ಷಕ್ರಮದೊಳ ಇ ಒಂದೆ ಭರತನಿಗೆ ಹೇಳಿದ ರೀತಿಯಲ್ಲಿಯೇ, 
ಧರ್ಮಯುದ್ಧವ್ಯತಿಕರೆಮಂ ಬಿನ್ನಪಂಗೆಯ್ಬಾಗಳ್‌ ಎ ಧರ್ಮಯುದ್ಧದ ವಿಷಯವನ್ನು 


ಡ್‌್‌ 2,9 
ಪ್ರಸ್ತಾಪಿಸಿ, 


ಗದ್ಯಾನುಸರಣ: ಎಂದಾಗ ಭರತನು, ಹೀಗಾದರೆ ಬಾಹುಬಲಿಯೊಡನೆ 
ಯುದ್ಧಮಾಡಬೇಕೆಂಬ ನನ್ನ ಆಸೆಯು ಬಡ ಕುಟುಂಬದ ಬಸಿರಿಯ ಬಯಕೆಯಂತೆ 
ನೆರವೇರದುದೇ ಸೈ ಎಂದುಕೊಂಡ; ಅಂಬಾರಿಯನ್ನು ಒರಗಿಕೊಂಡು ಆನೆಯ ಹೆಗಲ 
ಮೇಲಿನ ಪೀಠದಲ್ಲಿ ಆರಾಮವಾಗಿ ಕುಳಿತುಕೊಂಡ; ಮುಂದೆ ಇಬ್ಬರೂ ಮಂತ್ರಿಗಳು 
ಬಾಹುಬಲಿಯ ಬಳಿ ಬಂದರು; ಹಿಂದೆ ಭರತನಿಗೆ ಹೇಳಿದ ರೀತಿಯಲ್ಲಿಯೇ ಆತನ 
ಮುಂದೆಯೂ ಧರ್ಮಯುದ್ಧದ ವಿಷಯವನ್ನು ಪಸ್ತಾಪಿಸಿದರು. 


ಬಿಸುಡುವುದಸದಾಗ್ರಹಮಂ 

ಪ್ರಸನ್ನಗಂಭೀರಚಿತ್ತದಿಂದಿದನವಧಾ 

ರಿಸುವುದು ಯುವರಾಜ ಮನಂ 

ಬಸದೊರ್ಮೆಗೆ ಸಲಿಪುದೆಮ್ಮ ಮುದುಗಣ್ತನಮಂ ೯೭ 


ಪದವಿಭಾಗ-ಅನ್ವಯ-ಅರ್ಥ: ಯುವರಾಜ ಅಸತ್‌ 4೬  ಆಗಹಮಂ 
ಬಿಸುಡುವುದು ೬ ಯುವರಾಜರೇ ನಿಮ್ಮ ಕೆಟ್ಟ ಹಟವನ್ನು ಬಿಡಿರಿ, ಇದನ್‌ ಎ ನಮ್ಮ 
ಸಲಹೆಯನ್ನು ಕುರಿತಂತೆ, ಪ್ರಸನ್ನಗಂಭೀರಚಿತ್ತದಿಂದೆ - ಪ್ರಶಾಂತವಾದ ಮನಸ್ಥಿತಿಯಲ್ಲಿ, 
ಮನಂಬಸದೆ ಅವಧಾರಿಸುವುದು - ಮನಸಿನ ಸಿಮಿತತೆಯಲ್ಲಿ ಆಲೋಚಿಸಿರಿ, ಒರ್ಮೆಗೆ 
ಎಮ್ಮ ಮುದುಗಣ್ತನಮ೦ ಸಲಿಪುದು = ಇದೊಂದು ಸಲ ನಮ್ಮ ಮುದಿ 
ಮಾತುಗಳನ್ನು ನಡೆಸಿಕೊಡಿರಿ. 


ಗದ್ಯಾನುಸರಣ: “ಯುವರಾಜರೇ ನಿಮ್ಮ ಕೆಟ್ಟ ಹಟವನ್ನು ಬಿಡಿ, ನಮ್ಮ 
ಸಲಹೆಯನ್ನು ಕುರಿತಂತೆ ಪ್ರಶಾಂತವಾದ ಮನಸ್ಥಿತಿಯಲ್ಲಿ ಆಲೋಚಿಸಿರಿ, ಇದೊಂದು 
ಸಲ ನಮ್ಮ ಮುದಿ ಮಾತುಗಳನ್ನು ನಡೆಸಿಕೊಡಿರಿ.' 


[ವಿಶೇಷ ವಿಚಾರ: ಮನ೦ಬಸು (ಮನಂ + ಪಸು; ಪಸುಳೆಪಚ್ಚು) ಎಂದರೆ 
ಮನಸ್ಸು ಎರಡು ಭಾಗವಾಗು ಎಂದರ್ಥ; ಹಾಗಾಗಿ ಮನಂಬಸದೆ ಎಂದರ ಒಂದೇ 
ಮನಸ್ಸಿನಿಂದ ಎಂದಾಗುತ್ತದೆ; ಆದರೆ ಎಲ್‌. ಬಸವರಾಜು ಅವರು ತಮ್ಮ ಆವೃತ್ತಿಯ 
ಶಬ್ದಕೋಶದಲ್ಲಿ “ಮನಂಬಸೆದು' ಎಂಬ ರೂಪವಿತ್ತು. “ಮನೋನಿಗ್ರಹಮಾಡಿ' ಎಂಬರ್ಥ 
ನೀಡುತ್ತಾರೆ.] 


ವಃ. ಎಂದು ನುಡಿದೊಡಂಬಡಿಸಿ ಧರ್ಮಯುದ್ಧಮನುಭಯಬಲಂಗಳೊಳ 
ಮಾನಂದಭೇರಿಯಂ ಪೊಯ್ದಿ ಘೋಷಿಸಲ್ವೇಟ್ದು ಬಾಹುಬಲಿಕುಮಾರನ ಭರತೇಶ್ವರನ 
ಪಕ್ಷದ ರಾಜಲೋಕಮನೆರಡುಂ ದೆಸೆಯೊಳಂ ಮಧ್ಯಸ್ಥರಾಗಿ ಮಿಡುಕದೆ 
ನೋಡುತ್ತಿರ್ಪಂತು ನಿಯಮಿಸಿದಾಗಳಿರ್ಬರುಂ ನೀಲನಿಷಧಗಿರಿಗಳೂಂದೊಂದಅಿಗೊಳ್‌ 
ಬಂದು ಪೊಣರ್ದು ನಿಲ್ಪಂತೆ ನಿಂದೊರ್ವರೊರ್ವರೆಮೆಯಿಕ್ಕದೆ ನೋಡುವಲ್ಲಿ, 


ಪದವಿಭಾಗ-ಅನ್ವಯ-ಅರ್ಥ: ಎಂದು ನುಡಿದು ಧರ್ಮಯುದ್ಧಮನ್‌ 
ಒಡಂಬಡಿಸಿ = ಎಂದು ಹೇಳಿ ಧರ್ಮಯುದ್ಧಕ್ಕೆ ಅವನನ್ನು ಒಪ್ಪಿಸಿ, 
ಉಭಯಬಲಂಗಳೂಳಂ + ಆನಂದಭೇರಿಯಂ ಪೊಯ್ದಿ - ಎರಡೂ ಸೈನ್ಯಗಳಲ್ಲಿ 
ಆನಂದಭೇರಿಯನ್ನು ಹೊಡೆಸಿ, ಘೋಷಿಸಲ್‌ + ಪೇಟ್ದು - ಈ ವಿಷಯವನ್ನು 
ಘೋಷಿಸಲು ಹೇಳಿ, ಬಾಹುಬಲಿಕುಮಾರನ ಭರತೇಶ್ವರನ ಪಕ್ಷದ ರಾಜಲೋಕಮನ್‌ = 
ಬಾಹುಬಲಿ ಮತ್ತು ಭರತ ಇವರಿಬ್ಬರ ಕಡೆಗಳಲ್ಲಿನ ರಾಜಸ ಸಮೂಹವನ್ನು ಎರಡುಂ 
ದೆಸೆಯೊಳಂ ಮಧ್ಯಸ್ಥರಾಗಿ ಷ್‌ ಎರಡೂ ಕಡೆಗಳಲ್ಲಿ ಮಧ್ಯಸ್ಥಿಕೆದಾರರಾಗಿ.. ಮಿಡುಕದೆ 
ನೋಡುತ್ತಿರ್ಪ೦ತು ನಿಯಮಿಸಿದಾಗಳ್‌ ಇ ರೆಪ್ಪ ಮಿಟುಕಿಸದೆ ನೋಡುವಂತೆ 
ನೇಮಿಸಿದಾಗ, ನೀಲನಿಷಧಗಿರಿಗಳ್‌ + ಒಂದೊಂದಅಸೊಳ್‌ - ನೀಲಪರ್ವತ ಮತ್ತು 
ನಿಷಧಪರ್ವತಗಳು ಒಂದರೊಡನೊಂದು, ಬಂದು ಪೊಣರ್ದು ನಿಲ್ವಂತೆ = ಬಂದು 
ಪೈಪೋಟಯಿಂದ ನಿಲ್ಲುವ ಹಾಗೆ, ಇರ್ಬರು೦ ನಿಂದು = ಬಾಹುಬಲಿ-ಭರತರು 
ನಿಂತು, ಒರ್ವರ್‌ + ಒರ್ವರ್‌ + ಏಮೆಯಿಕ್ಕದೆ ನೋಡುವಲ್ಲಿ = ಒಬ್ಬರನ್ನೊಬ್ಬರು ರೆಪ್ಪೆ 
ಬಡಿಯದೆ ನೋಡುವಾಗ, 


17 


ಗದ್ಯಾನುಸರಣ: ಎಂದು ಹೇಳಿ ಧರ್ಮಯುದ್ಯಕ್ಕೆ ಅವನನ್ನು ಒಪ್ಪಿಸಿದರು; 
ಆನಂತರ ಎರಡೂ ಸೈನ್ಯಗಳಲ್ಲಿ ಆನಂದಭೇರಿಯನ್ನು ಹೊಡೆಸಿ, ಈ ವಿಷಯವನ್ನು 
ಘೋಷಿಸಲು ಹೇಳಿದರು; ಅಲ್ಲದೆ ಬಾಹುಬಲಿ ಮತ್ತು ಭರತ ಇವರಿಬ್ಬರ ಕಡೆಗಳಲ್ಲಿನ 
ರಾಜಸಮೂಹವನ್ನು ಧರ್ಮಯುದ್ಧದ ಮಧ್ಯಸ್ಥಿಕೆದಾರರಾಗಿ ಏಕಾಗ್ರತೆಯಿಂದ 
ನೋಡುವಂತೆ ನೇಮಿಸಿದರು; ಸರಿ, ಧರ್ಮಯುದ್ಧದ ಮೊದಲ ಭಾಗ - ದೃಷ್ಟಿಯುದ್ಧ 
- ಆರಂಭವಾಯಿತು; ನೀಲಪರ್ವತ ಮತ್ತು ನಿಷಧಪರ್ವತಗಳು ಪೈಪೋಟಿಯಿಂದ 
ನಿಲ್ಲುವ ಹಾಗೆ ಇಬ್ಬರೂ ಒಬ್ಬರನ್ನೊಬ್ಬರು ರೆಪ್ಪೆ ಬಡಿಯದೆ ನೋಡತೊಡಗಿದರು. 


ಲಲಿತಮುಖಸರಸಿಜಂ ನಿ 

ಶ್ದಳಪಕ್ಷ್ಮಂ ಸ್ತಿಮಿತತಾರಕ೦ ಭುಜಬಲಿ ಕ 

ಣ್ಹೊಳೆ ತವೆ ಪೀರ್ವವೊಲೆ ನಿ 

ಶ್ಲಳತನು ನಡೆ ನೋಡೆ ಭರತರಾಜ೦ ಸೋಲ್ತಂ ೯೮ 


ಪದವಿಭಾಗ-ಅನ್ವಯ-ಅರ್ಥ: ಲಲಿತಮುಖಸರಸಿಜ೦ಂ = ಚೆಲುವಾದ 
ಮೊಗದಾವರೆಯಿಂದ ಕೂಡಿದ, ಭುಜಬಲಿ, ನಿಶ್ಚಳಪಕ್ಷ್ಮಂ ಸಿಮಿತತಾರಕ೦ ೫ 
ರೆಪ್ಪೆಯಾಡಿಸದೆ ಸ್ಥಿರವಾದ ನಕ್ಷತ್ರದಂತೆ, ಕಣ್ಣೊಳೆ ತವೆ ಪೀರ್ವವೊಲೆ ಕಣ್ಣಿನಲ್ಲಿಯೇ 
ಹೀರಿಬಿಡುವ ಹಾಗೆ, ನಿಶ್ಚಳತನು ನಡೆ ನೋಡೆ ಇ ಸ್ಥಿರದೇಹಿಯಾಗಿ ನೋಡಲು, 
ಭರತರಾಜ೦ ಸೋಲ್ತಂ - ಭರತನು ಸೋತುಹೋದ. 


ಗದ್ಯಾನುಸರಣ: ಚೆಲುವಾದ ಮೊಗದಾವರೆಯಿ೦ದ ಕೂಡಿದ ಭುಜಬಲಿಯು 
ರೆಪ್ಲೆಯಾಡಿಸದೆ ಸ್ಥಿರವಾದ ನಕ್ಷತ್ರದಂತಹ ಕಣ್ಣಿನಿಂದಲೇ ಹೀರಿಬಿಡುವ ಹಾಗೆ 
ಸ್ಥಿರದೇಹಿಯಾಗಿ ನೋಡುತ್ತಿದ್ದ; ಇದರಿಂದಾಗಿ ಭರತನು ಸೋತುಹೋದ. 


ಕರಿಯೂಧಪತಿಗಳೆರಡುಂ 

ಸರಸೀಜಳಮಂ ವಿಳಾಸದಿಂ ಪುಗುವವೊಲಾ 

ದರದಿಂದೆ ಪೊಕ್ಕು ತುಳ್ಳಿದ 
ರರವಿಂದರಜಃಪಿಂಜಿತಾಚ್ಛೋದಕಮಂ ೯೯ 


ಪದವಿಭಾಗ-ಅನ್ವಯ-ಅರ್ಥ: ಎರಡು೦ ಕರಿಯೂಧಪತಿಗಳ್‌ = ಎರಡು 
ಸಲಗಗಳು, ವಿಳಾಸದಿ೦ ಸರಸೀಜಳಮಂ ಪುಗುವವೊಲ್‌ ಇ ವಿಲಾಸದಿಂದ ಕೊಳವನ್ನು 
ಹೊಗುವ ಹಾಗೆ, ಆದರದಿಂದೆ ಪೊಕ್ಕು = ಗತ್ತಿನಿಂದ ಹೊಕ್ಕು, ಅರವಿಂದರಜಃಪಿ೦ಜಿತ 
= ತಾವರೆಗಳ ಪರಾಗದಿಂದ ಹೊಂಬಣ್ಣವಾದ, ಅಚ್ಛೋದಕಮಂ ತುಳ್ಳಿದರ್‌ = 
ತಿಳಿನೀರನ್ನು (ಒಬ್ಬರ ಮೇಲೊಬ್ಬರು) ಉಗ್ಗಿದರು. 


ಗದ್ಯಾನುಸರಣ: ಎರಡು ಸಲಗಗಳು ವಿಲಾಸದಿಂದ ಕೊಳವನ್ನು ಹೊಗುವ 
ಹಾಗೆ ಅವರಿಬ್ಬರೂ ಪೊಕ್ಕು ಗತ್ತಿನಿಂದ ಹೊಕ್ಕು, ತಾವರೆಗಳ ಪರಾಗದಿಂದ 
ಹೊಂಬಣ್ಣವಾದ ತಿಳಿನೀರನ್ನು ಒಬ್ಬರ ಮೇಲೊಬ್ಬರು ಉಗ್ಗಿದರು. 


ಭರತನ ಮುಖದೊಳ್‌ ಪರ್ವಿದ 
ಖರಕೋಪಾನಳನನೆಯ್ದೆ ನಂದಿಸುವವೊಲಾ 


ಮರಕತವರ್ಣಂ ಕರಿಕರ 
ಪರಿಘದಿನೊಡನೊಡನೆ ತುಳ್ಳಿದಂ ತಿಳಿನೀರಂ ೧೦೦ 


ಪದವಿಭಾಗ-ಅನ್ವಯ-ಅರ್ಥ: ಭರತನ ಮುಖದೊಳ್‌ ಪರ್ವಿದ ಇ ಭರತನ 
ಮುಖದಲ್ಲಿ ತುಂಬಿಕೊಂಡಿದ್ದ ಖರಕೋಪ + ಅನಳನನ್‌ ಎ ಉರಿಯುವ 
ಕೋಪ ವೆಂಬ ಬೆಂಕಿಯನ್ನು ಎಯ್ದೆ ನಂದಿಸುವವೊಲ್‌ ೬ ಪೂರ್ತಿ ಆರಿಸುವ 
ರೀತಿಯಲ್ಲಿ, ಮರಕತವರ್ಣಂ = ಪಚ್ಚೆಯ (ನಸುಗಪ್ಪು ಬಣ್ಣದ ಬಾಹುಬಲಿಯು, 
ಕರಿಕರಪರಿಘದಿನ್‌ = ಸೊಂಡಿಲಿನಂತಹ ತನ್ನ ಬೊಗಸೆಯೆಂಬ ಪರಿಘದಿಂದ, 
ಒಡನೊಡನೆ ತಿಳಿನೀರಂ ತುಳ್ಳಿದಂ - ಬೇಗ ಬೇಗ ತಿಳಿನೀರನ್ನು ಉಗ್ಗಿದ. 


ಗದ್ಯಾನುಸರಣ: ಭರತನ ಮುಖದಲ್ಲಿ ಅವಮಾನದಿಂದಾದ ಉರಿಯುವ 
ಕೋಪ ತುಂಬಿತ್ತು; ಅದನ್ನು ಪೂರ್ತಿ ಆರಿಸುವ ರೀತಿಯಲ್ಲಿ ನಸುಗಪ್ಪು ಬಣ್ಣದ 
ಬಾಹುಬಲಿಯು ಸೊಂಡಿಲಿನಂತಹ ತನ್ನ ಬೊಗಸೆಯೆಂಬ ಪರಿಘಾಯುಧದಿಂದ 
ಭರತನ ಮೇಲೆ ತಿಳಿನೀರನ್ನು ಒಂದೇ ಸಮನೆ ಉಗ್ಗಿದ. 


ವಃ.  ಭರತೇಶ್ವರಂ ಪಂಚಶತಶರಾಸನೋತ್ಸೇಧನಪ್ಪುದಚೆ೦ಂ  ಪಂಚವಿಂಶ 
ತ್ಯುತ್ತರಪಂಚಶತಶರಾಸ ನೋತ್ತೇಧನಪ್ಪ ಬಾಹುಬಲಿಕುಮಾರನ ಮೇಗೆ, 


ಅರ್ಥ: ಭರತೇಶ್ವರಂ ಪಂಚಶತಶ'ರಾಸನ +  ಉತ್ಸೇಧನಪುುದಜೆಂ 
ಪಂಚವಿಂಶತಿ + ಉತ್ತರಪ೦ಚಶತಶರಾಸನ + ಉತ್ಸೇಧನಪ್ಪ ಬಾಹುಬಲಿಕುಮಾರನ 
ಮೇಗೆ - ಭರತನು ಐನೂರು ಬಿಲ್ಲುಗಳಷ್ಟು ಎತ್ತರದವನಾದ್ದರಿ೦ದ ಐನೂರ ಇಪ್ಪತ್ತೆ ದು 
ಬಿಲ್ಲುಗಳಷ್ಟು ಎತ್ತರವಿದ್ದ ಬಾಹುಬಲಿಯ ಮೇಲೆ. 


ಭರದಿಂದಂ ತುಳ್ಳಿದ ನೀ 

ರುರದೊಳ್‌ ಹಾರಾಂಶುರುಚಿಯನಿರ್ಕುಟಿಗೊಳೆ ದು 
ರ್ಧರಜಳಯುದ್ಧಮುಮಾದಮೆ 

ಪರಿಭವಮಂ ಚಕ್ರವರ್ತಿಗಿತ್ತತ್ತಾಗಳ್‌ ೧೦೧ 


ಪದವಿಭಾಗ-ಅನ್ವಯ-ಅರ್ಥ: ಭರದಿಂದಂ ತುಳ್ಳಿದ ನೀರ್‌ ಇ ಜೋರಾಗಿ 
ಉಗ್ಗಿದ ನೀರು, ಉರದೊಳ್‌ ಇ ಬಾಹುಬಲಿಯ ಎದೆಯ ಮೇಲೆ ಬಿದ್ದು, ಹಾರ + 
ಆಂಶುರುಚಿಯನ್‌ + ಇರ್ಕುಟೆಗೊಳೆ - ಮುತ್ತಿನ ಹಾರದ ಕಿರಣಗಳಂತೆ 
ಸಾಲುಗಟ್ಟಲು, ದುರ್ಧರಜಳಯುದ್ಧಮುಂ = ಎದುರಿಸಲಸಾಧ್ಯವಾದ ಮ 
ಆಗಳ್‌ ಚಕ್ರವರ್ತಿಗೆ ಆದಮೆ ಪರಿಭವಮಂ ಇತ್ತತ್ತು ವ ಬಹುಬೇಗ ಭರತನಿಗೆ ಪೂರ್ಣ 
ಸೋಲನ್ನೇ ತಂದಿತು. 


ಗದ್ಯಾನುಸರಣ: ಭರತನು ಜೋರಾಗಿ ಉಗ್ಗಿದ ನೀರು ಬಾಹುಬಲಿಯ 
ಎದೆಯ ಮೇಲೆ ಮುತ್ತಿನ ಹಾರದ ಕಿರಣಗಳಂತೆ ಸಾಲುಗಟ್ಟಿದುವು, ಅಷ್ಟೆ ಆದ್ದರಿಂದ 
ಜಲಯುದ್ಧವೂ ಭರತನಿಗೆ ಎದುರಿಸಲಸಾಧ್ಯವಾಯಿತು; ಇದರಿಂದಾಗಿ ಅವನು 
ಬಹುಬೇಗ ಪೂರ್ತಿ ಸೋತ. 


18 


ವ। ಅಂತು ಬಾಹುಬಲಿಯ ಸುರಕರಿಕರಾನುಕಾರಿಯಪ್ಪ ಬಾಹುಗಳಿಂದಂ 
ತುಳ್ಳಿದ ನೀರ್ಗೆ ಮೊಗಮನೊಡ್ಡಿ ಮೊಗ೦ ಸೋಲ್ವುದು೦ಂ ಕುಮಾರಂಗೆ ಘೋಷಿಸುವ 
ಜಯಪಫೋಷಣೆಯಂ ಕೇಳಲಾಣಅದೆ ಮಣಿಮಯಕಿರೀಟೋದಗ್ರಸ್ಫುರಿತಸಂಚೂಳಿಕಾ 
ಕನಕಾಚಳಮನೆ ಪೋಲ್ತು ಮಲ್ಲಯುದ್ಧದೊಳ್‌ ಬಂದು ಪೊಣರ್ದು, 


ಪದವಿಭಾಗ-ಅನ್ವಯ-ಅರ್ಥ: ಅಂತು ಬಾಹುಬಲಿಯ ಸುರಕರಿಕರ + 
ಅನುಕಾರಿ + ಅಪ್ಪ ೬ ಬಾಹುಬಲಿಯು ಆನೆಯ ಸೊಂಡಿಲಿನಂತಹ, ಬಾಹುಗಳಿಂದಂ 
ತುಳ್ಳಿದ ನೀರ್ಗೆ ಎ ತನ್ನ ತೋಳುಗಳಿಂದ ಉಗ್ಗಿದ ನೀರಿನ ರಭಸಕ್ಕೆ, ಮೊಗಮನ್‌ + 
ಒಡ್ಡಿ ಮೊಗ೦ ಸೋಲ್ವುದು೦ ೬ ಮುಖ ಎದುರಾಗಿ ಮುಖವು ದಣಿಯಲು, 
ಕುಮಾರಂಗೆ ಘೋಷಿಸುವ ಜಯಘೋಷಣೆಯಂ ಕೇಳಲಾಣಅದೆ - ಇದರಲ್ಲೂ ಗೆದ್ದ 
ಬಾಹುಬಲಿಯ ಪರವಾದ ಜಯಕಾರವನ್ನು ಸಹಿಸಿಕೊಳ್ಳಲಾರದೆ, ಮಣಿಮಯಕಿರೀಟ = 
ರತ್ನಖಚಿತಕಿರೀಟದಿ೦ದ,  ಉದಗಸ್ಸುರಿತಸಂಚೂಳಿಕಾ ಕಾಂತಿಯು ಉಕ್ಕುವ 
ಶಿಖರವಿರುವ, ಕನಕ + ಅಚಳಮನೆ ಪೋಲ್ತು = ಚಿನ್ನದ ಬೆಟ್ಟದಂತಿದ್ದ ಭರತನು, 
ಮಲ್ಲಯುದ್ಧದೊಳ್‌ ಬಂದು ಪೊಣರ್ದು ಇ ಮಲ್ಲಯದ್ಧಕ್ಕೆಂದು ಬಂದು ಬಾಹುಬಲಿಗೆ 
ಎದುರಾಗಿ, 


ಗದ್ಯಾನುಸರಣ: ಬಾಹುಬಲಿಯು ಆನೆಯ ಸೊಂಡಿಲಿನಂತಹ ತನ್ನ 
ತೋಳುಗಳಿಂದ ನೀರನ್ನು ಉಗ್ಗತೊಡಗಿದ; ಅದರ ರಭಸಕ್ಕೆ ಎದುರಾಗಿ ಭರತನ 
ಮುಖವು ದಣಿಯಿತು; ಇದರಲ್ಲೂ ಗೆದ್ದ ಬಾಹುಬಲಿಯ ಪರವಾದ ಜಯಕಾರವು 
ಎಲ್ಲೆಡೆ ಹಬ್ಬಿತು; ಅದನ್ನು ಸಹಿಸಿಕೊಳ್ಳಲಾರದೆ ರತ್ನಖಚಿತಕಿರೀಟದಿಂದ ಉಕ್ಕುವ 
ಕಾಂತಿಯ ಶಿಖರವಿರುವ ಚಿನ್ನದ ಬೆಟ್ಟದಂತಿದ್ದ ಭರತನು ಮಲ್ಲಯದ್ಧಕ್ಕೆಂದು ಬಂದು 
ಬಾಹುಬಲಿಗೆ ಎದುರಾದ. 


ಮರಕತಮಣಿಶೈಲಮನನು 

ಕರಿಸುವ ಭುಜಬಲಿಯೊಳಿರದೆ ಪೊಣರ್ವುದುಮಾಗಳ್‌ 

ಸುರವಿದ್ಯಾಧಶರನರಬಲ 

ಮೆರಡುಂ ದೆಸೆಯೊಳ್‌ ತೆರಳು ನೋಡಿತ್ತೆತ್ತಂ ೧೦೨ 

ಪದವಿಭಾಗ-ಅನ್ವಯ-ಅರ್ಥ: ಮರಕತಮಣಿಶೈಲಮನ್‌ + ಅನುಕರಿಸುವ ಇ 
ಪಚ್ಚೆಯ ಪರ್ವತದಂತಿದ್ದ, ಭುಜಬಲಿಯೊಳ್‌ ೬ ಬಾಹುಬಲಿಯೊಡನೆ, ಇರದೆ 


ಹೊಣರ್ವುದುಂ = ಸೆಣಸಲು ತೊಡಗಿದಾಗ, ಆಗಳ್‌ ಸುರವಿದ್ಯಾಧಶರನರಬಲಂ = 
ದೇವತೆಗಳ ಮತ್ತು ವಿದ್ಯಾಧರ ಸೇನೆಗಳು, ಎರಡು೦ ದೆಸೆಯೊಳ್‌ ತೆರಳ್ಳು ಎತ್ತಂ 
ನೋಡಿತ್ತು - ಎರಡೂ ಕಡೆಗಳಲ್ಲಿ ಹೋಗಿ ನಿಂತುಕೊಂಡು ನೋಡಿದುವು. 


ಗದ್ಯಾನುಸರಣ: ಚಿನ್ನದ ಬೆಟ್ಟದಂತಿದ್ದ ಭರತನು ಪಚ್ಚೆಯ ಪರ್ವತದಂತಿದ್ದ 
ಬಾಹುಬಲಿಯೊಡನೆ ಸೆಣಸಲು ಸಿದ್ಧನಾದ; ಆಗ ದೇವತೆಗಳ ಮತ್ತು ವಿದ್ಯಾಧರ 
ಸೇನೆಗಳು ಅವರ ಅಪೂರ್ವ ಸೆಣಸಾಟವನ್ನು ನೋಡಲು ಎರಡೂ ಕಡೆಗಳಲ್ಲಿ 
ನೆರೆದುವು. 


ಕನಕಾಚಳಮಂ ಹೊತ್ತುದು 

ಘನಮರಕತಶೈಲಮೆನಿಸಿ ಭುಜಬಲಿ ಸಕಳಾ 
ವನಿತಳವಲ್ಲಭನಂ ಭೋಂ 

ಕನೆತ್ತಿ ಪೊತ್ತಿರ್ದನಿಕ್ಕಲೊಲ್ಲದೆ ನೆಲದೊಳ್‌ ೧೦೩ 


ಪದವಿಭಾಗ-ಅನ್ವಯ-ಅರ್ಥ: ಫನಮರಕತಶೈಲಂ ಕನಕ + ಅಚಳಮಂ 
ಪೊತ್ತುದು ಎನಿಸಿ - ದೊಡ್ಡ ಪಚ್ಚೆಯ ಬೆಟ್ಟವು ಚಿನ್ನದ ಬೆಟ್ಟವನ್ನು ಎತ್ತಿದೆಯೋ 
ಎನ್ನುವ ಹಾಗೆ, ಭೋಂಕನೆ ಭುಜಬಲಿ ಸಕಳ + ಅವನಿತಳವಲ್ಲಭನಂ ಎತ್ತಿ ಇ ಒಮ್ಮೆಗೇ 
ಬಾಹುಬಲಿಯು ಜಗದೊಡೆಯನಾದ ಭರತನನ್ನು ಎತ್ತಿಕೊಂಡು, ನೆಲದೊಳ್‌ 
ಇಕ್ಕಲೊಲ್ಲದೆ ಪೊತ್ತಿರ್ದನ್‌ ಇ ನೆಲದ ಮೇಲೆ ಕುಕ್ಕದೆ ಹಾಗೆಯೇ ಹೊತ್ತು ನಿಂತ. 


ಗದ್ಯಾನುಸರಣ: ದೊಡ್ಡ ಪಚ್ಚೆಯ ಬೆಟ್ಟವು ಚಿನ್ನದ ಬೆಟ್ಟವನ್ನು ಎತ್ತಿದೆಯೋ 
ಎನ್ನುವ ಹಾಗೆ ಒಮ್ಮೆಗೇ ಬಾಹುಬಲಿಯು ಭರತನನ್ನು ಮೇಲೆತ್ತಿದ; ಆದರೆ ಅವನನ್ನು 
ನೆಲದ ಮೇಲೆ ಕುಕ್ಕದೆ ಹಾಗೆಯೇ ಹೊತ್ತು ನಿಂತ. 


ಭರತಾವನೀಶ್ವರಂ ಗುರು 

ಪಿರಿಯಣ್ಣಂ ಚಕ್ರವರ್ತಿ ಮಹಿಮಾಕರನೀ 

ದೊರೆಯನುಮಳವಟಿೆಯೆ ವಸುಂ 

ಧರೆಯೊಳ್‌ ತಂದಿಕ್ಕಿ ಭಂಗಮ೦ ಮಾಡುವೆನೇ ೧೦೪ 


ಪದವಿಭಾಗ-ಅನ್ವಯ-ಅರ್ಥ: ಭರತ + ಅವನೀಶ್ವರಂ ಭರತ 
ಮಹಾರಾಜನು, ಗುರು ಪಿರಿಯಣ್ಣಂ ಚಕ್ರವರ್ತಿ ಮಹಿಮಾಕರನ್‌ = ಹಿರಿಯ ಅಣ್ಣ 
ಚಕ್ರವರ್ತಿ ಮತ್ತು ಮಹಿಮಾವಂತ, ಈ ದೊರೆಯನು೦ - ಇಂತಹವನೂ, ಅಳವು + 
ಅಟೆಯೆ ಎ ಶಕ್ತಿಗುಂದಿದನೆಂದು, ವಸುಂಧರೆಯೊಳ್‌ ತಂದು + ಇಕ್ಕಿ ಇ ನೆಲದ ಮೇಲೆ 
ಎತ್ತಿ ಬಿಸಾಕಿ, ಭಂಗಮಂ ಮಾಡುವೆನೇ = ಅವಮಾನವನ್ನುಂಟುಮಾಡಬೇಕೇ. 


ಗದ್ಯಾನುಸರಣ: “ಭರತ ಮಹಾರಾಜನು ಹಿರಿಯ ಅಣ್ಣ ಚಕ್ರವರ್ತಿ ಮತ್ತು 
ಮಹಿಮಾವಂತ; ಇಂತಹವನನ್ನು ಶಕ್ತಿಗುಂದಿದನೆಂಬ ಕಾರಣದಿಂದ ನೆಲದ ಮೇಲೆ ಎತ್ತಿ 
ಬಿಸಾಕಿ ಅವಮಾನಿಸುವುದೇ!' 


ಎಂದೊಯ್ಯನಿಟಿಪೆ ನೆಲದೊಳ್‌ 

ದುಂದುಭಿರವಮೊಡನೆ ವಿಜಯಘೋಷಣೆ ನೆಗಟ್ಟ 

ತ್ತಂದು ಭುಜಬಲಿಯ ಬಲದೊಳ್‌ 

ಕರಂ ಪಿರಿದುಮಾಯ್ತು ಭರತನ ಬಲದೊಳ್‌ ೧೦೫ 


ಪದವಿಭಾಗ-ಅನ್ವಯ-ಅರ್ಥ: ಎಂದು + ಒಯ್ಯನೆ ನೆಲದೊಳ್‌ ಇಟಿಪೆ ಎ 
ಎಂದು ಯೋಚಿಸಿ ನೆಲದ ಮೇಲೆ ನಿಧಾನವಾಗಿ ಇಳಿಸಲು, ಅಂದು ಒಡನೆ 
ಭುಜಬಲಿಯ ಬಲದೊಳ್‌ ಇ. ತಕ್ಷಣವೇ ಆಗ ಬಾಹುಬಲಿಯ ಸೈನ್ಯದಲ್ಲಿ, 
ದುಂದುಭಿರವಂ ವಿಜಯಘೋಷಣೆ ನೆಗಟ್ಡತ್ತು - ದುಂದುಭಿಯ ಶಬ್ದ ಮತ್ತು 


19 


ಜಯಕಾರಗಳು ಮೊಳಗಿದುವು, ಭರತನ ಬಲದೊಳ್‌ ಕರಂ ಪಿರಿದು೦ * ಆಯ್ತು ಇ 
ಭರತನ ಸೈನ್ಯದಲ್ಲಿ ಮತ್ತಷ್ಟು ಜೋರಾಗಿ ಮೊರೆದುವು. 


ಗದ್ಯಾನುಸರಣ: ಎಂದು ಯೋಚಿಸಿ ನೆಲದ ಮೇಲೆ ನಿಧಾನವಾಗಿ ಇಳಿಸಿದ; 
ತಕ್ಷಣವೇ ಆಗ ಬಾಹುಬಲಿಯ ಸೈನ್ಯದಲ್ಲಿ ದುಂದುಭಿಯ ಶಬ್ದ ಮತ್ತು ಜಯಕಾರಗಳು 
ಮೊಳಗಿದುವು; ಅವು ಭರತನ ಸೈನ್ಯದಲ್ಲಿ ಮತ್ತಷ್ಟು ಜೋರಾಗಿ ಮೊರೆದುವು. 


ನೆರೆದೆರಡು೦ ಬಲದರಸುಗ 

೪ಿರೆ ಪರಿಭವಮಂತು ತನಗೆ ಬರೆ ಮುಳಿಸಿನ ದ 
ಳ್ಳುರಿಗಳನುಗುಟುತ್ತುಂ ಚ 

ಕ್ರರತ್ನಮಂ ಬಗೆದು ಬೆಸಸಿದಂ ಭರತೇಶಂ ೧೦೬ 


ಪದವಿಭಾಗ-ಅನ್ವಯ-ಅರ್ಥ: ಎರಡುಂ ಬಲದ + ಅರಸುಗಳ್‌ ನೆರೆದ ಇರೆ 
= ಎರಡೂ ಕಡೆಯ ಸೈನ್ಯಗಳು ಸೇರಿರಲು, ಅಂತು ತನಗೆ ಪರಿಭವಂ ಬರೆ ಇ ತನಗೆ 
ಆ ರೀತಿಯ ಸೋಲುಂಟಾಗಲು, ಮುಳಿಸಿನ ದಳ್ಳುರಿಗಳನ್‌ + ಉಗುಟುತ್ತುಂ 5 
ಕೋಪದ ಜ್ವಾಲೆಗಳಿಂದ ಬುಸುಗುಡುತ್ತ ಭರತೇಶ೦ ಚಕ್ರರತ್ನಮ೦ ಬಗೆದು ಬೆಸಸಿದಂ 
= ಭರತನು ಚಕ್ರರತ್ನವನ್ನು ನೆನೆದು ಆಜ್ಞೆಮಾಡಿದ. 


ಗದ್ಯಾನುಸರಣ: ಎರಡೂ ಕಡೆಯ ಸೈನ್ಯಗಳು ಸೇರಿರಲು ತನಗೆ ಆ ರೀತಿಯ 
ಸೋಲುಂಟಾಯಿತಲ್ಲ ಎಂಬ ಕೋಪದ ಜ್ಞಾಲೆಗಳಿಂದ ಬುಸುಗುಡುತ್ತ ಭರತನು 
ಚಕ್ರರತ್ನವನ್ನು ನೆನೆದು ಆಜ್ಞೆಮಾಡಿದ. 


[ವಿಶೇಷ ವಿಚಾರ: ಮೂರೂ ಯುದ್ಧಗಳಲ್ಲಿ ಬಾಹುಬಲಿ ಗೆಲ್ಲುತ್ತ 
ಹೋಗುವುದು ಎದುರಿಗೆ ಶತ್ರುವಿನಂತಿದ್ದ ಭರತನನ್ನು ಅದರ ಕೊನೆಯ ಹಂತದಲ್ಲಿ 
ಅನಾಮತ್ತಾಗಿ ಅವನನ್ನು ಮೇಲೆತ್ತಿ ಹಿಡಿದು ಕೆಳಕ್ಕೆ ಕುಕ್ಕುವ ಆಲೋಚನೆ ಬಂದಾಗ 
ಅವನು ತಡೆದು ಯೋಚಿಸಲು ತೊಡಗಿದ ಕ್ಷಣದಿಂದ ಅವನು ಗೆಲ್ಲತೊಡಗಿದ್ದು ಒಳಗಿನ 
ಶತ್ರುವಾದ ದ್ವೇಷವನ್ನು. ಅತ್ಯಂತ ನವುರಾಗಿ ಈ ಪ್ರಸಂಗವನ್ನು ಕವಿ ನಿರ್ವಹಿಸಿರುವ 
ರೀತಿ ಅವನ ಪ್ರತಿಭೆಯ ಒಂದು ಹೊಳಹು] 


ಬೆಸಸಿದೊಡದು ಮಾರ್ಕೊಳ್ಳದೆ 

ಬೆಸನಂ ಬಲವಂದು ಬಾಹುಬಲಿಯನಣಂ ಭೇ 
ದಿಸಲಾಣದುದಣಿನಿರ್ದುದು 

ಮಸುಳ್ಳೆಸಕಂಗೆಟ್ಟು ಬಲದ ಮುಯ್ದಿನ ಕೆಲದೊಳ್‌ ೧೦೭ 


ಪದವಿಭಾಗ-ಅನ್ವಯ-ಅರ್ಥ: ಬೆಸಸಿದೊಡೆ ಇ ಹೀಗೆ ಆಜ್ಞಾಪಿಸಲು, ಅದು 
ಬೆಸನಂ ಮಾರ್ಕೊಳ್ಳದೆ - ಚಕ್ರರತ್ನವು ಆಜ್ಞೆಯನ್ನು ವಿರೋಧಿಸದೆ, ಬಾಹುಬಲಿಯನ್‌ 
ಬಲವಂದು ಇ ಬಾಹುಬಲಿಗೆ ಪ್ರದಕ್ಷಿಣೆ ಹಾಕಿ, ಅಣ೦ ಭೇದಿಸಲ್‌ + ಆಅದುದಣೆನ್‌ ಇ 
ಸ್ವಲ್ಪವೂ ಘಾತಿಗೊಳಿಸಲಾರದ್ದರಿಂದ, ಮಸುಳ್ಳು + ಎಸಕಂಗೆಟ್ಟು ೬ ಮಂಕಾಗಿ 


ಕರ್ತವ್ಯಚ್ಯುತವಾಗಿ, ಬಲದ ಮುಯ್ದ್ಬಿನ ಕೆಲದೊಳ್‌ ಇರ್ದುದು - ಅವನ ಬಲಭುಜದ 
ಬಳಿ ನಿಂತುಕೊಂಡಿತು. 


ಗದ್ಯಾನುಸರಣ: ಭರತ ಹೀಗೆ ಆಜ್ಞಾಪಿಸಿದಾಗ ಚಕ್ರರತ್ನವು ಆಜ್ಞೆಯನ್ನು 
ವಿರೋಧಿಸಲಿಲ್ಲ; ಆದರೆ ಅದು ಬಾಹುಬಲಿಯನ್ನು ಫಾತಿಗೊಳಿಸಲು ಸಾಧ್ಯವಿರಲಿಲ್ಲ; 
ಹೀಗಾಗಿ ಪ್ರದಕ್ಷಿಣೆ ಹಾಕಿ ಅವನ ಬಲಭುಜದ ಬಳಿ ಮಂಕಾಗಿ ನಿಂತುಕೊಂಡಿತು. 


[ವಿಶೇಷ ವಿಚಾರ: ಗೆದ್ದಿರುವವನು ಬಾಹುಬಲಿ, ಅವನೇ ಈಗ 
ಚಕ್ರವರ್ತಿಯಾಗತಕ್ಕವನು, ಚಕ್ರರತ್ನ ಚಕ್ರವರ್ತಿಯ ಆಜ್ಞಾಧಾರಕ, ಹಾಗಾಗಿ ಅವನನ್ನು 
ಫಾತಿಗೊಳಿಸಲಾರದು, ಆದ್ದರಿ೦ದಲೇ ಅದು ಸುಮ್ಮನೆ ಮಂಕಾಗಿ ನಿಂತುಕೊಂಡಿತು. 
ಬಾಹುಬಲಿಯ ಪ್ರತಾಪತೇಜದ ಮುಂದೆ ಅದು ಮಂಕಾಗಿರಬೇಕು. ಕವಿ ಈ 
ವರ್ಣನೆಯ ಮೂಲಕ ಪಟ್ಟಾಭಿಷಿಕ್ಷನಾಗದಿದ್ದರೂ ಈಗ ಬಾಹುಬಲಿಯೇ 
(ವೈರಾಗ್ಯ)ಚಕ್ರವರ್ತಿ ಎಂಬುದನ್ನು ಸೂಚಿಸುತ್ತಾನೆ.] 


ತನಗಲ್ಲದುದಂ ಮಾಡಿದ 

ನಿನಿಸಂ ಚಕ್ರೇಶನೆಂಬ ಕುಲವೃದ್ಧರ ಭೂ 

ವನಿತಾಧೀಶರ ನುಡಿಗ 

ಳ್ಗೆ ನಾಣ್ಣಿದಂ ಭರತರಾಜನವನತಮಕುಟಂ ೧೦೮ 


ಪದವಿಭಾಗ-ಅನ್ವಯ-ಅರ್ಥ: ಚಕ್ರೇಶನ್‌ ತನಗೆ + ಅಲ್ಲದುದ೦ ಇನಿಸಂ 
ಮಾಡಿದನ್‌ ಇ ಭರತನು ತನಗೆ ತಕ್ಕುದಲ್ಲದ ಈ ಕಾರ್ಯವನ್ನು ಮಾಡಿದ, ಎಂಬ 
ಕುಲವೃದ್ಧರ ಭೂವನಿತಾ + ಅಧೀಶರ ನುಡಿಗಳ್ಗೆ ಜಾ ಎನ್ನುವ ಹಿರಿಯರ ಹಾಗೂ 
ರಾಜರುಗಳ ಮಾತು ಕೇಳಿ, ಅವನತಮಕುಟ೦ ಭರತರಾಜನ್‌ ನಾಣ್ಣಿದಂ = ತಲೆಯನ್ನು 
ತಗ್ಗಿಸಿಕೊಂಡು ಭರತನು ನಾಚಿಕೊಂಡ. 


ಗದ್ಯಾನುಸರಣ: “ಭರತನು ತನಗೆ ತಕ್ಕುದಲ್ಲದ ಕಾರ್ಯವನ್ನು ಮಾಡಿದ' 
ಎಂದು ಹಿರಿಯರು ಹಾಗೂ ರಾಜರುಗಳು ಮಾತನಾಡಿಕೊಂಡರು; ಇದನ್ನು ಕೇಳಿ 
ಭರತನು ನಾಚಿಕೆಯಿಂದ ತಲೆತಗ್ಗಿಸಿಕೊಂಡು ನಿಂತ. 


ವ। ತನ್ನ ದಕ್ಷಿಣ ಬಾಹುವ ಕೆಲದಲ್ಲಿ ನಿಂದ ಚಕರತ್ತಮಂ ಕಂಡು ಬಾಹುಬಲಿ 
Ki ko ವ್‌ 


ಪದವಿಭಾಗ-ಅನ್ವಯ-ಅರ್ಥ: ತನ್ನ ದಕ್ಷಿಣ ಬಾಹುವ ಕೆಲದಲ್ಲಿ ನಿಂದ ೫ 
ತನ್ನ ಬಲತೋಳಿನೆಡೆ ನಿಂತ, ಚಕ್ರಮನ್‌ ಬಾಹುಬಲಿ ಕ೦ಡು - ಚಕ್ರವನ್ನು ಬಾಹುಬಲಿ 
ನೋಡಿ, 


ಗದ್ಯಾನುಸರಣ: ತನ್ನ ಬಲತೋಳಿನೆಡೆ ನಿಂತ ಚಕ್ರವನ್ನು ಬಾಹುಬಲಿ ನೋಡಿ, 


ಕಳೆದಿಡುವುದೆ ಕಷ್ಟಂ ಭೂ 
ತಳರಾಜ್ಯವಿಮೋಹಮಚಿರರುಚಿಸಂಚಳಮಿಂ 

ತಳವುಗಿಡಿಸಿದುದು ಮನುಕುಲ 

ತಿಳಕನುಮಂ ಖಳಮಹೀಶರುಟೆದವರಳವೇ ೧೦೯ 


20 


ಪದವಿಭಾಗ-ಅನ್ವಯ-ಅರ್ಥ: ಭೂತಳರಾಜ್ಯವಿಮೋಹಂ ಕಳೆದಿಡುವುದೆ 
ಕಷ್ಟಂ ವ ರಾಜ್ಯದ ಬಗೆಗಿನ ವ್ಯಾಮೋಹವನ್ನು ಕಳಚಿಡುವುದು ಕಷ್ಟ 
ಅಚಿರರುಚಿಸಂಚಳ೦ ಇ ಅದು ಮಿಂಚಿನ ಹೊಳಹು, ಮನುಕುಲತಿಳಕನುಮಂ ಇಂತು 
ಅಳವು + ಕಿಡಿಸಿದುದು - ಅದು ಮನುಕುಲಶ್ರೇಷ್ಠನಾದ ಭರತನನ್ನೂ ಈ ರೀತಿ 
ದುರ್ಬಲನನ್ನಾಗಿಸಿತು, ಖಳಮಹೀಶರ್‌ ಉಟೆದವರ ಅಳವೇ = ಇನ್ನು ದುಷ್ಟರಾಜರಿಗೆ 
ಹಾಗೆ ಮಾಡುವುದು ಶಕ್ಕವೇ. 


ಗದ್ಯಾನುಸರಣ: “ರಾಜ್ಯವ್ಯಾಮೋಹವನ್ನು ಕಳಚಿಡುವುದು ಕಷ್ಟ, ಅದು 
ಮಿಂಚಿನ ಹೊಳಹಿನಂತೆ; ಅದು ಮನುಕುಲಶ್ರೇಷ್ಠನಾದ ಭರತನನ್ನೂ ಈ ರೀತಿ 
ದುರ್ಬಲನನ್ನಾಗಿಸಿತು, ಅಂದ ಮೇಲೆ ದುಷ್ಟರಾಜರಿಗೆ ಹಾಗೆ ಮಾಡುವುದು ಶಕ್ಕವೇ? 


ಸೋದರರೊಳ್‌ ಸೋದರರಂ 

ಕಾದಿಸುವುದು ಸುತರ ತಂದೆಯೆಡೆಯೊಳ್‌ ಬಿಡದು 

ತ್ಲಾದಿಸುವುದು ಕೋಪಮನಳ 

ವೀ ದೊರೆತೆನೆ ತೊಡರ್ವುದೆಂತು ರಾಜ್ಯಶ್ರೀಯೊಳ್‌ ೧೧೦ 


ಪದವಿಭಾಗ-ಅನ್ವಯ-ಅರ್ಥ: ಸೋದರರೊಳ್‌ ಸೋದರರಂ ಕಾದಿಸುವುದು 
= ಅದು ಅಣ್ಣತಮ್ಮಂದಿರು ಹೋರಾಡುವಂತೆ ಮಾಡುತ್ತದೆ. ಸುತರ ತಂದೆಯೆಡೆಯೊಳ್‌ 
ಬಿಡದೆ ಕೋಪಮನ್‌ ಉತ್ಪಾದಿಸುವುದು ೬ ತಂದೆಮಕ್ಕಳ ನಡುವೆ ಕೋಪವನ್ನುಕ್ಕಿಸುತ್ತದೆ, 
ಅಳವು * ಈ ದೊರೆತು +೬ ಎನೆ - ಅದರ ಶಕ್ತಿಯು ಇಂತಹದು ಎಂದಮೇಲೆ, 
ರಾಜ್ಯಶ್ರೀಯೊಳ್‌ ಎಂತು ತೊಡರ್ವದು ಎ ರಾಜ್ಯಲಕ್ಷ್ಮಿಯೊಡನೆ ಹೇಗೆ 
ಕೂಡಿಕೊಳ್ಳುವುದು. 


ಗದ್ಯಾನುಸರಣ: “"ರಾಜ್ಯವ್ಯಾಮೋಹವು ಅಣ್ಣತಮ್ಮಂದಿರು ಹೋರಾಡುವಂತೆ 
ಮಾಡುತ್ತದೆ, ತಂದೆಮಕ್ಕಳ ನಡುವೆ ಕೋಪವನ್ನುಕ್ಕಿಸುತ್ತದೆ; ಅದರ ಶಕ್ತಿಯು ಇಂತಹದು 
ಎಂದಮೇಲೆ, ನಾನು ರಾಜ್ಯಲಕ್ಷ್ಮಿಯೊಡನೆ ಹೇಗೆ ಹೊಂದಿಕೊಳ್ಳಲಿ!' 


ಇನಿಯವು ಮೊದಲೊಳ್‌ ನಂಜಿನ 

ಪನಿವೊಲ್‌ ಬಟೆಕೆಯ್ದೆ ಮುಳಿದು ಕೊಂದಿಕ್ಕುವುವಿಂ 

ತೆನೆಯೆನೆ ವಿಷಯಸುಖಾಸ್ಟ್ವಾ 

ದನದೊಳ್‌ ಲಂಪಟರಿದೇಕೆಯೋ ನರಪಶುಗಳ್‌ ೧೧೧ 


ಪದವಿಭಾಗ-ಅನ್ವಯ-ಅರ್ಥ: ಮೊದಲೊಳ್‌ ನಂಜಿನ ಪನಿವೊಲ್‌ ಇನಿಯವು 
= ಮೊದಲಲ್ಲಿ ವಿಷದ ಹನಿಗಳಂತೆ ಸಿಹಿಯಾದವು, ಬಟೆಕೆ + ಎಯ್ದೆ ಮುಳಿದು 
ಕೊಂದಿಕ್ಕುವುವು ೯ ಆನಂತರ ಸೇಡಿನಿಂದೆಂಬಂತೆ ಕೊಲ್ಲುತ್ತವೆ, ಇಂತು + ಎನೆ - ಎನೆ 
ವಿಷಯಸುಖಾಸ್ವಾದನದೊಳ್‌ ಎ ಹೀಗಿದ್ದರೂ ವಿಷಯಸುಖವನ್ನು ಸವಿಯುವುದರಲ್ಲಿ, 
ನರಪಶುಗಳ್‌ ಇದೇಕೆಯೋ ಲಂಪಟರ್‌ ಎ ಮಾನವಮೃ್ಮಗಗಳು ಏತಕ್ಕೆ 
ಲಂಪಟರಾಗಿದ್ದಾರೆ. 


ಗದ್ಯಾನುಸರಣ: "ಮೊದಲಲ್ಲಿ ವಿಷದ ಹನಿಗಳಂತೆ ಸಿಹಿಯಾದವು, ಆದರೆ 
ಆನಂತರ ಸೇಡಿನಿಂದೆಂಬಂತೆ ಅವು ನಮ್ಮನ್ನು ಕೊಲ್ಲುತ್ತವೆ; ಹೀಗಿದ್ದರೂ 
ವಿಷಯಸುಖವನ್ನು ಸವಿಯುವುದರಲ್ಲಿ ಮಾನವಮೃಗಗಳು ಏತಕ್ಕೆ ಲಂಪಟರಾಗಿದ್ದಾರೆ!' 


ಕಿಡುವೊಡಲ ಕಿಡುವ ರಾಜ್ಯದ 

ಪಡೆಮಾತುಗೊಳಲ್ಕಮೆನ್ನ ಮೆಯ್ಯಗಿದಪುದೀ 

ಗಡೆ ಜೈನದೀಕ್ಷೆಯಂ ಕೊಂ 

ಡಡಿಗೆಅಗಿಸುವೆ೦ ಸಮಸ್ತಸುರಸಮುದಯಮಂ ೧೧೨ 


ಪದವಿಭಾಗ-ಅನ್ವಯ-ಅರ್ಥ: ಕಿಡುವ +೬ ಒಡಲ ಇ ನಶ್ಚರವಾದ ದೇಹದ, 
ಕಿಡುವ ರಾಜ್ಯದ = ನಾಶವಾಗುವ ರಾಜ್ಯದ, ಪಡೆಮಾತುಗೊಳಲ್ಕಂ = ವಿಷಯವನ್ನು 
ಕುರಿತು ಅಲೋಚಿಸಿದರೇ, ಎನ್ನ ಮೆಯ್‌ + ಅಗಿದಪುದು ೬ ನನ್ನ ದೇಹ 
ನಡುಗುತ್ತದೆ, ಈಗಡೆ ಜೈನದೀಕ್ಷೆಯಂ ಕೊಂಡು ೬ ಈಗಲೇ ಜಿನದೀಕ್ಷೆಯನ್ನು ಪಡೆದು, 
ಸಮಸ್ತಸುರಸಮುದಯಮಂ ಅಡಿಗೆ + ಎಅಗಿಸುವೆ೦ - ದೇವಸಮೂಹವನ್ನೆಲ್ಲ ನನ್ನ 
ಅಡಿಗಳಿಗೆ ಬೀಳುವಂತೆ ಮಾಡುತ್ತೇನೆ. 


ಗದ್ಯಾನುಸರಣ: ನಶ್ವರವಾದ ದೇಹ ಮತ್ತು ರಾಜ್ಯಗಳ ವಿಷಯವನ್ನು ಕುರಿತು 
ಅಲೋಚಿಸಿದರೇ ನನ್ನ ದೇಹ ನಡುಗುತ್ತದೆ; ಆದ್ದರಿಂದ ಈಗಲೇ ಜಿನದೀಕ್ಷೆಯನ್ನು 
ಪಡೆದು ದೇವಸಮೂಹವನ್ನೆಲ್ಲ ನನ್ನ ಅಡಿಗಳಿಗೆ ಬೀಳುವಂತೆ ಮಾಡುತ್ತೇನೆ. 


ಎಂದಿಂತು ಬಗೆದು ಭರತನ 

ನೆಂದಂ ಚಕ್ರೇಶ ಸಿಗ್ಗನುಟೆ ಮುಳಿಸಂ ನೀ 

ನೆಂದಿಂಗಂ ಬಿಸುಡೀ ತ 

ಮ್ಮಂದಿರೊಳಿಂತಿಂತು ಕಡ್ಡುವರ್ಪುದು ಪೆಂಪೇ ೧೧೩ 


ಪದವಿಭಾಗ-ಅನ್ವಯ-ಅರ್ಥ: ಇಂತು ಎಂದು ಬಗೆದು ಇ ಹೀಗೆಂದು 
ಆಲೋಚಿಸಿದ ಬಾಹುಬಲಿಯು, ಭರತನನ್‌ ೬ ಎಂದಂ ಇ ಭರತನಿಗೆ ಹೀಗೆಂದು 
ಹೇಳಿದ, ಚಕ್ರೇಶ ಸಿಗ್ಗನ್‌ + ಉಟೆ - ಚಕ್ರವರ್ತಿಯೇ ನಾಚಿಕೆ ಪಡಬೇಡ, ಎಂದಿಂಗಂ 
ನೀನ್‌ ಮುಳಿಸ೦ ಬಿಸುಡು ಇ ಎಲ್ಲ ಕಾಲಕ್ಕೂ ನೀನು ಕೋಪವನ್ನು ತೊರೆ, 
ತಮ್ಮಂದಿರೊಳ್‌ + ಇಂತು + ಇಂತು ಕಡ್ಡು * ಬರ್ಪುದು ಪೆಂಪೇ ತಮ್ಮಂದಿರ 
ಬಗ್ಗೆ ಹೀಗೆಲ್ಲ ನಿಷ್ಠುರವಾಗುವುದು ಸಮಂಜಸವೇ 


ಗದ್ಯಾನುಸರಣ: ಹೀಗೆಂದು ಆಲೋಚಿಸಿದ ಬಾಹುಬಲಿಯು ಭರತನಿಗೆ 
ಹೀಗೆಂದು ಹೇಳಿದ: “ಚಕ್ರವರ್ತಿಯೇ ಸಿಗ್ಗು ಪಡಬೇಡ, ಎಲ್ಲ ಕಾಲಕ್ಕೂ ನೀನು 
ಕೋಪವನ್ನು ತೊರೆ, ತಮ್ಮಂದಿರ ಬಗ್ಗೆ ಹೀಗೆಲ್ಲ ನಿಷ್ಠುರವಾಗುವುದು ಸಮಂಜಸವೇ?” 

[ವಿಶೇಷ ವಿಚಾರ: ಬಸವರಾಜು ಅವರು “ಡ್ಡುವರ್ಪುದು' ಎಬ ಪಾಠದ 
ಬದಲು “ಕಡ್ದುದರ್ಪುದು' ಎಂಬುದನ್ನು ಸ್ವೀಕರಿಸಿ, “ಕಡ್ಡು' ಎಂಬ ಶಬ್ದಕ್ಕೆ ವೈಷಮ್ಯ, 
ವಿರಸ ಎಂಬ ಅರ್ಥಗಳನ್ನು ನೀಡಿ, "ಕಡ್ಡುದರ್‌' ಎಂದರೆ ವೈಮನಸ್ಯ ಉಂಟುಮಾಡು 


21 


ಎಂದು ಅರ್ಥೈಸುತ್ತಾರೆ; ನರಸಿ೦ಹಶಾಸ್ತಿಗಳು “ಕಟ್ಟುವರ್ಪುದು' ಎಂಬ 
ಪಾಠವನ್ನಿಟ್ಟುಕೊ೦ಡು ನಿಗ್ರಹಬುದ್ಧಿಯನ್ನಿರಿಸುವುದು ಎಂದು ವಿವರಣೆ ನೀಡುತ್ತಾರೆ.] 


ನಿನ್ನೀ ಬೆಸಸಿದ ಚಕ್ರಮ 

ದೆನ್ನೀ ದೇಹಾದ್ರಿಯಂ ಗೆಲಲ್‌ ನೆಣ*ಯದು ನೀಂ 
ಬಿನ್ನನಿದೇಕಿರ್ಪೆಯದೆಂ 

ತನ್ನ ಗೆಲಲ್‌ ವಜ್ರಗಿರಿಯನಾರ್ಕುಮೆ ವಜ್ರಂ ೧೧೪ 


ಪದವಿಭಾಗ-ಅನ್ವಯ-ಅರ್ಥ: ನಿನ್ನ ಬೆಸಸಿದ ಈ ಚಕ್ರಂ ೬ ಅದು ಇ ನೀನು 
ಆಜ್ಞಾಪಿಸಿದ ಈ ಚಕ್ರರತ್ನವು, ಎನ್ನ + ಈ ದೇಹಾದ್ರಿಯಂ ಗೆಲಲ್‌ ನೆಜ*ಯದು ಇ 
ನನ್ನ ಈ ಮೈಯೆಂಬ ಪರ್ವತವನ್ನು ಗೆಲ್ಲಲು ಸಮರ್ಥವಲ್ಲ, ನೀಂ ಇದೇಕೆ ಬಿನ್ನನೆ 
ಇರ್ಪೆ ಎ ನೀನು ಹೀಗೇಕೆ ಮೌನವಾಗಿದ್ದೀಯೆ, ಅದೆಂತು + ಎನ್ನ ೬ ಅದು ಹೇಗೆ 
ನನ್ನನ್ನು ಗೆಲ್ಲ(ಬಲ್ಲುದು), ವಜಗಿರಿಯನ್‌ ವಜಂ ಗೆಲಲ್‌ ಆರ್ಕುಮೆ ಇ ವಜಗಿರಿಯನ್ನು 
ವಜವು ಗೆಲ್ಲಲು ಸಾಧ್ಯವೇ. 


ಗದ್ಯಾನುಸರಣ: "ನೀನು ಆಜ್ಞಾಪಿಸಿದ ಈ ಚಕ್ರರತ್ನವು ನನ್ನ ಈ ಮೈಯೆಂಬ 
ಪರ್ವತವನ್ನು ಗೆಲ್ಲಲಾರದು;ಏಕೆ ಸುಮ್ಮನಾದೆ? ಅದು ಹೇಗೆ ನನ್ನನ್ನು ಗೆಲ್ಲ(ಬಲ್ಲುದು), 
ವಜ್ತಗಿರಿಯನ್ನು ವಜ್ರವು ಗೆಲ್ಲಲು ಸಾಧ್ಯವೇ?' 


ನೆಲಸುಗೆ ನಿನ್ನ ವಕ್ಷದೊಳೆ ನಿಶ್ಲಳಮೀ ಭಟಖಡ್ಗಮ೦ಡಲೋ 
ತ್ಲಲವನವಿಭ್ರಮಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿ ಭೂ 
ವಲಯಮನಯ್ಯನಿತ್ತುದುಮನಾಂ ನಿನಗಿತ್ತೆನಿದೇವುದಣ್ಣ ನೀ 
ನೊಲಿದ ಲತಾಂಗಿಗಂ ಧರೆಗಮಾಟಿಸಿದಂದು ನೆಗಟಿ ಮಾಸದೇ ೧೧೫ 


ಪದವಿಭಾಗ-ಅನ್ವಯ-ಅರ್ಥ: ಭಟಖಡ್ಗಮಂಡಲ + ಉತ್ಸಲವನ ವ ಸೈನಿಕರ 
ಕತ್ತಿಗಳ ಗುಂಪೆಂಬ ಉತ್ಪಲವನದಲ್ಲಿ, ವಿಭ್ರಮಭ್ರಮರಿಯಪ್ಪ - ವಿಲಾಸದಿಂದ ತಿರುಗುವ, 
ಈ ಮನೋಹರಿ ರಾಜ್ಯಲಕ್ಷ್ಮಿ = ಈ ಸುಂದರಿಯಾದ ರಾಜ್ಯಲಕ್ಷ್ಮಿಯು, ನಿನ್ನ ವಕ್ಷದೊಳೆ 
ನಿಶ್ಚಳಂ ನೆಲಸುಗೆ - ನಿನ್ನ ಎದೆಯಲ್ಲಿಯೇ ಶಾಸ್ತ್ರತವಾಗಿ ನಿಲ್ಲಲಿ, ಅಯ್ಯನಿತ್ತುದುಮನ್‌ 
ಭೂವಲಯಮನ್‌ = ತಂದೆಯು ನಮಗಿತ್ತ ಈ ಭೂಮಂಡಾಧಿಪತ್ಯವನ್ನು, ಆಂ 
ನಿನಗಿತ್ತೆನ್‌ - ನಾನು ನಿನಗೆ ವಹಿಸಿಕೊಡುತ್ತಿದ್ದೇನೆ, ಅಣ್ಣ ಇದು + ಏವುದು - ಅಣ್ಣನೇ 
ಈ ರಾಜ್ಯದಿಂದ ಏನು ಉಪಯೋಗ, ನೀನು ೬ ಒಲಿದ ಲತಾಂಗಿಗಂ ಧರೆಗಂ + 
ಆಟಿಸಿದಂದು = ಅಲ್ಲದೆ ನೀನು ಇಷ್ಟಪಡುವ ಹೆಣ್ಣನ್ನಾಗಲೀ ನೆಲವನ್ನಾಗಲೀ ನಾನು 
ಇಷ್ಟಪಟ್ಟರೆ, ನೆಗಚನ ಮಾಸದೇ- ನನ್ನ ಒಳ್ಳೆಯ ಹೆಸರೆಉ ಕೆಡುವುದಿಲ್ಲವೇ. 


ಗದ್ಯಾನುಸರಣ: "ಸೈನಿಕರ ಕತ್ತಿಗಳ ಗುಂಪೆಂಬ ಉತ್ಪಲವನದಲ್ಲಿ ವಿಲಾಸದಿಂದ 
ತಿರುಗುವ ಈ ಸುಂದರಿಯಾದ ರಾಜ್ಯಲಕ್ಷ್ಮಿಯು ನಿನ್ನ ಎದೆಯಲ್ಲಿಯೇ ಶಾಸ್ವತವಾಗಿ 
ನಿಲ್ಲಲಿ; ತಂದೆಯು ನಮಗಿತ್ತ ಈ ಭೂಮಂಡಾಧಿಪತ್ಯವನ್ನು ನಾನು ನಿನಗೆ 
ವಹಿಸಿಕೊಡುತ್ತಿದ್ದೇನೆ; ಅಣ್ಣನೇ ಈ ರಾಜ್ಯದಿಂದ ಏನು ಉಪಯೋಗ? ಅಲ್ಲದೆ ನೀನು 


ಇಷ್ಟಪಡುವ ಹೆಣ್ಣನ್ನಾಗಲೀ ನೆಲವನ್ನಾಗಲೀ ನಾನು ಇಷ್ಟಪಟ್ಟರೆ ನನ್ನ ಒಳ್ಳೆಯ ಹೆಸರು 
ಕೆಡುವುದಿಲ್ಲವೇ? 


[ವಿಶೇಷ ವಿಚಾರ: ಈ ಪದ್ಯದ ಬಗ್ಗೆ ಪ್ರೊ| ಜಿ. ಎಚ್‌. ನಾಯಕರು ಬರೆದ 
ವ್ಯಾಖ್ಯಾನ ಬಹು ಸುಂದರವಾಗಿದೆ; ರಾಜ್ಯಾಧಿಕಾರ ಎಂಬುದು ಖಡ್ಗಗಳ ಮೇಲೆ 
ಅವಲಂಬಿಸಿರುವಂಥದು, ಅಂದರೆ ಹಿಂಸೆಯ ಹಿನ್ನೆಲೆಯದು; ಜೊತೆಗೆ ಅದು ಕ್ಷಣಿಕ, 
ಅಂತಹುದು ನಿನ್ನ ವಕ್ಷದಲ್ಲಿ ಶಾಶ್ವತವಾಗಿ ನೆಲಸಲಿ ಎಂಬ ಹಾರೈಕೆಯಲ್ಲಿ ಹಾಗೆ 
ನೆಲಸಲಾರದು ಎ೦ಬ ಎಚ್ಚರಿಕೆಯೂ ದ್ವನಿತವಾಗುತ್ತದೆ. ತಮ್ಮನಾದ ತಾನು ಅಣ್ಣ ಒಲಿದ 
ಹೆಣ್ಣು ಭೂಮಿಗಳನ್ನು ಬಯಸಬಾರದೆಂಬ ಮಾತಿನಲ್ಲಿ ಬಾಹುಬಲಿಯ ನೈತಿಕಪುಜ್ಞೆ 
ಸೂಚಿತವಾಗಿದೆ, ನಿಜ. ಆದರೆ ಹೆಣ್ಣು-ಭೂಮಿಗಳನ್ನು ಸಮೀಕರಿಸುವುರ ಹಿಂದೆ 
ರಾಜತ್ವದ “ವೀರಭೋಜ್ಯಾ ವಸುಂಧರಾ' ಎ೦ಬ ಆದರ್ಶವೂ ಧ್ವನಿತವಾಗಿದೆ; ರಾಜರು 
ಭೂಮಿಯನ್ನು ತಾಯಿಯೆಂದು ಕಾಣದೆ ಹೆಣ್ಣೆಂದು ಭೋಗಿಸಲಾಶಿಸಿದ್ದನ್ನು ಕುರಿತೇ 
ಬೇಂದ್ರೆ ತಮ್ಮ "ಮೊದಲಗಿತ್ತಿ' ಕವನದಲ್ಲಿ “ಪಾತಾಳ ಕಂಡರು ಕೆಲ ತಾಯಿಗ್ಗಂಡರು' 
ಎಂಬ ಮಾತಿನ ಮೂಲಕ ಚುಚ್ಚಿ ನುಡಿಯುತ್ತಾರೆ.] 


ಅವಧರಿಸದೆ ನಿನ್ನೊಳ್‌ ಪಿರಿ 

ದವಿನಯಮಂ ನೆಗಟ್ಟ ದೋಷಮಂ ತಪದೊಳ್‌ ನೀ 
ಗುವೆನಸದಾಗ್ರಹಮಂ ಬಿಸು 

ಡುವುದೊರ್ಮೆಗೆ ಮಣಕವುದೆನ್ನ ದುರ್ವಿಳಸನಮಂ ೧೧೬ 


ಪದವಿಭಾಗ-ಅನ್ವಯ-ಅರ್ಥ: ಅವಧರಿಸದೆ - ವಿವೇಚನೆಯಿಲ್ಲದೆ, ನಿನ್ನೊಳ್‌ 
ಪಿರಿದು + ಅವಿನಯಮಂ ನೆಗಟ್ಟ ದೋಷಮಂ ನಿನ್ನ ಬಗ್ಗೆ ಮಹಾ ಅವಿನಯವನ್ನು 
ತೋರಿಸಿದ ತಪ್ಪನ್ನು, ತಪದೊಳ್‌ ನೀಗುವೆನ್‌ = ತಪ್ಪಸ್ಸುಗೈದು 
ಹೋಗಲಾಡಿಸಿಕೊಳ್ಳುತ್ತೇನೆ, ಅಸತ್‌ + ಆಗಹಮಂ ಒರ್ಮೆಗೆ ಬಿಸುಡುವುದು = ನನ್ನ 
ಬಗೆಗಿನ ಕೋಪವನ್ನು ಪೂರ್ತಿ ಬಿಟ್ಟುಬಿಡು, ಎನ್ನ ದುರ್ವಿಳಸನಮಂ ಮಅ*ವುದು ಎ 
ನನ್ನ ಕೆಟ್ಟ ನಡವಳಿಕೆಯನ್ನು ಮರೆತುಬಿಡು. 


ಗದ್ಯಾನುಸರಣ: “ವಿವೇಚನೆಯಿಲ್ಲದೆ ನಿನ್ನ ಬಗ್ಗೆ ಮಹಾ ಅವಿನಯವನ್ನು 
ತೋರಿಸಿದ ನನ್ನ ತಪ್ಪನ್ನು ತಪ್ಪಸ್ಸುಗೈದು ಹೋಗಲಾಡಿಸಿಕೊಳ್ಳುತ್ತೇನೆ; ನನ್ನ ಬಗೆಗಿನ 
ಕೋಪವನ್ನು ಬಿಡು, ನನ್ನ ಕೆಟ್ಟ ನಡವಳಿಕೆಯನ್ನು ಮರೆತುಬಿಡು. A 


ವ। ಎಂದು ಬಾಹುಬಲಿಕುಮಾರಂ ತಪಶ್ಚರಣನಿಶ್ಚಳನಿಶ್ಚಯಮನನಾದಾಗಳ್‌, 


ಅರ್ಥ: ಎಂದು ಬಾಹುಬಲಿಕುಮಾರಂ ತಪಃ + ಚರಣನಿಶ್ಚಳನಿಶ್ಚಯಮನನ್‌ 
+ ಆದಾಗಳ್‌ ವ ಎಂದು ಬಾಹುಬಲಿಯು ತಪಸ್ಸನ್ನು ಮಾಡುವ ಅಚಲವಾದ 
ನಿರ್ಧಾರವನ್ನು ಮಾಡಿದ. 


ಮನದೊಳ್‌ ಮುಂ ಪುದಿರ್ದ ಕೋಪಮನಿತುಂ ತೂಳ್ಡಾಗಳೆತ್ತೆತ್ತ ಗೆ 
ಯ್ದೆನಿದಂ ತಮ್ಮನೊಳೆಂಬುದೊಂದುಪಶಮಂ ಕೈಗಣ್ಮಿ ನೀನೊರ್ಬನೈ 


22 


ಮನುವಂಶಕ್ಕೆ ಲಲಾಮನಪ್ಪನುಜನೈ ಬೇಡಮ್ಮ ನೀನು೦ ತಪೋ 
ವನಮಂ ಸಾರ್ವುದುಮಾನದಾರ್ಗೆ ಮೆಅಕವೆಂ ಮತ್ತಾಜ್ಯಸಾಮ್ರಾಜ್ಯಮಂ 
೧೧೭ 


ಪದವಿಭಾಗ-ಅನ್ವಯ-ಅರ್ಥ: ಮುಂ ಮನದೊಳ್‌ ಪುದಿರ್ದ ಇ ಈ 
ಮುಂಚೆ ತನ್ನ ಮನಸಿನಲ್ಲಿ ತುಂಬಿಕೊಂಡಿದ್ದ, ಕೋಪಂ + ಅನಿತು೦ ತೂಳ್ಬಾಗಲ್‌ ಎ 
ಕೋಪವೆಲ್ಲ ಕೊಚ್ಚಿಹೋಗಲು, ಇದಂ ತಮ್ಮನೊಳ್‌ ಎತ್ತೆತ್ತ ಗೆಯ್ದೆನ್‌ ೬ ನನ್ನ ತಮ್ಮನ 
ಬಗ್ಗೆ ಏನೇನು ಮಾಡಿಬಿಟ್ಟೆ, ಎಂಬುದು + ಒಂದು + ಉಪಶಮಂ ಕೈಗಣ್ಮಿ = ಎನ್ನುವ 
ಒಂದು ಪಶ್ಚಾತ್ತಾಪವು ಉಂಟಾಗಿ, ಮನುವಂಶಕ್ಕೆ ಲಲಾಮನ್‌ + ಅಪ್ಪ + ಅನುಜನೈ 
ನೀನ್‌ * ಒರ್ಬನೈ ಇ ಮನುವಂಶಶ್ರೇಷ್ಠನಾದ ತಮ್ಮ ನೀನು, ಬೇಡ 4 ಅಮ್ಮ ನೀನುಂ 
ತಪೋವನಮಂ ಸಾರ್ವದುಂ ಇ ಬೇಡ ಅಣ್ಣ ನೀನೂ ತಪೋವನವನ್ನು ಸೇರಿದರೆ, 
ಆನ್‌ ಮತ್‌ 4 ಪ್ರಾಜ್ಯಸಾಮ್ರಾಜ್ಯಮ೦ = ಈ ನನ್ನ ವಿಶಾಲ ಸಾಮ್ರಾಜ್ಯವನ್ನು, ಅದು + 
ಆರ್ಗೆ ಮೆಳ*ವೆಂ ಇ ನಾನು ಯಾರಿಗೋಸುಗವಾಗಿ ಮೆರೆಯಲಿ. 


ಗದ್ಯಾನುಸರಣ: ಇದುವರೆಗೆ ಭರತನ ಮನಸಿನಲ್ಲಿ ತುಂಬಿಕೊಂಡಿದ್ದ 
ಕೋಪವೆಲ್ಲ ಕೊಚ್ಚಿಹೋಯಿತು; ತಮ್ಮನ ಬಗ್ಗೆ ಏನೇನು ಮಾಡಿಬಿಟ್ಟೆ ಎನ್ನುವ 
ಪಶ್ಚಾತ್ತಾಪವು ಉಂಟಾಯಿತು; ಆಗ ಭರತ ಬಾಹುಬಲಿಯನ್ನು ಕುರಿತು, "ನನ್ನ 
ತಮ್ಮನಾದ ನೀನೇ ಮನುವಂಶಶ್ರೇಷ್ಠ, ಬೇಡ ಅಣ್ಣ ನೀನೂ ತಪೋವನವನ್ನು ಸೇರಿದರೆ 
ಈ ನನ್ನ ವಿಶಾಲ ಸಾಮ್ರಾಜ್ಯವನ್ನು ಯಾರಿಗೋಸುಗವಾಗಿ ಮೆರೆಯಲಿ? 


ವ। ಎಂದು 
ಅರ್ಥ: ಎಂದು = ಎಂಬುದಾಗಿ, 


ನಿಜಪಾದಾಂಬುರುಹಕ್ಕೆ ಪಾದ್ಯವಿಧಿಯಂ ನೇತ್ರಾಂಬುವಿಂ ಮಾಡುವ 

ಗ್ರಜನತ್ಯುನ್ನತಮಪ್ಪ ಮಸ್ತಕದ ಮೇಗೋರಂತೆ ಪಾಯ್ದಾತ್ಮ ಬಾ 

ಷ್ಟಜಳೌಘಂಗಳಿನ೦ದು ಬಾಹುಬಲಿ ತನ್ನಿಂದಂ ನಿಧೀಶಂಗೆ ವಂ 

ಶಜರಾಜ್ಯಾಭಿಷವೋತ್ಸವಂ ನೆಗಟ್ಟುದೆಂಬಾಶಂಕೆಯಂ ಮಾಡಿದಂ 
೧೧೮ 


ಪದವಿಭಾಗ-ಅನ್ವಯ-ಅರ್ಥ: ನಿಜಪಾದ + ಅಂಬುರುಹಕ್ಕೆ - ತನ್ನ 
ಅಡಿದಾವರೆಗಳಿಗೆ, ನೇತ್ರಾಂಬುವಿಂ ಪಾದ್ಯವಿಧಿಯ೦ ಮಾಡುವ ಎ ತನ್ನ ಕಣ್ಣೀರಿನಿಂದ 
ತೊಳೆಯುವ ಕಾರ್ಯವನ್ನು ಮಾಡುವ, ಅಗಜನ + ಅತಿ + ಉನ್ನತಂ + ಅಪ್ಪ 
ಮಸ್ತಕದ ಮೇಗೆ - ಅಣ್ಣನ ಮಹಿಮಾಸ್ಪದವಾದ ನೆತ್ತಿಯ ಮೇಲೆ, ಓರಂತೆ ಪಾಯ್ವ 
ಒಂದೇ ಸಮನೆ ಸುರಿಯುವ, ಆತ್ಮ ಬಾಷ್ಟಜಳ + ಓಘಂ೦ಗಳಿನ್‌ - ತನ್ನ ಕಣ್ಣೀರಿನ 
ಧಾರೆಯಿಂದ, ಅಂದು ನಿಧೀಶಂಗೆ ಬಾಹುಬಲಿ - ಆಗಲೇ ಭರತನಿಗೆ ಬಾಹುಬಲಿಯು, 
ತನ್ನಿಂದಂ = ತನ್ನ ಕೈಯಾರೆ, ವಂಶಜರಾಜ್ಯ + ಅಭಿಷವ 4+ ಉತ್ಸವಂ ವ ತನ್ನ 
ವಂಶದ ಹಿರಿಯನಿಗೆ ಪಟ್ಟಾಭಿಷೇಕವನ್ನು ನೆಗಟ್ಟುದು * ಎಂಬ +೬ ಆಶಂಕೆಯಂ 
ಮಾಡಿದಂ - ಮಾಡುತ್ತಿರುವನೇನೋ ಎಂಬ ಭಾವನೆಯನ್ನುಂಟುಮಾಡಿದ. 


ಗದ್ಯಾನುಸರಣ: ಬಾಹುಬಲಿಯ ಮುಂದೆ ತಲೆತಗ್ಗಿಸಿ ನಿಂತು ಕಣ್ಣಿರು 
ಸುರಿಸುವ ಭರತನು ಬಾಹುಬಲಿಯ ಅಡಿದಾವರೆಗಳಿಗೆ ತನ್ನ ಕಣ್ಣೀರಿನಿಂದ ತೊಳೆದು 
ಪೂಜೆಗೈಯುವನೇನೋ ಎಂಬಂತೆ ಕಾಣಿಸಿತು; ಅಣ್ಣನ ಮಹಿಮಾಸ್ತದವಾದ ನೆತ್ತಿಯ 
ಮೇಲೆ ಬಾಹುಬಲಿಯ ಕಣ್ಣೀರು ಒಂದೇ ಸಮನೆ ಸುರಿಯುತ್ತಿತ್ತು ಇದನ್ನು ನೋಡಿದರೆ 
ಬಾಹುಬಲಿ ಭರತನಿಗೆ ಬಾಹುಬಲಿಯು ಆಗಲೇ ತನ್ನ ಕೈಯಾರೆ ಪಟ್ಟಾಭಿಷೇಕವನ್ನು 
ಮಾಡುತ್ತಿರುವನೇನೋ ಎಂಬಂತಿತ್ತು 


[ವಿಶೇಷ ವಿಚಾರ: ಈ ಪದ್ಯದ ಸೊಗಸನ್ನು ಪರಿಭಾವಿಸಬೇಕು: ಎತ್ತರವಾದ 
ಬಾಹುಬಲಿಯ ಮುಂದೆ ಸಿಗ್ಗಿನಿಂದ ಭರತ ನಿಂತು ಪಶ್ಚಾತ್ತಾಪದ ಕಣ್ಣೀರು 
ಸುರಿಸುತ್ತಿದ್ದಾನೆ, ಬಾಗಿದ ಅವನ ತಲೆಯ ಮೇಲೆ ಅಣ್ಣನ ಸ್ಥಿತಿಯಿ೦ದ ಪರಿತಾಪಗೊಂಡ 
ತಮ್ಮನ ಕಣ್ಣೀರು ಸುರಿಯುತ್ತಿದೆ. ಒಬ್ಬನದು, ಸಹಜವಾದ ಚಿತ್ರ ಆದರೆ ಒಬ್ಬ 
ತಮ್ಮನಾದರೂ ಎಲ್ಲ ದೃಷ್ಟಿಯಿ೦ದ ಎತ್ತರಕ್ಕೆ ಬೆಳೆದವನು, ಜೊತೆಗೆ ತಪಸ್ಸು ಮಾಡುವ 
ನಿರ್ಧಾರ ಕೈಗೊ೦ಡವನು, ವಯಸಿನಿಂದ ಚಿಕ್ಕವನಾದರೂ ಮಹಿಮೆಯಲ್ಲಿ ಹಿರಿಯ, 
ಹೀಗಾಗಿ ಭರತ ಅವನಿಗೆ ಮಣಿಯುವ ದೃಶ್ಯ ಇದು, ವಯಸ್ಸಿನಲ್ಲಿ ದೊಡ್ಡವನಾದ 
ಅಣ್ಣನಿಗೆ ನೈತಿಕವಾಗಿ ಬೆಳೆದ ಹಿರಿಯನು ಆಶೀರ್ವಾದ ರೂಪವಾಗಿ ಕಣ್ಣೀರ ಹನಿಯ 
ಅಕ್ಷತೆಗಳನ್ನು ಸುರಿಸುವನೇನೋ ಎಂಬ ರೀತಿ - ಪರಿಭಾವಿಸಿದಷ್ಟೂ ಮನದುಂಬುವ 
ಪದ್ಯ] 


ವ। ಅಂತು ಭರತೇಶ್ವರನಂ ಬಾಹುಬಲಿಕುಮಾರನೆಂತಾನುಮೊಡಂಬಡಿಸಿ 
ಮಹಾಬಲಿಯೆಂಬ ನಿಜತನೂಜನನಾತ್ಮೀಯ ಪದವಿಯೊಳ್‌ ನಿಜೆಸಿ, 


ಅರ್ಥ: ಅಂತು ಭರತೇಶ್ವರನ೦ ಬಾಹುಬಲಿಕುಮಾರನ್‌ + ಎಂತಾನುಂ + 
ಒಡಂಬಡಿಸಿ ಮಹಾಬಲಿಯೆಂಬ ನಿಜತನೂಜನನ್‌ + ಆತ್ಮೀಯಪದವಿಯೊಳ್‌ ನಿಜೆಸಿ 
= ಈ ಬಗೆಯಲ್ಲಿ ಬಾಹುಬಲಿಯು ಭರತನನ್ನು ಕೊನೆಗೂ ಒಪ್ಪಿಸಿ ತನ್ನ ಮಗನಾದ 
ಮಹಾಬಲಿಯನ್ನು ತನ್ನ ಸ್ಥಾನದಲ್ಲಿ ಕೂರಿಸಿದ. 


ಕ್ಲಿತಿತಳದೊಳ್‌ ನೆಗಟ್ಟೆರ್ದ 

ಪ್ರತಿಮಲ್ಲನನಿಕ್ಕಿ ಮುಯ್ವನಣಮಾನದೆ ದ 
ರ್ಪಿತದುರಿತಮಲ್ಲನುಮನುಡಿ 

ವ ತಕ್ಕಿನಿಂ ಸಭೆಗೆ ನಡೆದನಿಂದ್ರಾರ್ಚಿತನಾ ೧೧೯ 


ಪದವಿಭಾಗ-ಅನ್ವಯ-ಅರ್ಥ: ಕ್ಲಿತಿತಳದೊಳ್‌ ನೆಗಟ್ಟೆರ್ದ = ಭೂಮಿಯ 
ಮೇಲೆ ಪ್ರಸಿದ್ಧನಾದ ಅಪ್ರತಿಮಲ್ಲನನ್‌ + ಇಕ್ಕಿ - ಸಾಟಿಯಿಲ್ಲದಂತಹ ವೀರನನ್ನು 
ಸೋಲಿಸಿ, ಮುಯ್ವನ್‌ + ಅಣ೦ «+ ಆನದೆ ಸೇಡನ್ನು ಕೊಂಚವಾದರೂ 
ಉಳಿಸಿಕೊಳ್ಳದೆ, ದರ್ಪಿತದುರಿತಮಲ್ಲನುಮನ್‌ +೬ ಉಡಿವ ತಕ್ಕಿನಿಂ = ದರ್ಪಿಷ್ಟನಾದ 
ಪಾಪವೆಂಬ ಜಟ್ಟಿಯನ್ನೂ ಮಣಿಸುವ ಗತ್ತಿನಿಂದ, ಇಂದ್ರ + ಅರ್ಜಿತನಾ ಸಭೆಗೆ 
ನಡೆದನ್‌ ಇ (ಬಾಹುಬಲಿಯು) ಇಂದಪೂಜಿತನಾದ ಪುರುದೇವನ ಸಮವಸರಣ 
ಸಭೆಗೆ ಹೋದ. 


23 


ಗದ್ಯಾನುಸರಣ: ಭೂಮಿಯ ಮೇಲೆ ಪ್ರಸಿದ್ಧನಾದ ಸಾಟಿಯಿಲ್ಲದಂತಹ 
ಭರತನನ್ನು ಸೋಲಿಸಿದ ಬಾಹುಬಲಿಯ ಮನಸ್ಸಿನಲ್ಲಿ ಕೊಂಚವಾದರೂ ಸೇಡಿನ 
ಭಾವನೆ ಉಳಿಸಿಯಲಿಲ್ಲ; ಮುಂದೆ ದರ್ಪಿಷ್ಠನಾದ ಪಾಪವೆಂಬ ಜಟ್ಟಿಯನ್ನೂ 
ಮಣಿಸುವ ಗತ್ತಿನಿಂದ ಆತನು ಇಂದ್ರಪೂಜಿತನಾದ ಪುರುದೇವನ ಸಮವಸರಣ ಸಭೆಗೆ 
ಹೋದ. 


ವಟ ಅಂತು ಭಗವದಾಸ್ಥಾನಾರವಿಂದಿನಿಯಂ ರಾಜಹಂಸನಂತಳಂಕರಿಸುತ್ತುಂ 
ಬಂದು ಭಗವತ್ನಾದಪೀಠೋಪಕಂಠದೊಳ್‌ ಸರ್ವಾಂಗೋಪನತನಾಗಿ ನಿಂದು, 
ನಿಟಿಲತಟಘಟಿತ ಕರಕುಶೇಶಯಕುಟ್ಮಲನಾಗಿ 


ಪದವಿಭಾಗ-ಅನ್ವಯ-ಅರ್ಥ: ಅಂತು ಭಗವತ್‌ + ಆಸ್ಥಾನ + 
ಅರವಿಂದಿನಿಯಂ ರಾಜಹಂಸನಂತೆ ಇ. ಹೀಗೆ ತೀರ್ಥಂಕರನ ಸಭೆಯೆಂಬ 
ತಾವರೆಗೊಳದಲ್ಲಿ ತೇಲುವ ರಾಜಹಂಸದಂತೆ, ಅಳಂಕರಿಸುತ್ತುಂ ಬಂದು ಭಗವತ್‌ + 
ಪಾದಪೀಠ + ಉಪಕಂಠದೊಳ್‌ ಸರ್ವಾಂಗ + ಉಪನತನಾಗಿ ನಿಂದಾಗಳ್‌ - ಬಂದ 
ಬಾಹುಬಲಿಯ ಪುರುದೇವನ ಪಾದಪೀಠದ ಬಳಿ ಸಾಷ್ಟಾಂಗವೆರಗಿ ನಿಂತುಕೊಂಡು, 
ನಿಟಿಲತಟಘಟಿತ ಕರಕುಶೇಶಯಕುಟ್ಕಲನಾಗಿ = ತನ್ನ ಕೈಗಳ೦ಬ ಕಮಲದ 
ಮೊಗ್ಗುಗಳನ್ನು ಹಣೆಯಲ್ಲಿ ಇರಿಸಿಕೊಂಡು 


ಅರ್ಥ: ಹೀಗೆ ತೀರ್ಥಂಕರನ ಸಭೆಯೆಂಬ ತಾವರೆಗೊಳದಲ್ಲಿ ತೇಲುವ 
ರಾಜಹಂಸದಂತೆ ಬಂದ ಬಾಹುಬಲಿಯ ಪುರುದೇವನ ಪಾದಪೀಠದ ಬಳಿ 
ಸಾಷ್ಟಾಂಗವೆರಗಿ ನಿಂತುಕೊಂಡು, ಮುಗಿದ ತನ್ನ ಕೈಗಳೆಂಬ ಕಮಲದ ಮೊಗ್ಗುಗಳನ್ನು 
ಹಣೆಯಲ್ಲಿ ಇರಿಸಿಕೊಂಡು 


ಮೊದಲೊಳ್‌ ದೇವರ ದಯೆಗೆ 
ಯ್ಹುದಲ್ತೆ ಯುವರಾಜಪದವಿಯೆನಗೀಗಳುಮ 


ಭ್ಯುದಯಕರಪ್ರವ್ರಜ್ಯದ 

ಪದವಿಯ ಯುವರಾಜಪದವಿಯಂ ದಯೆಗೆಯ್ಯಿಂ ೧೨೦ 

ಪದವಿಭಾಗ-ಅನ್ವಯ-ಅರ್ಥ: ಮೊದಲೊಳ್‌ ಎನಗೆ ಯುವರಾಜಪದವಿ 
ದೇವರ ದಯೆಗೆಯ್ದುದೆ + ಅಲ್ಲೆ - ಮೊದಲು ನನಗೆ ತಾವೇ ಅಲ್ಲವೇ 
ಯುವರಾಜಪದವಿಯನ್ನು ದಯಪಾಲಿಸಿದುದು, ಈಗಳು೦ + ಅಭ್ಯುದಯಕರಪ್ರವ್ರಜ್ಯದ 
ಪದವಿಯ ಮ ಈಗಲೂ ಶ್ರೇಯಸ್ಕರವಾದ ಸನ್ಮಾಸದೀಕ್ಷೆಯೆಂಬ, 


ಯುವರಾಜಪದವಿಯಂ ದಯೆಗೆಯ್ಯಿಂ ತ ಯುವರಾಜಪದವಿಯನ್ನು ದಯಪಾಲಿಸಿರಿ. 


ಗದ್ಯಾನುಸರಣ: “ಈ ಮೊದಲು ನನಗೆ ತಾವೇ ಅಲ್ಲವೇ 
ಯುವರಾಜಪದವಿಯನ್ನು ದಯಪಾಲಿಸಿದುದು; ಈಗಲೂ ಶ್ರೇಯಸ್ಕರವಾದ 
ಸನ್ಯಾಸದೀಕ್ಷೆಯೆಂಬ ಯುವರಾಜಪದವಿಯನ್ನು ದಯಪಾಲಿಸಿರಿ.' 


ಗುರುಪದಪದ್ಮಾಂತಿಕದೊಳ್‌ 


ಪರಮೇಶ್ವರದೀಕ್ಷೆಯಂ ಮನಂ ಬಿಡೆ ಕೊಂಡೀ 
ಧರೆಯಂ ಪೊಗಟೆಸಿದನಿದೇಂ 
ಪುರುಪರಮೇಶ್ವರಸುತರ್‌ ಪರಿಚ್ಛೇದಿಗಳೋ ೧೨೧ 


ಪದವಿಭಾಗ-ಅನ್ವಯ-ಅರ್ಥ: ಗುರುಪದಪದ್ಮ + ಅಂತಿಕದೊಳ್‌ ಐ 
ಗುರುವಿನ ಅಡಿದಾವರೆಗಳ ಬಳಿ, ಪರಮೇಶ್ವರದೀಕ್ಷೆಯಂ = ಜಿನದೀಕ್ಷೆಯನ್ನು ಮನಂ 
ಬಿಡೆ ಕೊ೦ಡು - ಮನಃಪೂರ್ವಕವಾಗಿ ಹೊಂದಿ, ಈ ಧರೆಯಂ ಪೊಗಟೆಸಿದನ್‌ ಇ 
ಇಡೀ ಜಗತ್ತೇ ಹೊಗಳುವಂತೆ ಮಾಡಿಕೊಂಡ, ಪುರುಪರಮೇಶ್ವರಸುತರ್‌ ಇದೇಂ 
ಪರಿಚ್ಛೇದಿಗಳೋ = ಪುರುದೇವನ ಮಕ್ಕಳು ಅದೆಂತಹ ದೃಢಮನಸ್ಸಿನವರೋ! 


ಗದ್ಯಾನುಸರಣ: ಗುರುವಿನ ಅಡಿದಾವರೆಗಳ ಬಳಿ ಬಾಹುಬಲಿಯು 
ಜಿನದೀಕ್ಷೆಯನ್ನು ಮನಃಪೂರ್ವಕವಾಗಿ ಕೈಗೊಂಡ; ಇಡೀ ಜಗತ್ತೇ ಅವನನ್ನು 
ಹೊಗಳಿತು; ಪುರುದೇವನ ಮಕ್ಕಳು ಅದೆಂತಹ ದೃಢಮನಸ್ಸಿನವರು! 


ವಃ ಅಂತು ಜೈನದೀಕ್ಷೆಯಂ ಕೈಕೊಂಡು ಗುರುವಿನನುಮತದಿಂ 
ದ್ವಾದಶಾಂಗಚತುರ್ದಶಪೂರ್ವಂಗಳಂ ಕಲ್ತು ತದನುಮತದೊಳ್‌ 
ಬಟೆಯಮೇಕವಿಹಾರಿಯಾಗಿ ಸಂವತ್ಸರಾವಧಿವರಂ ಪ್ರತಿಮಾಯೋಗದೊಳ್‌ ನಿಲೆ, 


ಅರ್ಥ: ಅಂತು ಜೈನದೀಕ್ಷೆಯಂ ಕೈಕೊಂಡು ಗುರುವಿನ -- ಅನುಮತದಿಂ 
ದ್ವಾದಶಾಂಗಚತುರ್ದಶಪೂರ್ವ೦ಗಳಂ೦ ಕಲ್ತು ತತ್‌ + ಅನುಮತದೊಳ್‌ ಬಟೆಯಂ + 
ಏಕವಿಹಾರಿಯಾಗಿ ಸಂವತ್ಸರ + ಅವಧಿವರಂ ಪ್ರತಿಮಾಯೋಗದೊಳ್‌ ನಿಲೆ ಎ ಹೀಗೆ 
ಜಿನದೀಕ್ಷೆಯನ್ನು ಹೊಂದಿ ಪುರುದೇವನ ಅಪ್ಪಣೆಯಂತೆ 
ದ್ವಾದಶಾಂಗಚತುರ್ದಶಪೂರ್ವಗಳನ್ನು ಅಭ್ಯಾಸ ಮಾಡಿದ; ಆನಂತರ ಗುರುವಿನ 
ಅನಿಜ್ಞೆಯಂತೆ ಒಂದು ವರ್ಷದವರೆಗೆ ಪ್ರತಿಮಾಯೋಗದಲ್ಲಿ ನಿಂತ. 


ಅಡಿವಿಡಿದಿಟ್ಟ ಪುತ್ತುಗಳ ನೆತ್ತಿಗಳಿ೦ ನಿಮಿರ್ದಿರ್ದ ಬಳ್ಳಿಗ 
ಳ್ಲಿಡಿದು ವಿಷೋರಗಪ್ರತತಿ ನೋಟಕ್ಬೊಡಗುರ್ವಿಸೆ ಸುಯ್ದ ಸುಯ್ಗಳಿಂ 
ಕಿಡಿ ಪೊಅಪೊಣೆ ಬಾಹುಬಲಿಯೋಗಿಯ ಘೋರತಪೋಮಹಾಗ್ನಿಯಿ೦ 
ಸುಡೆ ಸುಟೆದುಣ್ಮುತಿರ್ಪ ಕಿಡಿಗಳ್ಗೆಣೆಯಾದುವು ತತ್ವದೇಶದೊಳ್‌ 

೧೨೨ 


ಪದವಿಭಾಗ-ಅನ್ವಯ-ಅರ್ಥ: ತತ್‌ + ಪ್ರದೇಶದೊಳ್‌ ಎ ಆ (ತಪಸ್ಸಿನ) 
ಜಾಗದಲ್ಲಿ, ಅಡಿ + ಪಿಡಿದು ೬ ಇಟ್ಟ ಪುತ್ತುಗಳ ನೆತ್ತಿಗಳಿ೦ ೬ ಅಡಿಗಳಿಂದ ಹಿಡಿದು 
ಬೆಳೆದ ಹುತ್ತಗಳ ಬಾಯಿಗಳಿಂದ, ನಿಮಿರ್ದಿರ್ದ ಬಳ್ಳಿಗಳ್‌ + ಪಿಡಿದು ಎ ಹಬ್ಬಿದ್ದ 
ಬಳ್ಳಿಗಳನ್ನು ಅನುಸರಿಸಿ, ವಿಷ + ಉರಗಪ್ರತತಿ - ವಿಷಸರ್ಪಗಳ ಸಮೂಹವು, 
ನೋಟಸ್ನೊಡೆ + ಅಗುರ್ವಿಸೆ ೬ ನೋಡಲು ಭೀಕರವಾಗಿ, ಸುಯ್ವ ಸುಯ್ಗಳಿ೦ ೫ 
ಹೊಮ್ಮುವ ಫೂತ್ಕಾರದಿ೦ದ, ಕಿಡಿ ಪೊಜಪೊಣೆ = ಕಿಡಿಗಳು ಹೊರಸೂಸಲು, 
ಬಾಹುಬಲಿಯೋಗಿಯ ಘೋರತಪೋಮಹಾ + ಅಗ್ನಿಯಿ೦ = ಬಾಹುಬಲಿಯೋಗಿಯ 


24 


ಅದ್ಭುತವಾದ ತಪಸ್ಥೆಂಬ ಉರಿಯುವ ಬೆಂಕಿಯಿಂದ, ಸುಡೆ ಸುಚಿದು + ಉಣ್ಮುತಿರ್ಪ 
ಕಿಡಿಗಳ್ಗೆ + ಎಣೆಯಾದುವು - ಸುಡುತ್ತ ಸುಳಿಯುವ ಕಿಡಿಗಳಂತೆ ಕಾಣಿಸಿದುವು. 


ಗದ್ಯಾನುಸರಣ: ಆತನ ತಪಸ್ಸಿನ ಜಾಗದಲ್ಲಿ ಅಡಿಗಳಿಂದ ಹಿಡಿದು ಹುತ್ತಗಳು 
ಬೆಳೆದುವು; ಹಬ್ಬಿದ್ದ ಬಳ್ಳಿಗಳನ್ನು ಅನುಸರಿಸಿ ಹುತ್ತಗಳ ಬಾಯಿಗಳಿಂದ ವಿಷಸರ್ಪಗಳ 
ಸಮೂಹವು ಭೀಕರವಾಗಿ, ಬುಸುಗುಡುತ್ತಿದ್ದುವು; ಅದರಿ೦ದ ಕಿಡಿಗಳು ಹೊರಸೂಸಿ 
ಅವು ಬಾಹುಬಲಿಯೋಗಿಯ ಅದ್ಭುತವಾದ ತಪಸ್ಸೆಂಬ ಉರಿಯುವ ಬೆಂಕಿಯಿಂದ 
ಹೊಮ್ಮುವ ಕಿಡಿಗಳಂತೆ ಕಾಣಿಸಿದುವು. 


ಬಳೆದ ಜಡೆ ನಿಮಿರ್ದ ಬಳ್ಳಿಗ 

ಳೊಳೆ ಪೆಣೆದು ವಿಷೋರಗಾನಳಾರ್ಚಿಗಳಿಂದಂ 

ಮಿಳಿರ್ದುವು ಮುನಿಪಧ್ಯಾನಾ 

ನಳನಿರ್ಯದ್ಧೂಮವೇಣಿಕಾನಿಕರದವೋಲ್‌ ೧೨೩ 
ಪದವಿಭಾಗ-ಅನ್ವಯ-ಅರ್ಥ: ಬಳದ ಜಡೆ ೬ ಗಂಟುಕಟ್ಟಿದ ತಲೆಗೂದಲು, 


ನಿಮಿರ್ದ ಬಳ್ಳಿಗಳೊಳೆ ಪಣೆದು = ಹಬ್ಬಿಕೊಂಡಿದ್ದ ಬಳ್ಳಿಗಳೂಡನೆ ಹೆಣೆದುಕೊಂಡು, 
ಮುನಿಪಧ್ಯಾನ + ಅನಳನಿರ್ಯತ್‌ = ಯೋಗಿಯ ತಪಸ್ಸಿನ ಬೆಂಕಿಯಿಂದ ಹೊಮ್ಮುವ, 


ERE = ಹೊಗೆಯ ಬಳ್ಳಿಗಳಂತೆ, ವಿಷ + ಉರಗ + ಅನಳ 
+ ಅರ್ಜ್ಚಿಗಳಿ೦ದ೦ ಇ ವಿಷಸರ್ಪಗಳ ಬೆಂಕಿಯ ಜ್ಞಾಲೆಗಳಿಂದ, ಮಿಳಿರ್ದುವು 
ಅಲುಗಾಡುತ್ತಿದ್ದುವು. 


ಗದ್ಯಾನುಸರಣ: ಗಂಟುಕಟ್ಟಿದ ತಲೆಗೂದಲು ಹಬ್ಬಿಕೊಂಡಿದ್ದ ಬಳ್ಳಿಗಳೂಡನೆ 
ಹೆಣೆದುಕೊಂಡು, ಯೋಗಿಯ ತಪಸ್ಸಿನ ಬೆಂಕಿಯಿಂದ ಹೊಮ್ಮುವ ಹೊಗೆಯ 
ಬಳ್ಳಿಗಳಂತೆ ಕಾಣಿಸುತ್ತ, ವಿಷಸರ್ಪಗಳ ಬೆಂಕಿಯ ಜ್ವಾಲೆಗಳಿಂದ ಅಲುಗಾಡುತ್ತಿದ್ದುವು. 


[ವಿಶೇಷ ವಿಚಾರ: ಪಂಪ ಇಲ್ಲಿ ನೀಡಿರುವ ಬಾಹುಬಲಿಯ 
ಪ್ರತಿಮಾಯೋಗದ ಚಿತ್ರವು ತಟ್ಟನೆ ಶ್ರವಣಬೆಳುಗೊಳದ ಬಾಹುಬಲಿ ಮೂರ್ತಿಯನ್ನು 
ನೆನಪಿಗೆ ತರುತ್ತದೆ; ಅದೂ ಈ ವರ್ಣನೆಗೆ ಅನುಗುಣವಾಗಿದೆ. ಆ ಮೂರ್ತಿಯನ್ನು 
ನಿರ್ಮಿಸಿದ್ದು ಚಾವುಂಡರಾಯ, ಪಂಪನಿಗಿಂತ ಸುಮಾರು ನಲುವತ್ತು ವರ್ಷ 
ಈಚಿನವನು. ಆ ಮೂರ್ತಿಯನ್ನು ಕೆತ್ತಿದವನು ಯಾರೇ ಆಗಿರಲಿ, ಪಂಪನ ಈ 
ವರ್ಣನೆಯನ್ನು ನೋಡಿಯೇ ತನ್ನ ಮೂರ್ತಿಯನ್ನು ಮನಸಿನಲ್ಲಿ ಕಲ್ಪಿಸಿಕೊಂಡು 
ಆನಂತರ ಕಲ್ಲಿನಲ್ಲಿ ಕಂಡರಸಿರಬೇಕು. ಅಂದರೆ ಕಾವ್ಯ 'ಶಿಲವೊಂದೆ ಸ್ಫೂರ್ತಿಯಿತ್ತಿದೆ; 
ಮುಂದೆ ಈ ಮೂರ್ತಿಯನ್ನು ಕುರಿತು ಅನೇಕ ಕಾವ್ಯಗಳು ಬಡಿದೆ. ಅಂದರೆ ಶಿಲ್ಪವು 
ಕಾವ್ಯಕ್ಕೆ ಸ್ಫೂರ್ತಿಯೊದಗಿಸಿದೆ. ಎರಡು ವಿಭಿನ್ನ ಕಲೆಗಳ ಈ ಅನುಸಂಧಾನ ಬಹು 
ಮುಖ್ಯ ಘಟನೆ] 


ವ ಅಂತುಗ್ರೋಗ್ರತಪದೊಳಮಾ ಬಾಹುಬಲಿಮುನೀಂದ್ರಂಗೆ 
ಕೇವಲಜ್ಞಾನಾವಾಪ್ತಿಯಾಗದುದರ್ಕೆ ಭರತೇಶ್ವರಂ ವಿಸ್ಮಯಮುತ್ತು ಪೋಗಿ 
ವೃಷಭನಾಥನ೦ ಬೆಸಗೊಳೆ ತಪದೊಳ್‌ ನಿಂದುಂ ನಿನ್ನ ನೆಲದೊಳ್‌ ನಿಂದೆವೆಂಬ 


ಮಾನಕಷಾಯಮವರ್ಗಿನ್ನುಂ ಪತ್ತುವಿಟ್ಟುದಲ್ಲದಳೆಂ 
ಕೇವಲಜ್ಜಾನೋತ್ಪತ್ತಿಯಾಗದಿರ್ದುದು ನೀಂ ಪೋಗಿ ಕಾಲ್ಲೆಆಗಲೊಡಂ 
ಕೇವಲಜ್ಞಾನಮಕ್ಕುಮೆಂದು ಬೆಸಸಿದೊಡೆ ಲಬ್ಲೋಪದೇಶನಾಗಿ 
ವಿವಿಧಾರ್ಚನಾಸಮಗಪರಿಜನ ಪರಿವೃತಂ ರಾಜರಾಜಂ 
ಮುನಿರಾಜಚರಣಾ೦ಭೋಜದೊಳ್‌ ಬಂದೆಅಗಿ ವಿವಿಧಾರ್ಚನೆಗಳಿಂದಮರ್ಚಿಸಿ, 


ಪದವಿಭಾಗ-ಅನ್ವಯ-ಅರ್ಥ: ಅಂತು + ಉಗ್ರೋಗ್ರತಪದೊಳಂ ಹಾಗೆ 
ಮಹಾ ಉಗ್ರವಾದ ತಪ್ಪನ್ನು ಮಾಡಿಯೂ, ಬಾಹುಬಲಿಮುನೀಂದ್ರಂಗೆ ಕೇವಲಜ್ಞಾನ + 
ಆವಾಪ್ತಿಯಾಗದುದರ್ಕೆ - ಬಾಹುಬಲಿಗೆ ಕೇವಲಜ್ಞಾನವು ದೊರಕದುದಕ್ಕೆ, ಭರತೇಶ್ವರಂ 
ವಿಸ್ಮಯಂ + ಉತ್ತು - ಭರತನು ಆಶ್ಚರ್ಯಪಟ್ಟು, ಪೋಗಿ ವೃಷಭನಾಥನಂ೦ ಬೆಸಗೊಳ 
= ಹೋಗಿ ವೃಷಭೇಶ್ವ'ರನನ್ನು ಕೇಳಿದಾಗ, ತಪದೊಳ್‌ ನಿಂದುಂ ನಿನ್ನ ನೆಲದೊಳ್‌ 
ನಿಂದೆವು - ತಪಸ್ಸಿನಲ್ಲಿ ನಿಂತಿದ್ದರೂ ಅದು ನಿನಗೆ ಸೇರಿದ ಜಾಗದ ಮೇಲೆ, ಎಂಬ 
ಮಾನಕಷಾಯಂ ಇ ಎಂಬ ಮನೋವ್ಯಾಕುಲ, ಅವರ್ಗೆ + ಇನ್ನುಂ ಪತ್ತುವಿಟ್ಟುದಲ್ತು 
= ಅವರಿಗೆ ಇನ್ನೂ ನಿಂತಿಲ್ಲ, ಅದಣೆಂ ಕೇವಲಜ್ಞಾನ + ಉತ್ಪತ್ತಿ * ಆಗದೆ + 
ಇರ್ದುದು - ಅದರಿಂದಾಗಯೇ ಇನ್ನೂ ಕೇವಲಜ್ಞಾನ ಪ್ರಾಪ್ತವಾಗಿಲ್ಲ. ನೀಂ ಪೋಗಿ 
ಕಾಲ್ಗೆ * ಎಜಿಗಲೊಡಂ = ನೀನು ಹೋಗಿ ನಮಸ್ಸರಿಸಿದಾಕ್ಷಣವೇ, ಕೇವಲಜ್ಞಾನಂ + 
ಅಕ್ಕುಂ = ಕೇವಲಜ್ಞಾನ ದೊರೆಯುತ್ತದೆ, ಎಂದು ಬೆಸಸಿದೊಡೆ - ಎಂದು ಹೇಳಿದಾಗ, 
ಲಬ್ಧ + ಉಪದೇಶನಾಗಿ ಇ ಆ ಉಪದೇಶವನ್ನು ಪಡೆದವನಾಗಿ, ವಿವಿಧ + ಅರ್ಚನ 
+ ಅಸಮಗ್ರಪರಿಜನ ಪರಿವೃತಂ ಎ ಬಗೆಬಗೆಯ ಪೂಜಾಸಾಮಗಿಗಳಿಂದಲೂ 
ಮಿತವಾದ ಪರಿಜನರಿಂದಲೂ ಕೂಡಿ, ರಾಜರಾಜ೦ಲ ಇ ಭರತನು, ಬಂದು, 
ಮುನಿರಾಜಚರಣ 4 ಅ೦ಭೋಜದೊಳ್‌ ಎಣಗಿ ಎ ಮುನಿಶ್ರೇಷ್ಠನ ಅಡಿದಾವರೆಗಳಿಗೆ 
ಎರಗಿ, ವಿವಿಧ + ಅರ್ಚ್ಜನೆಗಳಿಂದಂ + ಅರ್ಚಿಸಿ - ನಾನಾ ಬಗೆಯ ಸಾಮಗ್ರಿಗಳಿಂದ 
ಅವನನ್ನು ಪೂಜಿಸಿ, 


ಗದ್ಯಾನುಸರಣ: ಹಾಗೆ ಮಹಾ ಉಗ್ರವಾದ ತಪ್ಪನ್ನು ಮಾಡಿಯೂ 
ಬಾಹುಬಲಿಗೆ ಕೇವಲಜ್ಞಾನವು ದೊರಕದುದಕ್ಕೆ ಭರತನಿಗೆ ಆಶ್ಚರ್ಯವಾಯಿತು; ಹೋಗಿ 
ವೃಷಭೇಶ್ವರನನ್ನು ವಿಚಾರಿಸಿದ; “ತಪಸ್ಸಿನಲ್ಲಿ ನಿಂತಿದ್ದರೂ ಅದು ನಿನಗೆ ಸೇರಿದ ಜಾಗದ 
ಮೇಲೆ ಎಂಬ ಮನೋವ್ಯಾಕುಲ ಅವರಿಗೆ ಇನ್ನೂ ನಿಂತಿಲ್ಲ. ಅದರಿಂದಾಗಯೇ ಇನ್ನೂ 
ಕೇವಲಜ್ಞಾನ ಪ್ರಾಪ್ತವಾಗಿಲ್ಲ, ನೀನು ಹೋಗಿ ನಮಸ್ಕರಿಸಿದಾಕ್ಷಣವೇ ಕೇವಲಜ್ಞಾನ 
ದೊರೆಯುತ್ತದೆ' ಎಂದು ಪುರುದೇವನು ಹೇಳಿದ; ಆ ಉಪದೇಶವನ್ನು ಪಡೆದ 
ಭರತನು ಬಗೆಬಗೆಯ ಪೂಜಾಸಾಮಗಿಗಳಿಂದಲೂ ಮಿತವಾದ ಪರಿಜನರಿಂದಲೂ 
ಕೂಡಿ ಬಂದು ಆ ಮುನಿಶ್ರೇಷ್ಠನ ಅಡಿದಾವರೆಗಳಿಗೆ ಎರಗಿ, ನಾನಾ ಬಗೆಯಲ್ಲಿ 
ಪೂಜಿಸಿದ. 


ನಿನ್ನ ಮಡಗೂಲಕ್ನಿಲಂ ಮಾ 

ನೋನ್ನತ ನೀನೀಯೆ ಬಂದುದೆನಗಿದನೆನತೆಂ 

ದೇನ್ನಿನಗೆ ಬಗೆಯಲಪ್ಪುದೆ 

ನಿನ್ನನೆ ನೀಂ ಬಗೆಯ ಬಗೆಯದಿರ್‌ ಪೆಅಪೆಅತಂ ೧೨೪ 


ಪದವಿಭಾಗ-ಅನ್ವಯ-ಅರ್ಥ: ಮಾನ +೬ ಉನ್ನತ ಇ ಮಹಾ 
ಸ್ವಾಭಿಮಾನಿಯೇ, ನಿನ್ನ ಮಡಗೂಟ” + ನೆಲಂ ಇ ಇದು ನಿನ್ನ ಎಂಜಲು ನೆಲ, 
ನೀನೀಯೆ ಎನಗೆ ಬಂದುದು ೬ ನೀನು ದಯಪಾಲಿಸಿದ್ದರಿಂದಾಗಿ ನನಗೆ ಸಿಕ್ಕಿತು, 
ಇದನ್‌ + ಎನತು ೬ ಎಂದು ನಿನಗೆ ಏನ್‌ ಬಗೆಯಲ್‌ + ಅಪುುದೆ ಎ ಇದನ್ನು 
ನನ್ನದು ಎ೦ದು ನೀನು ಯೋಚಿಸಬಹುದೇ, ನಿನ್ನನೆ ನೀಂ ಬಗೆಯ ಇ ನಿನ್ನ ಒಳಗನ್ನು 
ಕುರಿತು ಚಿಂತಿಸು, ಪೆಆಪೆಅತ೦ ಬಗೆಯದಿರ್‌ ಎ ಬೇರೇನನ್ನೂ ಆಲೋಚಿಸಬೇಡ 


ಗದ್ಯಾನುಸರಣ: "ಮಹಾ ಸ್ವಾಭಿಮಾನಿಯೇ, ಇದು ನಿನ್ನ ಎಂಜಲು ನೆಲ, 
ನೀನು ದಯಪಾಲಿಸಿದ್ದರಿ೦ದಾಗಿ ನನಗೆ ಸಿಕ್ಕಿತು; ಇದನ್ನು ನನ್ನದು ಎಂದು ನೀನು 
ಯೋಚಿಸಬಹುದೇ; ನಿನ್ನ ಒಳಗನ್ನು ಕುರಿತು ಚಿಂತಿಸು, ಬೇರೇನನ್ನೂ 
ಆಲೋಚಿಸಬೇಡ. 


ಎನಲೊಡಮಂತಃಕರಣದೊ 

ಳಿನಿಸಾನುಂ ನಿಂದುದೊಂದು ಮಾನಕಷಾಯಂ 
ಮುನಿಪತಿಗೆ ಪೋಗೆ ಪುಟ್ಟಿದು 
ದನಂತವಸ್ತುಪ್ರಕಾಶಿಕೇವಳಬೋಧಂ ೧೨೫ 


ಪದವಿಭಾಗ-ಅನ್ವಯ-ಅರ್ಥ: ಎನಲೊಡಂ ಇ. ಎಂದ ತಕ್ಷಣವೇ, 
ಅಂತಃಕರಣದೊಳ್‌ ನಿಂದುದು ೬ ಒಂದು ಇನಿಸಾನುಂ  ಮಾನಕಷಾಯಂ 
ಮನಸಿನಲ್ಲಿ ಉಳಿದಿದ್ದ ಅಲ್ಪ ಮನೋವ್ಯಾಕುಲತೆಯು, ಮುನಿಪತಿಗೆ ಪೋಗೆ 
ಮುನಿಶ್ರೇಷ್ಠನಲ್ಲಿ ಹೋಗಲು, ಅನಂತವಸ್ತುಪ್ರಕಾಶಿಕೇವಳಬೋಧಂ ಪುಟ್ಟಿದುದು ೬ 
ವಸ್ತುಗಳನ್ನೂ ಬೆಳಗುವ ಕೇವಲಜ್ಞಾನವು ಪ್ರಾಪ್ತವಾಯಿತು. 


ಗದ್ಯಾನುಸರಣ: ಎಂದ ತಕ್ಷಣವೇ ಬಾಹುಬಲಿಯ ಮನಸಿನಲ್ಲಿ ಉಳಿದಿದ್ದ 
ಅಲ್ಪ ಮನೋವ್ಯಾಕುಲತೆಯೂ ಮುನಿಶ್ರೇಷ್ಠನಲ್ಲಿ ಇಲ್ಲವಾಯಿತು; ಆಗ ಎಲ್ಲ 
ವಸ್ತುಗಳನ್ನೂ ಬೆಳಗುವ ಕೇವಲಜ್ಞಾನವು ಪ ಪ್ರಾಪ್ತವಾಯಿತು. 


ಜಯನಿನದಂ ಸುರದುಂದುಭಿ 

ಚಯನಿನದಂ ಪುಷ್ಪವರ್ಷಮೊರ್ಮೆಯೆ ಸಕಲೋ 

ರ್ವಿಯನೆಯ್ದೆ ಪರ್ವುತಿರೆ ಚಿ 

ತ್ತೆಯ ಸರಿಯಂತೆಅಗಿ ಪೋದುದಮರಸಮಾಜಂ ೧೨೬ 


ಪದವಿಭಾಗ-ಅನ್ವಯ-ಅರ್ಥ: ಜಯನಿನದಂ 3. ಜಯಕಾರವೂ. 
ಸುರದುಂದುಭಿಚಯನಿನದಂ ೬ ದೇವದುಂದುಭಿಸಮೂಹದ ಧ್ವನಿಯೂ, ಪುಷ್ಪವರ್ಷಂ 
= ಹೂಮಳೆಯೂ, ಸಕಲ +೬ ಉರ್ವಿಯನ್‌ ಇ ಭೂಮಿಯನ್ನೆಲ್ಲ, ಒರ್ಮೆಯೆ ಎಯ್ದೆ 
ಪರ್ವುತಿರೆ = ಒಮ್ಮೆಗೇ ಹಬ್ಬುತ್ತಿರಲು, ಅಮರಸಮಾಜ೦ = ದೇವಸಮೂಹವು. 
ಚಿತ್ತೆಯ ಸರಿಯಂತೆ + ಎಜಗಿ ಪೋದುದು ಇ ಚಿತ್ತೆಯ ಮಳೆಯ ಹಾಗೆ ನಮಸ್ಕರಿಸಿ 
ಹೋದರು. 


3) 
3@ 1 


ಗದ್ಯಾನುಸರಣ: ಜಯಕಾರವೂ, ದೇವದುಂದುಭಿಸಮೂಹದ ಧ್ವನಿಯೂ, 
ಹೂಮಳೆಯೂ ಒಮ್ಮೆಗೇ ಉಂಟಾಗಿ ಭೂಮಿಯನ್ನೆಲ್ಲ ಹಬ್ಬಿತು; ದೇವಸಮೂಹವು 
ಚಿತ್ತೆಯ ಮಳೆಯ ಹಾಗೆ ನಮಸ್ಕರಿಸಿ ಹೋದರು. 


ವ। ಅಂತು ಬಾಹುಬಲಿಕೇವಳಿಯುಂ ನಾನಾದೇಶವಿಹಾರದೊಳ್‌ 
ವಿಶ್ವಜನಮಂ ನಿಜವಚೋಮೃತದಿಂ ಭವ್ಯಜನಸಾರ್ಥಮಂ ತಣಿಪಲೆಂದು ಬಂದು 
ಕೈಲಾಸಶೈಲದೊಳಾದಿದೇವರ ಸನ್ನಿಧಿಯೊಳಿರ್ದಂ 


ಅರ್ಥ: ಅಂತು ಬಾಹುಬಲಿಕೇವಳಿಯು೦ ನಾನಾದೇಶವಿಹಾರದೊಳ್‌ 
ವಿಶ್ವಜನಮಂ ನಿಜವಚೋಮೃತದಿಂ ಭವ್ಯಜನಸಾರ್ಥಮಂ ತಣಿಪಲೆಂದು ಬಂದು 
ಕೈಲಾಸಶೈಲದೊಳಾದಿದೇವರ ಸನ್ನಿಧಿಯೊಳಿರ್ದಂ ಇಂತು ಭರತೇಶ್ವರನುಮಾ 
ಮುನೀಶ್ವರನಂ ಪೂಜಿಸಿ - ಹಾಗೆ ಬಾಹುಬಲಿಕೇವಲಿಯು ವಿವಿಧ ದೇಶಗಳನ್ನು 
ಸುತ್ತುತ್ತ ಎಲ್ಲೆಡೆಯ ಜನರನ್ನು ತನ್ನ ಅಮೃತವಾಕ್ಕುಗಳಿಂದ ತೃಪ್ತಿಪಡಿಸುತ್ತ ಬಂದು 
ಕೈಲಾಸಪರ್ವತದಲ್ಲಿ ಆದಿದೇವನ ಸಾನ್ನಿಧ್ಯದಲ್ಲಿ ನೆಲಸಿದ. 


ಮನುಕುಳತಿಳಕಂ ವೃಷಭಾ 
ಗ್ರನಂದನ೦ ರಾಜರಾಜನಧಿರಾಜಂ ಚ 


ಕ್ರನಿಧೀಶನಾದಿಭೂಭುಜ 
ನೆನೆ ನೆಗಟ್ಹಂ ಭರತಚಕ್ರಿ ವಿಶ್ವಂಭರೆಯೊಳ್‌ ೧೨೭ 


ಪದವಿಭಾಗ-ಅನ್ವಯ-ಅರ್ಥ: ಮನುಕುಳತಿಳಕ೦ - ಮನುಕುಲದ ಶ್ರೇಷ್ಠನೂ, 
ವೃಷಭ + ಅಗ್ರನಂದನ೦ = ವೃಷಭನಾಥನ ಹಿರಿಯ ಮಗನೂ, ರಾಜರಾಜನ್‌ ಎ 
ರಾಜರರಾಜನೂ, ಅಧಿರಾಜ೦ ಇ ಎಲ್ಲ ರಾಜರನ್ನೂ ಅಧೀನಪಡಿಸಿಕೊಂಡವನೂ, 
ಚಕ್ರನಿಧೀಶನ್‌ = ಚಕ್ರರತ್ನವನ್ನೂ ನವನಿಧಿಗಳನ್ನೂ ಪಡೆದವನೂ, ಭರತಚಕ್ರಿ ೨ ಆದ 
ಭರತಚಕ್ರವರ್ತಿಯು, ವಿಶ್ವಂಭರೆಯೊಳ್‌ ಆದಿಭೂಭುಜನ್‌ + ಎನೆ ನೆಗಲ್ಹಂ ಆ 
ಜಗತ್ತಿನಲ್ಲಿ ಮೊದಲ ಚಕ್ರವರ್ತಿ ಎಂಬುದಾಗಿ ಪ್ರಸಿದ್ಧನಾದ. 


ಗದ್ಯಾನುಸರಣ: ಮನುಕುಲದ ಶ್ರೇಷ್ಠನೂ, ವೃಷಭನಾಥನ ಹಿರಿಯ ಮಗನೂ, 
ರಾಜರ ರಾಜನೂ, ಎಲ್ಲ ರಾಜರನ್ನು ಅಧೀನಪಡಿಸಿಕೊಂಡವನೂ, ಚಕ್ರರತ್ನವನ್ನೂ 
ನವನಿಧಿಗಳನ್ನೂ ಪಡೆದವನೂ ಆದ ಭರತಚಕ್ರವರ್ತಿಯು, ಜಗತ್ತಿನಲ್ಲಿ ಮೊದಲ 
ಚಕ್ರವರ್ತಿ ಎಂಬುದಾಗಿ ಪ್ರಸಿದ್ಧನಾದ 


ಹಿಮದಿಂದಂ ಲವಣಾಂಬುರಾಶಿವರೆಗಂ ಷಟ್ಟಂಡಭೂಮಂಡಳಂ 
ನಿಮಿರ್ದಾಜ್ಞಾಪ್ರಸರಕ್ಕಗುರ್ವುಗೊಳೆಯುಂ ವಿದ್ಯಾಧರರ್‌ ಮಾಗಧಾ 
ದ್ಯಮರರ್‌ ತನ್ನನೆ ನಿಚ್ಚಮೋಲಗಿಸೆಯುಂ ಚಕ್ರೇಶ್ವರಂ ಕೀರ್ತಿವಿ 
ಭ್ರಮದಿಂ ಪಜ್ಜಳಿಪನ್ನಮುಜ್ಞಳಿಸಿದಂ ವ್ಯೋಮಾವನೀಭಾಗಮಂ ೧೨೮ 


ಪದವಿಭಾಗ-ಅನ್ವಯ-ಅರ್ಥ: ಹಿಮದಿ೦ಂದಂ ಲವಣಾಂಬುರಾಶಿವರೆಗಂ ಇ. 
ಹಿಮಾಲಯದಿಂದ ಉಪ್ಪು ಸಮುದ್ರದವರೆಗಿನ, ಷಟ್ಟಂಡಭೂಮಂಡಳಂ೦ = ಆರು 
ಖಂಡಗಳುಳ್ಳು ಭೂಮಂಡಲದಲ್ಲಿ, ನಿಮಿರ್ದು + ಆಜ್ಞಾಪ್ರಸರಕ್ಕೆ + 


26 


ಅಗುರ್ವುಗೊಳೆಯು೦ = ಹಬ್ಬಿ ಅವನ ಆಜ್ಞೆಯನ್ನು ನೆರವೇರಿಸಲು ಹೆದರಿಕೆಯಿಂದ 
ಕಾಯುತ್ತಿರಲು, ವಿದ್ಯಾಧರರ್‌ ಮಾಗಧ + ಆದಿ + ಅಮರರ್‌ ಇ ವಿದ್ಯಾಧರರೂ 
ಮಾಗಧನೇ ಮುಂತಾದ ದೇವತೆಗಳೂ, ತನ್ನನೆ ನಿಚ್ಚಂ + ಓಲಗಿಸೆಯು೦ ಇ ತನ್ನನ್ನು 
ಸದಾಕಾಲ ಓಲೈಸುತ್ತಿರಲು, ವ್ಯೋಮ + ಅವನೀಭಾಗಮ೦ = ಆಗಸ ಮತ್ತು 
ಭೂಭಾಗಗಳನ್ನು, ಪಜ್ಜಳಿಪನ್ನ೦ = ಬೆಳಗುವ ಹಾಗೆ, ಚಕ್ರೇಶ್ವರ೦ ಕೀರ್ತಿವಿಭ್ರಮದಿ೦ - 
ಚಕ್ರವರ್ತಿಯು ತನ್ನ ಕೀರ್ತಿಯ ವಿಲಾಸದಿ೦ದ, ಉಜ್ಜಳಿಸಿದ೦ ಇ ಪ್ರಜ್ಞಲಿಸುತ್ತಿದ್ದ. 


ಗದ್ಯಾನುಸರಣ: ಹಿಮಾಲಯದಿಂದ ಉಪ್ಪು ಸಮುದ್ರದವರೆಗಿನ ಆರು 
ಖಂಡಗಳುಳ್ಳು ಭೂಮಂಡಲದಲ್ಲಿ ಅವನ ಆಜ್ಞೆಯನ್ನು ನೆರವೇರಿಸಲು ಎಲ್ಲರೂ 
ಹೆದರಿಕೆಯಿಂದ ಎದುರು ನೋಡುತ್ತಿದ್ದರು; ವಿದ್ಯಾಧರರೂ ಮಾಗಧನೇ ಮುಂತಾದ 
ದೇವತೆಗಳೂ ಅವನನ್ನು ಸದಾಕಾಲ ಓಲೈಸುತ್ತಿದ್ದರು; ಹೀಗೆ ಆಗಸ ಮತ್ತು 
ಭೂಭಾಗಗಳನ್ನು ಬೆಳಗುವ ಹಾಗೆ ಚಕ್ರವರ್ತಿಯು ತನ್ನ ಕೀರ್ತಿಯ ವಿಲಾಸದಿಂದ 
ಪ್ರಜ್ವಲಿಸುತ್ತಿದ್ದ. 


ವ। ಅಂತು ಭರತಮಂಡಳಮನೇಕಚ್ಛತ್ರಚ್ಛಾಯೆಯಿಂದಂ 
ಪ್ರತಿಪಾಲಿಸುತ್ತುಮಿರೆಯಿರೆ ಸಕಲಚಕ್ರವರ್ತಿ, 


ಅರ್ಥ: ಅಂತು ಸಕಲಚಕ್ರವರ್ತಿ ಭರತಮಂಡಳಮನೇಕಚ್ಚತ್ರಚ್ಛಾಯೆಯಿಂದಂ 
ಪ್ರತಿಪಾಲಿಸುತ್ತುಮಿರೆಯಿರೆ ೬ ಹೀಗೆ ಭರತನು ಇಡೀ ಭರತಮಂಡಲವನ್ನು ತನ್ನ 
ಒಂದೇ ಬೆಳ್ಳೊಡೆಯ ನೆರಳಿನಲ್ಲಿ ಕಾಪಿಡುತ್ತಿರಲು, 


ಪುರನಿಧಿಶಯ್ಯಾಸನರಾ 

ಜ್ಯರತ್ನವಾಹನವರೂಥಿನೀನಾಟ್ಯಸಭಾ 

ಪರಿಕರಸಹಿತಂ ಭರತೇ 

ಶ್ವರ೦ಗೆ ಸಮಸಂದುದೀ ದಶಾಂಗಂ ಭೋಗಂ ೧೨೯ 


ಪದವಿಭಾಗ-ಅನ್ವಯ-ಅರ್ಥ: ಪುರ ನಿಧಿ ಶಯ್ಯಾ + ಆಸನ ರಾಜ್ಯ ರತ್ನ 
ವಾಹನ ವರೂಧಿನೀ ನಾಟ್ಯಸಭಾ ಪರಿಕರ ಸಹಿತ೦ ಇ ಪುರ ನಿಧಿ ಹಾಸಿಗೆ ಪೀಠ ರಾಜ್ಯ 
ರತ್ನಗಳು ವಾಹನ ಸೈನ್ಯ ನಾಟ್ಯಶಾಲೆ ಮತ್ತು ಪಾತ್ರೆಪಡುಗಗಳೆಂಬ, ಈ ದಶಾಂಗಂ 
ಭೋಗಂ ಭರತೇಶ್ವರಂಗೆ ಸಮಸಂದುದು = ಭರತನಿಗೆ ದಶಾಂಗಭೋಗವು 


ಪ್ರಾಪವಾಯಿತು. 
ಇಂ 


ಗದ್ಯಾನುಸರಣ: ಪುರ ನಿಧಿ ಹಾಸಿಗೆ ಪೀಠ ರಾಜ್ಯ ರತ್ನಗಳು ವಾಹನ ಸೈನ್ಯ 
ನಾಟ್ಯಶಾಲೆ ಮತ್ತು ಪಾತ್ರೆಪಡುಗಗಳೆಂಬ ದಶಾಂಗ ಭೋಗವು ಭರತನಿಗೆ 
ಪ್ರಾಪ್ತವಾಯಿತು. 


ವ ಇಂತಯೋಧ್ಯಾಸಿಂಹಾಸನಾಸೀನನುಮುದಿತೋದಿತಸಾಮ್ರಾಜ್ಯ 
ಸುಖಾನುಭವನುಂ ಕೃತಕೃತ್ಯನುಮಪ್ಪ ಸಕಲಚಕ್ರವರ್ತಿ, 


ಅರ್ಥ: ಇಂತು *. ಅಯೋಧ್ಯಾಸಿ೦ಹಾಸನ + ಆಸೀನನುಂ + 
ಉದಿತೋದಿತಸಾಮ್ರಾಜ್ಯಸುಖಾನುಭವನು೦ ಕೃತಕೃತ್ಯನುಂ + ಅಪ್ಪ ಸಕಲಚಿಕ್ರವರ್ತಿ 
ಹೀಗೆ ಅಯೋಧ್ಯೆಯ ಸಿಂಹಾಸನದಲ್ಲಿ ಕುಳಿತು ಏಳಿಗೆ ಹೊಂದುತ್ತಿರುವ 
ಸಾಮ್ರಾಜ್ಯಸುಖವನ್ನನುಭವಿಸುತ್ತ ಮಾಡಬೇಕಾದ ಕಾರ್ಯಗಳನ್ನೆಲ್ಲ ನಿರ್ವಹಿಸುತ್ತ 


ಭರತನು ಸಕಲಚಕ್ರವರ್ತಿಯಾಗಿದ್ದ. 


ಜಿನಪೂಜೋತ್ಸವಮಂ ಮಹಾಮಹಮುಮಂ ತಾಂ ಮಾಡಿ ಸಲ್ವನ್ನೆಗಂ 

ಧನಮಂ ತಕ್ಕವರ್ಗೀಯವೇಟ್ಟುದದನಂ೦ತೇಗೆಯ್ದುಮೊಲ್ಲರ್‌ ತಪೋ 

ಧನರಾರಾಧ್ಯಗೃಹಸ್ಥರಾದರೊಳಮಿನ್ನಾರ್‌ ತಕ್ಕರಾರೈವೆನೊ 

ಯ್ಯನುಪಾಯಾಂತರದಿಂದಮೆಂದೊಸಗೆಯಂ ತದ್ಭ್ಯಾಜದಿಂ ಮಾಡಿದಂ 
೧೩೦ 


ಪದವಿಭಾಗ-ಅನ್ವಯ-ಅರ್ಥ: ಜಿನಪೂಜಾ + ಉತ್ಸವಮಂ ಮ 
ಜಿನಪೂಜೆಯನ್ನೂ, ಮಹಾಮಹಮುಮಂ = ಮಹಾಮಹವೆಂಬ ಪೂಜೆಯನ್ನೂ ತಾಂ 
ಮಾಡಿ - ನಾನು ಮಾಡಿ, ತಕ್ಕವರ್ಗೆ ಸಲ್ಪನ್ನೆಗಂ ಈ ಯೋಗ್ಯರಿಗೆ ಸಲ್ಲುವಂತೆ, ಧನಮಂ 
ಈಯವೇಟ್ಟುದು ಧನವನ್ನು ನೀಡಬೇಕು, ತಪೋಧನರ್‌ ಅದನ್‌ ಅಂತು + 
ಏಗೆಯ್ದುಂ +೬ ಒಲ್ಲರ್‌ ೨ ಆದರೆ ತಪೋನಿಷ್ಠರು ಅಂಥ ಹಣವನ್ನು ಏನು 
ಮಾಡಿದರೂ ಸ್ವೀಕರಿಸಲು ಒಪ್ಪರು, ಆರಾಧ್ಯಗೃಹಸ್ಥರಾದರೊಳಂ ಇನ್ನಾರ್‌ ತಕ್ಕರ್‌ = 
ಗೌರವನೀಯ ಗೃಹಸ್ಥರಾದವರು ಇನ್ನು ಯಾರು ಯೋಗ್ಯರು, ಉಪಾಯ «+ 
ಅಂತರದಿಂದಂ ಒಯ್ಯನೆ ಆರೈವೆನ್‌ = ಉಪಾಯದಿಂದ ನಯವಾಗಿ ಅದನ್ನು 
ತಿಳಿಯುತ್ತೇನೆ, ಎಂದು ತತ್‌ + ವ್ಯಾಜದಿಂ ಒಸಗೆಯಂ ಮಾಡಿದಂ - ಎಂದು 
ಆಲೋಚಿಸಿ ಆ ಕಾರಣದಿಂದಾಗಿಯೇ ಸತ್ಕಾರ ಸಮಾರಂಭವೊಂದನ್ನು ಏರ್ಪಡಿಸಿದ. 


ಗದ್ಯಾನುಸರಣ: "ಜಿನಪೂಜೆಯನ್ನೂ ಮಹಾಮಹವೆಂಬ ಪೂಜೆಯನ್ನೂ 
ನಾನು ಮಾಡಿ ಯೋಗ್ಯರಿಗೆ ಧನವನ್ನು ನೀಡಬೇಕು; ಆದರೆ ತಪೋನಿಷ್ಠರು ಅಂಥ 
ಹಣವನ್ನು ಏನು ಮಾಡಿದರೂ ಸ್ವೀಕರಿಸಲು ಒಪ್ಪರು; ಹೀಗಾಗಿ ಗೌರವನೀಯ 
ಗೃಹಸ್ಥರಾದವರು ಇನ್ನು ಯಾರು ಯೋಗ್ಯರು, ಉಪಾಯದಿಂದ ನಯವಾಗಿ ಅದನ್ನು 
ತಿಳಿಯುತ್ತೇನೆ ಎಂದು ಆಲೋಚಿಸಿದ ಭರತನು ಆ ಕಾರಣದಿಂದಾಗಿಯೇ ಸತ್ಕಾರ 
ಸಮಾರಂಭವೊಂದನ್ನು ಏರ್ಪಡಿಸಿದ. 


ವ। ಅಂತು ಮಾಡಿ, 
ಅರ್ಥ: ಅಂತು ಮಾಡಿ ಇ ಹಾಗೆ ಏರ್ಪಡಿಸಿ, 


ಹರಿತಾಂಕುರಫಳಪುಷ್ಟೋ 

ತ್ಯರಂಗಳಂ ಪೊಸತೆ ಮೊಳೆತ ಧಾನ್ಯಂಗಳನಾ 

ಧರಣೀಶಂ ಕೆದಟಿಸಿದಂ 

ನಿರಂತರಂ ರಾಜಗೇಹದೊಳಗಂ೦ ಪೊಜಗ೦ ೧೩೧ 


27 


ಪದವಿಭಾಗ-ಅನ್ವಯ-ಅರ್ಥ: ಹರಿತ + ಅಂಕುರ ಫಳ ಪುಷ್ಪ + 
ಉತ್ಕರ೦ಗಳ೦ = ಹಸುರು ಕುಡಿಗಳು ಹಣ್ಣು ಹೂಗಳ ರಾಶಿಯನ್ನೂ ಪೊಸತೆ ಮೊಳೆತ 
ಧಾನ್ಯಂಗಳನ್‌ = ಅದೇ ತಾನೆ ಮೊಳಕೆಯೊಡೆದ ಧಾನ್ಯಗಳನ್ನೂ ಅರಮನೆಯ ಒಳಗೂ 
ಹೊರಗೂ, ಧರಣೀಶಂ೦ ನಿರಂತರಂ ಕೆದಚೆಸಿದ೦ - ರಾಜನು ದಟ್ಟವಾಗಿ ಚೆಲ್ಲಿಸಿದ. 


ಗದ್ಯಾನುಸರಣ: ಹಸುರು ಕುಡಿಗಳು ಹಣ್ಣು ಹೂಗಳ ರಾಶಿಯನ್ನೂ ಅದೇ 
ತಾನೆ ಮೊಳಕೆಯೊಡೆದ ಧಾನ್ಯಗಳನ್ನೂ ಅರಮನೆಯ ಒಳಗೂ ಹೊರಗೂ, ರಾಜನು 
ದಟ್ಟವಾಗಿ ಚೆಲ್ಲಿಸಿದ. 


ಕೆದಟೆಸಿ ಬಟೆಯಂ ಬರವೇ 

ಟ್ವುದುಮಲ್ಲಿ ಕೆಲರ್‌ ವಿವೇಕರಹಿತರ್‌ ಬಂದರ್‌ 

ಮೊದಲೊಳ್‌ ಪೊಕ್ಕರ್‌ ಬ್ರತಮಿ 

ಲ್ಲದವರ್‌ ತುಟೆಯುತ್ತುಮಂಕುರಂಗಳನಾಗಳ್‌ ೧೩೨ 


ಪದವಿಭಾಗ-ಅನ್ವಯ-ಅರ್ಥ: ಕೆದಚೆಸಿ ಬಚೆಯ೦ ಬರವೇಖ್ವುದುಂ = ಹಾಗೆ 
ಚೆಲ್ಲಿಸಿದ ಬಳಿಕ ಜನರನ್ನು ಬರಹೇಳುವುದೂ, ಅಲ್ಲಿ ಕೆಲರ್‌ ವಿವೇಕರಹಿತರ್‌ - 'ವರಲ್ಲಿ 
ಕೆಲವು ಮಂದಿ ಅವಿವೇಕಿಗಳೂ, ಬ್ರತಮಿಲ್ಲದವರ್‌ - ಪ್ರತಹೀನರೂ, ಆಗಳ್‌ 
ಅಂಕುರ೦ಗಳನ್‌ ತುಟೆಯುತ್ತುಂ - ಎಳೆಯ ಕುಡಿಗಳನ್ನು ತುಳಿದುಕೊಂಡೇ, ಬಂದರ್‌ 
ಮೊದಲೊಳ್‌ ಪೊಕ್ಕರ್‌ = ಬಂದು ಮೊದಲು ಒಳಸೇರಿದರು. 


ಗದ್ಯಾನುಸರಣ: ಹಾಗೆ ಚೆಲ್ಲಿಸಿದ ಬಳಿಕ ಜನರನ್ನು ಬರಹೇಳಿದ; ಆಗ 
ಅವರಲ್ಲಿ ಕೆಲವು ಮಂದಿ ಅವಿವೇಕಿಗಳೂ ವ್ರತಹೀನ'ರೂ ಎಳೆಯ ಕುಡಿಗಳನ್ನು 
ತುಳಿದುಕೊಂಡೇ ಆತುರದಿಂದ ಒಳಗೆ ಬಂದರು. 


ಸಾವದ್ಯಭೀರುಗಳ್‌ ಕೆಲ 

ರಾ ವಿವಿಧಫಲಪ್ರಸೂನಪಲ್ಲವತತಿಯಿಂ 

ತೀವಿದ ರಾಜಾಂಗಣಮನಿ 

ಳಾವಂದ್ಯರ್‌ ಮೆಟ್ಟಲೊಲ್ಲದಲ್ಲಿಯೆ ನಿಂದರ್‌ ೧೩೩ 


ಪದವಿಭಾಗ-ಅನ್ವಯ-ಅರ್ಥ: ಸಾವದ್ಯಭೀರುಗಳ್‌ ಇಳಾವಂದ್ಯರ್‌ ಕೆಲರ್‌ = 
ಪಾಪಭೀತರೂ ಗೌರವಭಾಜನರೂ ಆದ ಕೆಲವರು, ವಿವಿಧಫಲಪ್ರಸೂನಪಲ್ಲವತತಿಯಿಂ 
ತೀವಿದ ಇ ಬಗೆ ಬಗೆಯ ಹಣ್ಣು ಹೂ ಚಿಗುರುಗಳಿಂದ ತುಂಬಿದ್ದ, ರಾಜಾಂಗಣಮನ್‌ 
= ಅರಮನೆಯ ಅಂಗವಳನ್ನು ಮೆಟ್ಟಲ್‌ + ಒಲ್ಲದೆ ೬ ಅಲ್ಲಿಯೆ ನಿಂದರ್‌ ೫ 
ತುಳಿಯಲು ಇಷ್ಟಪಡದೆ ಅಲ್ಲಿಯೇ ನಿಂತುಕೊಂಡರು. 


ಗದ್ಯಾನುಸರಣ: ಪಾಪಭೀತರೂ ಗೌರವಭಾಜನರೂ ಆದ ಕೆಲವರು ಬಗೆ 
ಬಗೆಯ ಹಣ್ಣು ಹೂ ಚಿಗುರುಗಳಿಂದ ತುಂಬಿದ್ದ ಅರಮನೆಯ ಅಂಗವಳನ್ನು 
ತುಳಿಯಲು ಇಷ್ಟಪಡದೆ ಅಲ್ಲಿಯೇ ನಿಂತುಕೊಂಡರು. 


ನಿಲಲೊಡಮನಿಬರುಮಂ ಭೂ 


ತಲಪತಿ ಬಟೆಯಟ್ಟಿ ಬರಿಸೆ ಪೆಳತೊಂದೆಡೆಯೊಳ್‌ 
ಮಲರಹಿತರ್‌ ಬಂದು ಧರಾ 
ಲಲನಾಧೀಶಂಗೆ ವಿನತಮಸ್ತಕರಾದರ್‌ ೧೩೪ 


ಪದವಿಭಾಗ-ಅನ್ವಯ-ಅರ್ಥ: ನಿಲಲೊಡಂ ಇ ಹಾಗೆ ನಿಂತಾಗ, ಭೂತಲಪತಿ 
ಬಟೆಯಟ್ಟಿ = ರಾಜನು ದೂತರನ್ನು ಕಳಿಸಿ, ಪೆಂತು ೬ ಒಂದು ೬ ಎಡೆಯೊಳ್‌ ಇ. 


ಮತ್ತೊಂದು ದಾರಿಯಿಂದ, ಅನಿಬರುಮಂ ಬರಿಸೆ = ಅವರೆಲ್ಲರನ್ನೂ 
ಬರಮಾಡಿಕೊಳ್ಳಲು, ಮಲರಹಿತರ್‌ ಬಂದು ಇ ಆ ನಿರ್ಮಲರು ಬಂದು, ಧರಾಲಲನಾ 
+ ಅಧೀಶಂಗೆ - ಮಹಾರಾಜನಿಗೆ, ವಿನತಮಸ್ತಕರ್‌ +೬ ಆದರ್‌ 


ತಲೆ"ಬಾಗಿದವರಾದರು. 


ಗದ್ಯಾನುಸರಣ: ಹಾಗೆ ನಿಂತಾಗ ರಾಜನು ದೂತರನ್ನು ಕಳಿಸಿ ಮತ್ತೊಂದು 
ದಾರಿಯಿಂದ ಅವರೆಲ್ಲರನ್ನೂ ಬರಮಾಡಿಕೊಂಡ; ಆ ನಿರ್ಮಲರು ಬಂದು 
ಮಹಾರಾಜನಿಗೆ ತಲೆಬಾಗಿ ನಿಂತರು. 


ವ|  ಆಗಳ್‌ ಭರತೇಶ್ವರಚಕ್ರವರ್ತಿ ನೀಮಿನಿಬರುಮಿವರ್‌ ಬಂದ 
ಮಾರ್ಗದೊಳ್‌ ಬಾರದೆ ಪೆಅತೊಂದು ಮಾರ್ಗದೊಳೇಕೆ ಬಂದಿರೆಂದು ಬೆಸಗೊಳೆ, 


ಪದವಿಭಾಗ-ಅನ್ವಯ-ಅರ್ಥ: ಆಗಳ್‌ ಭರತೇಶ್ವರಚಕ್ರವರ್ತಿ = ಆಗ 
ಭರತಚಕ್ರವರ್ತಿಯು, ನೀಂ + ಇನಿಬರು೦ +೬ ಇವರ್‌ ಬಂದ ಮಾರ್ಗದೊಳ್‌ ಬಾರದೆ 
= ನೀವಿಷ್ಟೂ ಜನರು ಇತರರು ಬಂದ ದಾರಿಯಲ್ಲಿ ಬಾರದೆ, ಪೆಜತೆ + ಒಂದು 
ಮಾರ್ಗದೊಳ್‌ + ಏಕೆ ಬಂದಿರ್‌ - ಬೇರೊಂದು ದಾರಿಯಲ್ಲೇಕೆ ಬಂದಿರಿ, ಎಂದು 
ಬೆಸಗೊಳೆ - ಎಂದು ಕೇಳಲು, 


ಗದ್ಯಾನುಸರಣ: ಆಗ ಭರತಚಕ್ರವರ್ತಿಯು, "ನೀವಿಷ್ಟೂ ಜನರು ಇತರರು 
ಬಂದ ದಾರಿಯಲ್ಲಿ ಬಾರದೆ ಬೇರೊಂದು ದಾರಿಯಲ್ಲೇಕೆ ಬಂದಿರಿ? ಎಂದು ಕೇಳಿದ. 


ಫಳಕುಸುಮಪ್ರವಾಳಹರಿತಾಂಕುರರಾಜಿಯೊಳಲ್ಲಿ ಜೀವಸಂ 

ಕುಳಮಳವಲ್ಲದುಂಟದಜೆನಾಗದು ಪರ್ವದಿನ೦ಗಳೊಳ್‌ ಬ್ರತಂ 

ಗಳನೊಡಗೂಡಿ ನಿಂದೆಮಗೆ ಮೆಟ್ಟಲಿಳೇಶ್ವರ ಕೇಳ್ದೆವಾವಿದಂ 

ತಿಳಿಯೆ ಗಣಾಧಿಪರ್‌ ಬೆಸಸೆ ರುಂದ್ರಜಿನೇಂದಸಭಾಂತರಾಳದೊಳ್‌ 
೧೩೫ 


ಪದವಿಭಾಗ-ಅನ್ವಯ-ಅರ್ಥ: ಫಳ ಕುಸುಮ ಪ್ರವಾಳ ಹರಿತ + 
ಅಂಕುರರಾಜಿಯೊಳ್‌ + ಅಲ್ಲಿ - ಹಣ್ಣು ಹೂ ಮೊಗ್ಗು ಹಸಿರು ಕುಡಿಗಳಲ್ಲಿ. 
ಜೀವಸಂಕುಳಂ + ಅಳವಲ್ಲದೆ + ಉಂಟು - ಜೀವಸಮುದಾಯವು ತುಂಬಿಕೊಂಡಿದೆ, 
ಅದಣಿನ್‌ ಇ ಆ ಕಾರಣದಿಂದ, ಪರ್ವದಿನಂಗಳೊಳ್‌ ಬ್ರತ೦ಗಳನ್‌ + ಒಡಗೂಡಿ 
ನಿಂದ + ಎಮಗೆ ಮೆಟ್ಟಲ್‌ ಆಗದು = ಹಬ್ಬಗಳಂದು ವ್ರತವನ್ನು ತೊಟ್ಟ ನಾವು 
ತುಳಿಯಬಾರದು, ಇಳೇಶ್ವರ ಎ ಮಹಾರಾಜ, ರುಂದಜಿನೇಂದಸಭಾ + 
ಅ೦ತರಾಳದೊಳ್‌ - ತೀರ್ಥಂಕರನ ಮಹಾ ಸಮವಸರಣದಲ್ಲಿ, ಗಣಾಧಿಪರ್‌ ಇದಂ 


28 


ತಿಳಿಯೆ ಬೆಸಸೆ - ಗಣಧರರು ಇದನ್ನು ತಿಳಿಯಹೇಳಿದ್ದರಿ೦ದ, ಆವು ಕೇಳ್ದೆವು - ನಾವು 
ತಿಳಿದುಕೊಂಡೆವು. 


ಗದ್ಯಾನುಸರಣ: "ಹಣ್ಣು ಹೂ ಮೊಗ್ಗು ಹಸಿರು ಕುಡಿಗಳಲ್ಲೆಲ್ಲ ಜೀವವು 
ತುಂಬಿಕೊಂಡಿದೆ; ಆದ್ದರಿಂದ ಹಬ್ಬಗಳಂದು ವ್ರತವನ್ನು ತೊಟ್ಟ ನಾವು ತುಳಿಯಬಾರದು; 
ಮಹಾರಾಜ, ತೀರ್ಥಂಕರನ ಮಹಾ ಸಮವಸರಣದಲ್ಲಿ ಗಣಧರರು ಇದನ್ನು 
ತಿಳಿಯಹೇಳಿದ್ದರು; ಅದನ್ನು ಕೇಳಿ ನಾವು ತಿಳಿದುಕೊಂಡೆವು.' 


ವ!  ಅದಣೆಂ ಪ್ರವಾಳಪತ್ರಪುಷ್ಟಾಂಕುರಂಗಳಿಂದ೦ ಸಂಕೀರ್ಣಮಪ್ಪ 
ರಾಜಾಂಗಣಮಂ ಮೆಟ್ಟದೆ. ಪೆಅತೊಂದೆ. ಬಟ್ಟೆಯೊಳ್‌ ಬಂದೆವೆಂಬುದುಂ 
ನಾಭಿನಂದನನಂದನನವರ ದೃಢವ್ರತಕ್ಕೆ ಮೆಚ್ಚಿ ದಾನಸನ್ಮಾನಯೋಗ್ಯರಪ್ಪರೆಂದು 
ಪದ್ಮನಿಧಿಯೆಂಬ ನಿಧಿಯಂ ತರಿಸಿ ತಪನೀಯಸೂತ್ರದೊಳೇಕಾದ್ಯೇಕೋತ್ತರ 
ದಶಾಂತಂಬರಮವರ ನೆಲೆಗಳೊಳ್‌ ಬ್ರಹ್ಮಸೂತ್ರಾಭಿಧಾನ  ಯಜ್ಞೋಪವೀತದಿಂ 
ಪವಿತ್ರಗಾತ್ರರ್ಮಾಡಿ, 


ಪದವಿಭಾಗ-ಅನ್ವಯ-ಅರ್ಥ: ಅದಜೆಂ ಪ್ರವಾಳ ಪತ್ರ ಪುಷ್ಪ + 
ಅಂಕುರಂಗಳಿಂದಂ ಹೀಗಾಗಿ ಮೊಗ್ಗು ಎಲೆ ಹೂ ಚಿಗುರುಗಳಿಂದ, ಸಂಕೀರ್ಣಂ + 
ಅಪ್ಪ ರಾಜ + ಅಂಗಣಮಂ ಮೆಟ್ಟದೆ - ತುಂಬಿದ್ದ ಅರಮನೆಯ ಅಂಗಳದಲ್ಲಿ 
ನಡೆಯದೆ, ಪೆಜತೊಂದೆ ಬಟ್ಟೆಯೊಳ್‌ ಬಂದೆವು ೬ ಬೇರೆಯೇ ದಾರಿಯಲ್ಲಿ ಬಂದೆವು, 
ಎಂಬುದು೦ ಇ ಎನ್ನಲು, ನಾಭಿನಂದನನಂದನನ್‌ + ಅವರ ದೃಢವತಕ್ಕೆ ಮೆಚ್ಚಿ ಮ 
ನಾಭಿರಾಜನ ಮಗನ ಮಗನಾದ ಭರತನು ಅವರ ದೃಢವತಕ್ಕೆ ಮೆಚ್ಚಿ, 
ದಾನಸನ್ಮಾನಯೋಗ್ಯರ್‌ + ಅಪ್ಪರ್‌ ೬ ಎಂದು = ಇವರು ತನ್ನ ದಾನ ಮತ್ತು 
ಸತ್ಕಾರಗಳಿಗೆ ಅರ್ಹರೆಂದು, ಪದನಿಧಿಯೆಂಬ ನಿಧಿಯಂ ತರಿಸಿ = ಪದ್ಮನಿಧಿಯೆಂಬ 
ನಿಧಿಯನ್ನು ತರಿಸಿ, ತಪನೀಯಸೂತ್ರದೊಳ್‌ = ಚಿನ್ನದ ಎಳೆಯಿ೦ದ, ಏಕ -- ಆದಿ + 
ಏಕೋತ್ತರದಶಾ೦ತ೦ಬರ೦ = ಒಂದರಿಂದ ಹನ್ನೊಂದರವರೆಗೂ, ಅವರ ನೆಲೆಗಳೊಳ್‌ 
= ಅವರ ಮಟ್ಟಗಳಿಗನುಸಾರವಾಗಿ, ಬ್ರಹ್ಮಸೂತ್ರ -- ಅಭಿಧಾನ = ಬ್ರಹ್ಮಸೂತ್ರ ಎಂಬ 
ಹೆಸರಿನ, ಯಜ್ಞೋಪವೀತದಿಂ ಪವಿತ್ರಗಾತ್ರರ್‌ + ಮಾಡಿ ಇ ಯಜ್ಞೋಪವೀತದಿಂದ 
ಪವಿತ್ರದೇಹಿಗಳನ್ನಾಗಿ ಮಾಡಿ, 


ಗದ್ಯಾನುಸರಣ: "ಹೀಗಾಗಿ ಮೊಗ್ಗು ಎಲೆ ಹೂ ಚಿಗುರುಗಳಿಂದ ತುಂಬಿದ್ದ 
ಅರಮನೆಯ ಅಂಗಳದಲ್ಲಿ ನಡೆಯದೆ ಬೇರೆಯೇ ದಾರಿಯಲ್ಲಿ ಬಂದೆವು' ಎಂದರು; 
ಅವರ ದೃಢವ್ರತದ ಬಗ್ಗೆ ಭರತನಿಗೆ ಮೆಚ್ಚಿಕೆಯುಂಟಾಯಿತು; ಇವರು ತನ್ನ ದಾನ 
ಮತ್ತು ಸತ್ಕಾರಗಳಿಗೆ ಅರ್ಹರೆಂದು ತಿಳಿದು ಪದ್ಮನಿಧಿಯೆಂಬ ನಿಧಿಯನ್ನು ತರಿಸಿದ; 
ಅದರಲ್ಲಿನ ಚಿನ್ನದಿಂದ ಒಂದರಿಂದ ಹನ್ನೊಂದು ಚಿನ್ನದ ಎಳೆಗಳಿಂದ ಕೂಡಿದ 
ಬ್ರಹ್ಮಸೂತ್ರ ಎಂಬ ಹೆಸರಿನ ಯಜ್ಞೋಪವೀತಗಳನ್ನು ಅವರವರ 
ಮಟ್ಟಗಳಿಗನುಸಾರವಾಗಿ ನೀಡಿ ಅವರನ್ನು ಪವಿತ್ರದೇಹಿಗಳನ್ನಾಗಿ ಮಾಡಿದ. 


ಬ್ರತಹೀನರನನಿಬರುಮಂ 
ಕ್ಲಿತಿಪತಿ ಬೇಣಿರಿಸಿ ಮಾನ್ಯರಂ ಮನ್ನಿಸೆ ತ 


ದೃತಹೀನರುಮಂದಖಿಳ 
ಬ್ರತಮಂ ಕೈಕೊಳ್ಳ ಬಗೆಗೆ ಬಗೆಯಂ ತಂದರ್‌ ೧೩೬ 


ಪದವಿಭಾಗ-ಅನ್ವಯ-ಅರ್ಥ: ಕ್ಲಿತಿಪತಿ ಅನಿಬರುಮ೦ ಬ್ರತಹೀನರನ್‌ 
ಬೇಜೆರಿಸಿ ಚಕ್ರವರ್ತಿಯು ಎಲ್ಲ ವ್ರತಹೀನರನ್ನೂ ಬೇರೆಯಾಗಿಸಿ, ಮಾನ್ಯ್ಕರಂ ಮನ್ನಿಸೆ 
= ಶ್ರೇಷ್ಠರಾದವರನ್ನು ಗೌರವಿಸಿದಾಗ, ಅಂದು ತತ್‌ + ವ್ರತಹೀನರು೦ - ಆಗ ಆ 
ವ್ರತಹೀನರು ಕೂಡ, ಅಖಿಳಬ್ರತಮಂ ಕೈಕೊಳ್ವ ಬಗೆಗೆ - ವ್ರತಗಳನ್ನೆಲ್ಲ ಕೈಕೊಳ್ಳುವ 
ಕುರಿತು, ಬಗೆಯಂ ತಂದರ್‌ ಇ ನಿರ್ಧಾರ ಮಾಡಿದರು. 


ಗದ್ಯಾನುಸರಣ: ಚಕ್ರವರ್ತಿಯು ಎಲ್ಲ ವ್ರತಹೀನರನ್ನೂ ಬೇರೆಯಾಗಿಸಿ 
ಶ್ರೇಷ್ಠರಾದವರನ್ನು ಗೌರವಿಸಿದಾಗ ಆ ವ್ರತಹೀನರು ಕೂಡ, ವ್ರತಗಳನ್ನು ಕೈಕೊಳ್ಳುವ 
ನಿರ್ಧಾರ ಮಾಡಿದರು. 


ವ। ಭರತೇಶ್ವರಂ ತಾನುಂ ಭಟ್ಟಾರಕರ ಸಮಕ್ಷದೊಳ್‌ 
ಸಮಾಕರ್ಣಿತೋಪಾಸಕಾಧ್ಯಯನನಪ್ಪುದಚೆ೦ದ೦ ಆರೇನ೦ ಬೇಟ್ಬರವರ್ಗದನೆ ಕೊಟ್ಟು 
ಪೂಜೆ ವಾರ್ತೆ ದತ್ತಿ ಸ್ವಾಧ್ಯಾಯ ಸಂಯಮ ತಪೋನುಷ್ಠಾನಂಗಳಿವು ನಿಮಗೆ 
ಕುಲಾಚಾರಗಳೆಂದಜೆಯೆ ಪೇಟ್ದು ಕೈಕೊಳಿಸಿ 


ಪದವಿಭಾಗ-ಅನ್ವಯ-ಅರ್ಥ: ಭರತೇಶ್ವರಂ ತಾನುಂ - ಭರತನು ತಾನೂ, 
ಮುನ್ನೆ ಭಟ್ಟಾರಕರ ಸಮಕ್ಷದೊಳ್‌ ೬ ಮೊದಲು ಭಟ್ಟಾಕರ ಸನ್ನಿಧಿಯಲ್ಲಿ, 
ಸಮಾಕರ್ಣಿತ ಇ. ಕೇಳೀ, ಉಪಾಸಕ + ಅಧ್ಯಯನನ್‌ +  ಅಷುದಲೆಂದಂ = 
ಉಪಾಸಕಾಧ್ಯಯನಯನವನ್ನು ಮಾಡಿದ್ದರಿಂದ, ಆರ್‌ + ಏನಂ ಬೇಟ್ಬರ್‌ = ಯಾರು 
ಏನು ಕೇಳುತ್ತಾರೆಯೋ, ಅವರ್ಗಿ + ಅದನೆ ಕೊಟ್ಟು - ಅವರಿಗೆ ಅದನಿ ತ್ತು ಪೂಜೆ 


ವಾರ್ತೆ ದತ್ತಿ ಸ್ವಾಧ್ಯಾಯ ಸಂಯಮ ತಪೋನುಷ್ಠಾನಂಗ೦ ಬೆರಸು 


ಆರ್ಯಪಟ್ಯರ್ಮಂಗಳಂ = ಪೂಜೆ ವಾರ್ತೆ ದತ್ತಿ ಸ್ವಾಧ್ಯಾಯ ಸಂಯಮ 
ತಪೋನುಷ್ಠಾನಗಳು ಆರ್ಯ ಷಟ್ಕರ್ಮಗಳನ್ನು ನಿಮಗೆ ೬ ಇವು ಕುಲ + 
ಆಚಾರಂಗಳ್‌ +೬ ಎಂದು ೬ ಅಜಣೆಯೆ ಪೇಟ್ದು ಕೈಕೊಳಿಸಿ = ಇವು ನಿಮಗೆ 


ಕುಲಾಚಾರಗಳು ಎಂದು ತಿಳಿಯ ಹೇಳಿ ಅವುಗಳನ್ನು ಕೈಗೊಳ್ಳುವಂತೆ ಮಾಡಿ, 


ಗದ್ಯಾನುಸರಣ: ಭರತನು ತಾನೂ ಈ ಮೊದಲು ಭಟ್ಟಾಕರ ಸನ್ನಿಧಿಯಲ್ಲಿ 
ಉಪದೇಶ ಪಡೆದ = ಉಪಾಸಕಾಧ್ಯಯನಯನವನ್ನು ಮಾಡಿದ್ದರಿಂದ, ಯಾರು ಏನು 
ಕೇಳುತ್ತಾರೆಯೋ ಅವರಿಗೆ ಅದನ್ನಿತ್ತ; ಆನಂತರ, ಪೂಜೆ ವಾರ್ತೆ ದತ್ತಿ ಸ್ವಾಧ್ಯಾಯ 
ಸಂಯಮ ತಪೋನುಷ್ಠಾನಗಳು ಇವುಗಳ ಆಚರಣೆ'ಯಿಂದ ಕೂಡಿದ ಆರ್ಯ 


ಷಟ್ಕರ್ಮಗಳನ್ನು - “ಇವು ನಿಮಗೆ ಕುಲಾಚಾರಗಳು' ಎಂದು ತಿಳಿಯ ಹೇಳಿ 
ಅವುಗಳನ್ನು ಕೈಗೊಳ್ಳುವಂತೆ ಮಾಡಿದ. 


ಆಟುಂ ವೃತ್ತಿಗಳನಿವಂ 
ಮೀರಿದರಲ್ಲರ್‌ ದ್ವಿಜನ್ಮರೀ ವೃತ್ತಿಗಳಿಂ 
ಬೇಅನಾದರ್‌ ದ್ವಿಜರುಂತೇಂ 


29 


ಬೇಖುಂಟೆ ಮನುಷ್ಯಜಾತಿ ತಾನೊಂದೆ ವಲಂ ೧೩೭ 


ಪದವಿಭಾಗ-ಅನ್ವಯ-ಅರ್ಥ: ಇವಂ ಆಂ ವೃತ್ತಿಗಳನ್‌ ಮೀರಿದರ್‌ ಎ 
ಈ ಆರು ಕರ್ತವ್ಯಗಳನ್ನು ಮೀರುವವರು, ದ್ವಿಜನ್ನರ್‌ ಅಲ್ಲರ್‌ ಎ ದ್ವಿಜರೇ ಅಲ್ಲ, ದ್ವಿಜರ್‌ 
ಈ ವೃತ್ತಿಗಳಿಂ ಬೇ? + ಆದರ್‌ = ದ್ವಿಜರು ಈ ಕರ್ತವ್ಯಗಳ ಕಾರಣದಿಂದಲೇ 
ಭಿನ್ನರಾದವರು, ಉಂತೇ೦ ಬೇಳ” +೬ ಉಂಟೆ - ಅಲ್ಲದೆ ಬೇರೆಯಿದೆಯೇ, 
ಮನುಷ್ಯಜಾತಿ ತಾನೊಂದೆ ವಲಂ = ಮನುಷ್ಯಸಂಕುಲವೆಲ್ಲ ಒಂದೇ ಅಲ್ಲವೇ। 


ಗದ್ಯಾನುಸರಣ: ಈ ಆರು ಕರ್ತವ್ಯಗಳನ್ನು ಮೀರುವವರು ದ್ವಿಜರೇ ಅಲ್ಲ; 
ದ್ವಿಜರು ಈ ಕರ್ತವ್ಯಗಳ ಕಾರಣದಿಂದಲೇ ಭಿನ್ನರಾದವರು, ಉಂತುಏ೦ = ಅಷ್ಟಲ್ಲದೆ 
ಬೇರೆಯಿದೆಯೇ? ಮನುಷ್ಯಜಾತಿ ತಾನೊಂದೆ ವಲ೦ ಷ ಮನುಷ್ಯಸಂಕುಲವೆಲ್ಲ ಒಂದೇ 
ಅಲವೇ!। 


[ವಿಶೇಷ ವಿಚಾರ: "ಮನುಷ್ಯಜಾತಿ ತಾನೊಂದೆ ವಲಂ' ಎಂಬ ಮಾತು 
ಪೂರ್ವ ಪುರಾಣದ "ಮನುಷ್ಯಜಾತಿರೇಕೈವ' ಎಂಬ ಮಾತಿನ (ಪೂ.ಪು. ೩೮. ೪೫) 
ಭಾಷಾಂತರ. ಆ ಶ್ಲೋಕದ ಮುಂದಿನ ಭಾಗವಾದ 
“ವೃತ್ತಿಭೇದಾಚ್ಚಾತುರ್ವಿಧ್ಯಮಿಹಾಶ್ನುತೇ' ಎಂದರೆ “ವೃತ್ತಿಗಳ ಭೇದದಿಂದ ನಾಲ್ಕು 
(ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ) ಭೇದವನ್ನು ಹೊಂದುತ್ತದೆ' ಎಂಬ ಮಾತು 
“ಚಾತುರ್ವಣ್ಯಂ ಮಯಾ ಸೃಷ್ಟಂ ಗುಣಕರ್ಮವಿಭಾಗಶಃ' ಎಂಬ ಗೀತೆಯ ಮಾತನ್ನು 
ಹೋಲುತ್ತದೆ. ಪೂರ್ವಪುರಾಣದ ಹೊತ್ತಿಗೇ ಗೀತೆಯಲ್ಲಿ ಈ ಶ್ಲೋಕ ಇದ್ದಿರಬಹುದು. 
ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಬೇಕು: ಮನುಷ್ಯಸಂಕುಲವೆಲ್ಲ ಒಂದೇ 
ಎನ್ನುವಾಗ ಪುರಾಣಕಾರರ ಅಭಿಪ್ರಾಯ ಏನಿರಬಹುದು? ಏಕೆಂದರೆ ಆದಿಪುರಾಣದ 
(ಅಥವಾ ಪೂರ್ವಪುರಾಣದ) ಈ ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರೆಂಬ 
ವರ್ಣವಿಂಗಡಣೆಯನ್ನು ಮಾಡಿದವನು ಜಿನನೇ; ಹೀಗಾಗಿ ಈ ಮಾತು ಜೈನರಿಗೆ 
ಮಾತ್ರ ಅನ್ವಯಿಸಿ, ಎಲ್ಲ ಭವ್ಯರೂ ಒಂದೇ ಎಂಬ ಅಭಿಪ್ರಾಯವನ್ನು ಸೂಸುತ್ತಿದೆಯೇ? 
ಏಕೆಂದರೆ ಮನುಗಳ ವಿಚಾರ ಹೇಳುವಾಗ ಪುರಾಣಕಾರ ಮಾಂಸಾಹಾರಿಗಳ ಬಗ್ಗೆ 
ಏನನ್ನೂ ಹೇಳುವುದಿಲ್ಲ, ಅಂದರೆ ಅಲ್ಲಿನ ವಿವರಣೆ ಕೇವಲ ಶಾಕಾಹಾರಿಗಳನ್ನು 
ಕುರಿತಾದುದು; ಹಾಗೆ ನೋಡಿದರೆ ಜನರೆಲ್ಲ ಮೊದಲು ಮಾಂಸಾಹಾರಿಗಳೇ 
ಆಗಿದ್ದರೆಂಬುದು ಮಾನವಶಾಸ್ತ್ರಜ್ರರ ಅಭಿಪ್ರಾಯವಲ್ಲವೇ!] 


ಮೊದಲಿಂ ತಗುಳ್ಳು ತುದಿವರ 

ಮಿದರ್ಕಿದಾಚರಣಮಿದಣ ವಿಧಿಯಿಂತುಟು ತ 

ಪ್ಪದೆ ಮನ್ತಪೂರ್ವಕಂ ನೆಗ 

ಟ್ವಿದೆಂದು” ಮನಂಗೊಳೆ ಪೇಲ್ದಂ ೧೩೮ 


ಪದವಿಭಾಗ-ಅನ್ವಯ-ಅರ್ಥ: ಇದರ್ಕೆ ೪೬ ಇದು ೬೯ ಆಚರಣ೦ ಇ ಈ 
ಗರ್ಭಾನ್ವಯಕಿಯೆಗೆ ಇದು ಆಚರಣರೀತಿ, ಇದಳ ವಿಧಿ ೬ ಇಂತುಟು- ಇದರ 
ಆಚರಣೆಯ ಬಗೆ ಹೀಗೆ, ತಪ್ಪದೆ ಮನ್ತಪೂರ್ವಕಂ ನೆಗಟ್ಟುದು - ಒಂದೊಂದನ್ನೂ 
ಕ್ರಮ ತಪ್ಪದೆ ಮಂತ್ರಗಳೊಂದಿಗೆ ನೆರವೆಖಿಸಿ, ಎಂದು ಮೊದಲಿಂ ತಗುಳ್ಳು ತುದಿವರಂ' 


= ಎಂದು ಮೊದಲಿನದರಿಂದ ಕೊನೆಯದರವರೆಗೂ, ಮನಂಗೊಳೆ ಪೇಲ್ನಿಂ = 
ಮನಸಿಗೆ ನಾಟುವ ಹಾಗೆ ವಿವರಿಸಿದ. 


ಗದ್ಯಾನುಸರಣ: ಈ ಗರ್ಭಾನ್ವಯಕ್ರಿಯೆಗೆ ಇದು ಆಚರಣರೀತಿ, ಇದರ 
ಆಚರಣೆಯ ಬಗೆ ಹೀಗೆ, ಒಂದೊಂದನ್ನೂ ಕ್ರಮ ತಪ್ಪದೆ ಮಂತ್ರಗಳೊಂದಿಗೆ 
ನೆರವೇರಿಸಿ, ಎಂದು ಮೊದಲಿನದರಿಂದ ಕೊನೆಯದರವರೆಗೂ ಮನಸ್ಸಿಗೆ ನಾಟುವ 
ಹಾಗೆ ವಿವರಿಸಿದ. 


ಪರಮಬ್ರಹ್ಮತನೂಭವರ್‌ ದ್ವಿಜವರರ್‌ ವರ್ಣೋತ್ತಮರ್‌ ಲೋಕಪೂ 
ಜ್ಯರಿಳಾವಲ್ಲಭಮಾನ್ಯರುನ್ನತಗುಣರ್‌ ಚಾರಿತ್ರಶುದ್ಧರ್‌ ಧರಾ 

ಮರರೀ ಬ್ರಾಹ್ಮಣರೆಂದು ಕೊಂಡುಕೊನೆದಾ ಷಟ್ಟಂಡಭೂಮಂಡಲೇ 
ಶ್ವರನೋರಂತೆ ನೆಗಳಷ್ಟೆ ಕೂಡೆ ನೆಗಟ್ಟತ್ತೆತ್ತಂ ದ್ವಿಜನ್ಮಾನವಯಂ ೧೩೯ 


ಪದವಿಭಾಗ-ಅನ್ವಯ-ಅರ್ಥ: ದ್ವಿಜವರರ್‌ ಪರಮಬ್ರಹ್ಮತನೂಭವರ್‌ = 
ದ್ವಿಜಶ್ರೇಷ್ಠರು ಪರಮಬ್ರಹ್ಮನ ಮಕ್ಕಳು, ವರ್ಣ + ಉತ್ತಮರ್‌ = ನಾಲ್ಕೂ ವರ್ಣಗಳಲ್ಲಿ 
ಉತ್ತಮರಾದವರು, ಲೋಕಪೂಜ್ಯರ್‌ = ಇಡೀ ಜಗತ್ತಿನ ಗೌರವಕ್ಕೆ ಭಾಜನರಾದವರು, 
ಇಳಾವಲ್ಲಭಮಾನ್ಯರ್‌ - ರಾಜರಿಂದ ಮಾನ್ಯತೆ ಪಡೆದವರು, ಉನ್ನತಗುಣರ್‌ = ಶ್ರೇಷ್ಠ 
ಗುಣಗಳುಳ್ಳವರು, ಚಾರಿತ್ರಶುದ್ಧರ್‌ - ಪರಿಶುದ್ಧ ನಡವಳಿಕೆಯವರು, ಈ ಧರಾ + 
ಅಮರರ್‌ = ಇಂಥ ಭೂದೇವರುಗಳೇ, ಬ್ರಾಹ್ಮಣರ್‌ + ಎಂದು = ಬ್ರಾಹ್ಮಣರು 
ಎಂದು, ಆ ಷಟ್ಟಂಡಭೂಮಂಡಲೇಶ್ವರನ್‌ ಕೊಂಡುಕೊನೆದು - ಆ ಆರೂ ಖಂಡಗಳ 
ಒಡೆಯನಾದ ಭರತನು ಕೊಂಡಾಡಿ, ಓರಂತೆ ನೆಗಟಕ್ಸೆ = ನಿರಂತರವಾಗಿ ಸಾರಲು, 
ಕೂಡೆ ದ್ವಿಜನ್ಮ + ಅನ್ವಯಂ೦ ಎತ್ತಂ ನೆಗಟ್ಟತ್ತು -ಆಗ ಬ್ರಾಹ್ಮಣ ವಂಶವು ಎಲ್ಲೆಡೆ 
ಪ್ರಖ್ಯಾತವಾಯಿತು. 


ಗದ್ಯಾನುಸರಣ: ದ್ವಿಜಶ್ರೇಷ್ಠರು ಪರಮಬ್ರಹ್ಮನ ಮಕ್ಕಳು, ನಾಲ್ಕೂ ವರ್ಣಗಳಲ್ಲಿ 
ಉತ್ತಮರಾದವರು, ಇಡೀ ಜಗತ್ತಿನ ಗೌರವಕ್ಕೆ ಭಾಜನರಾದವರು, ರಾಜರಿಂದ ಮಾನ್ಯತೆ 
ಪಡೆದವರು, ಶ್ರೇಷ್ಠ ಗುಣಗಳುಳ್ಳವರು, ಪರಿಶುದ್ಧ ನಡವಳಿಕೆಯವರು; ಇಂಥ 
ಭೂದೇವರುಗಳೇ ಬ್ರಾಹ್ಮಣರು ಎಂದು ಆ ಆರೂ ಖಂಡಗಳ ಒಡೆಯನಾದ ಭರತನು 
ಕೊಂಡಾಡಿ ನಿರಂತರವಾಗಿ ಸಾರಲು ಬ್ರಾಹ್ಮಣ ವಂಶವು ಎಲ್ಲೆಡೆ ಪ್ರಖ್ಯಾತವಾಯಿತು. 


[ವಿಶೇಷ ವಿಚಾರ: ಇಲ್ಲಿ ಎರಡು ಅಂಶಗಳನ್ನು ಗಮನಿಸಬಹುದು: ಒಂದು, 
ಷಟ್ಕರ್ಮಗಳಿಂದಷ್ಟೇ ದ್ವಿಜರು ಶ್ರೇಷ್ಠರೇ ಹೊರತು ಮಿಕ್ಕಂತೆ ಎಲ್ಲರೂ ಒಂದೆ ಎಂದ 
ಭರತ ಇಲ್ಲಿ ಬ್ರಾಹ್ಮಣರೇ ಶ್ರೇಷ್ಠ ಎಂದು ಸಾರುತ್ತಿದ್ದಾನೆ; ಎರಡು, ಮುಂದೆ ಬ್ರಾಹಣರು 
ಭ್ರಷ್ಟರಾಗುತ್ತಾರೆ೦ಂಬ ಸೂಚನೆಯಾಗಿ ಭರತನ ಕೆಟ್ಟ ಕನಸು ಕಾಣುತ್ತಾನೆ; ಅಲ್ಲದೆ, 
ಜೈನರಿಗೆ ಕ್ಷತ್ರಿಯನೇ ಅತ್ಯಂತ ಶ್ರೇಷ್ಠ ಎಂಬ ನಂಬಿಕೆಯೂ ಇತ್ತು, "ಕ್ಷತ್ರಿಯನೆ 
ಧಾತ್ರಿಗೊಡೆಯಂ ಕ್ಷತ್ರಿಯನಾರ್ಗೇನನಿತ್ತರದು ದೆಯ್ದಕ್ಕತಂ ಕ್ಷತ್ರಿಯನೆ ತೀರ್ಥಕರನಾ 
ಕ್ಷತ್ರಿಯನದಳಣೆಂದೆ ಪಿರಿಯನೆಲ್ಲಂದದೊಳಂ' ("ಸಮಯ ಪರೀಕ್ಷೆ”: ೨. ೨೩). 


30 


ವ। ಅಂತು ಭರತೇಶ್ವರಂ ತಾನೆ ಮಾಡಿದ ತನ್ನ ಕೊಂಡಾಟದಿಂ ಪ್ರಸಿದ್ಧಮಾದ 
ವಿಪ್ರಸಂತತಿ ಕೆಲವು ಕಾಲಂ ನಡೆವನ್ನೆಗಮೊಂದುದಿವಸಂ ಆಶ್ಚರ್ಯಭೂತಂಗಳು೦ 
ದೂರಾರಿಷ್ಠಫಲಸೂಚಕಂಗಳುಮಪ್ಪ ಸ್ಪಪ್ನಂಗಳಂ ಕಂಡು ಭಗವದರ್ಹತ್‌ ಸಮೀಪಕ್ಕೆ 
ಪೋಗಿ ಸಮವಸೃತಿಯಂ ಪೊಕ್ಕು ಕುಳ್ಳಿರ್ದು, ದೇವ, ನೀನಿರ್ದಂತೆ ಆನಾದ 


ಮರುಳ್ತನದಿ೦ದೆ ಉತ್ಪಾದಿಸಿದೆ೦ ಬ್ರತಸಮೇತ ವಿಪ್ರಾನ್ವಯಮಂ 


ಪದವಿಭಾಗ-ಅನ್ವಯ-ಅರ್ಥ: ಅಂತು ಭರತೇಶ್ವರ೦ ಇ ಹೀಗೆ ಭರತನು, 
ತಾನೆ ಮಾಡಿದ - ತಾನೇ ಸೃಷ್ಟಿಸಿದ, ತನ್ನ ಕೊ೦ಡಾಟದಿನ್‌ + ಅತಿಪ್ರಸಿದ್ಧಮಾದ - 
ತನ್ನ ಹೊಗಳಿಕೆಯಿಂದ ತುಂಬ ಪ್ರಸಿದ್ದಿಗೆ ಬಂದಿದ್ದ, ವಿಪ್ರಸಂತತಿ ಕೆಲವು ಕಾಲಂ 
ನಡೆವನ್ನೆಗಂ - ಕೆಲಕಾಲ ಮಾತ್ರ ವಿಪ್ರವರ್ಗವು ನಡೆದುಕೊ೦ಡಿರಲು, ಒಂದುದಿವಸಂ 
ಆಶ್ನರ್ಯಭೂತಂಗಳುಂ ದೂರ + ಅರಿಷ್ಠ್ಟಫಲಸೂಚಕಂಗಳುಂ ಅಪ್ಪ = ಒಂದು ದಿನ 
ಆಶ್ಚರ್ಯಕರವಾದವೂ ಮುಂದೆಂದೋ ಕೆಟ್ಟದ್ದಾಗುವುದೆಂಬುದನ್ನು ಸೂಚಿಸುವಂತಿದ್ದ, 
ಸ್ಪಷ್ನಂಗಳ೦ ಕಂಡು ಬೆರ್ಚಿದಂತೆ + ಎರ್ದುಮೀಗಳೆನ್ನ = ಕನಸುಗಳನ್ನು ಕಂಡು 
ಬೆದರಿ ಧಿಗ್ಗನೆದ್ದು, ಭಗವತ್‌ + ಅರ್ಹತ್‌ + ಸಮೀಪಕ್ಕೆ ಪೋಗಿ ಇ ಆದಿದೇವನ 
ಸನ್ನಿಧಿಗೆ ತೆರಳಿ, ಸಮವಸೃತಿಯ೦ ಪೊಕ್ಕು ಕುಳ್ಳಿರ್ದು ಎ ಸಮವಸರಣ ಮಂಟಪವನ್ನು 
ಸೇರಿ ಕುಳಿತುಕೊಂಡು, ದೇವ, ನೀನಿರ್ದಂತೆ - ಭಗವಂತನೇ, ನೀನು ಇರುವಾಗಲೇ, 
ಆನಾದ ಮರುಳನದಿಂದೆ - ನನ್ನ ಹುಚ್ಚುತನದಿಂದ, ಬ್ರಶಸಮೇತ ವಿಪ್ರ + 
ಅನ್ವಯಮಂ ಉತ್ಪಾದಿಸಿದೆಂ = ವ್ರತಗಳಿಂದ ಕೂಡಿದ ಬ್ರಾಹ್ಮಣವಣ್ಣನ್ನು ಸೃಷ್ಟಿಸಿದೆ. 

ಗದ್ಯಾನುಸರಣ: ಹೀಗೆ ಭರತನು ತಾನೇ ಸೃಷ್ಟಿಸಿ ತನ್ನ ಹೊಗಳಿಕೆಯಿಂದ 
ಭರತಕ್ಷೇತ್ರದಲ್ಲಿ ತುಂಬ ಪ್ರಸಿದ್ದಿಗೆ ಬಂದಿದ್ದ ವಿಪ್ರವರ್ಗವು ಕೆಲಕಾಲ ನಡೆದುಕೊಂಡಿತ್ತು; 
ಆದರೆ ಒಂದು ದಿನ ಬೆಳಗು ಜಾವದಲ್ಲಿ ಆಶ್ಚರ್ಯಕರವಾದವೂ ಮುಂದೆಂದೋ 
ಕೆಟ್ಟದ್ದಾಗುವುದೆ೦ಬುದನ್ನು ಸೂಚಿಸುವಂತಿದ್ದ ಕನಸುಗಳನ್ನು ಕಂಡು ಬೆದರಿ ಧಿಗ್ಗನೆದ್ದು 
ಕೂತ; ಆ ಬಳಿಕ ಆದಿದೇವನ ಸನ್ನಿಧಿಗೆ ತೆರಳಿ, ಸಮವಸರಣ ಮಂಟಪವನ್ನು ಸೇರಿ 
ಕುಳಿತುಕೊಂಡು, “ಭಗವಂತನೇ, ನೀನು ಇರುವಾಗಲೇ ನನ್ನ ಹುಚ್ಚುತನದಿಂದ 
ವ್ರತಗಳಿ೦ದ ಕೂಡಿದ ಬ್ರಾಹ್ಮಣವಣ್ಣನ್ನು ಸೃಷ್ಟಿಸಿದೆ” 


ಇದಳಳೊಳ್‌ ಗುಣಮೋ ದೋಷಮೋ 

ಪೊದಳ್ಬು ನಿಂದಪುದಯುಕ್ತಮೋ ಯುಕ್ತಮೊ ಪೇ 

ಟೆದು ಹಾನಿಯೊ ವೃದ್ಧಿಯೊ ತಾ 

ನದಾವುದಂ ಪೊರ್ದಿ ನಿಲ್ಕುಮಘಟವಿಘಟಪಟೂ ೧೪೦ 


ಪದವಿಭಾಗ-ಅನ್ವಯ-ಅರ್ಥ: ಅಘಟವಿಘಟಪಟೂ = ಪಾಪವಿನಾಶದಲ್ಲಿ 
ಸಮರ್ಥನೇ, ಇದಣಸೊಳ್‌ ಗುಣಮೋ ದೋಷಮೋ = ಇದು ಸರಿಯೋ ತಪ್ಪೋ, 
ಪೊದಳ್ಳು ನಿಂದಪುದು +೬ ಅಯುಕ್ತಮೋ ಯುಕ್ತಮೊ ಎ ವ್ಯಾಪಿಸಿ ನಿಲ್ಲಿಸುವುದು 
ಸಮಂಜಸವೋ ಅಲ್ಲವೋ, ಇದು ಹಾನಿಯೊ ವೃದ್ಧಿಯೊ = ಇದರಿಂದ 
ತೊಂದರೆಯೋ ಏಳಿಗೆಯೋ, ತಾನ್‌ * ಅದು * ಆವುದಂ ಪೊರ್ದಿ ನಿಲ್ಕುಂ ಪೇಟ್‌ 
= ಇದು ಯಾವುದನ್ನು ನೆಚ್ಚಿ ನಿಲ್ಲುತ್ತದೆ, ಹೇಳು 


ಗದ್ಯಾನುಸರಣ: ಪಾಪವಿನಾಶದಲ್ಲಿ ಸಮರ್ಥನೇ, ಇದು ಸರಿಯೋ ತಪ್ಪೋ, 
ಇದನ್ನು ವ್ಯಾಪಿಸಿ ನಿಲ್ಲಿಸುವುದು ಸಮ೦ಜಸವೋ ಅಲ್ಲವೋ, ಇದರಿ೦ದ ತೊ೦ದರೆಯೋ 
ಏಳಿಗೆಯೋ, ಇದು ಯಾವುದನ್ನು ನೆಚ್ಚಿ ನಿಲ್ಲುತ್ತದೆ, ಹೇಳು 

ವ। ಅದಲ್ಲದೆಯುಮಿಂದಿನ ದಿನಂ ಬೆಳಗಪ್ಪ ಜಾವದೊಳ್‌ ಪದಿನಾಜು 
ಕನಸುಗಳಂ ಕಂಡೆನಾ ಕನಸುಗಳನಿಷ್ಠಫಲಸೂಚಕಂಗಳೆಬುದಂ 
ಸಾಮಾನ್ಯದಿನುಪಲಕ್ಷಿಸಿದೆನವಜ ಫಲಮುಮನಣೆಯೆ ಬೆಸಸಿಮೆಂದು, ಅವಧಿಜ್ಞಾನದಿಂ 
ತಾನಾ ಕನಸುಗಳನಣಿವನಾಗಿಯುಂ ಸಭಾಜನಕ್ಕಮಳಿಪಲೆಂದು, ಬೆಸಗೊಳ್ಳುದುಂ 
ಪ್ರಶ್ನಾಕ್ರಮದಿಂ ತ್ರಿಲೋಕಗುರುವಿಂತೆಂದು ಬೆಸಸಿದಂ 


ಪದವಿಭಾಗ-ಅನ್ವಯ-ಅರ್ಥ: ಅದಲ್ಲದೆಯು೦ ಇ ಅದೂ ಅಲ್ಲದೆ, ಇಂದಿನ 
ದಿನಂ ಬೆಳಗಪ್ಪ ಜಾವದೊಳ್‌ ಎ ಈ ದಿನ ಬೆಳಗಗಿನ ಜಾವದಲ್ಲಿ, ಪದಿನಾಜು 
ಕನಸುಗಳ೦ ಕಂಡೆನ್‌ ೬ ಹದಿನಾರು ಕನಸುಗಳನ್ನು ಕಂಡೆ, ಆ ಕನಸುಗಳ್‌ + 
ಅನಿಷ್ಟಫಲಸೂಚಕ೦ಗಳೆಬುದ೦ ಎ ಆ ಕನಸುಗಳು ಕೆಟ್ಟುದನ್ನು ಸೂಚಿಸುವುದೆಂಬುದನ್ನು, 
ಸಾಮಾನ್ಯದಿನ್‌ + ಉಪಲಕ್ಷಿಸಿದೆನ್‌ = ಸಾಮಾನ್ಯ ತಿಳಿವಿನಿಂದಲೇ ಕಂಡುಕೊಂಡೆ, 
ಅವಳ ಫಲಮುಮನ್‌ + ಅಜೆಯೆ ಬೆಸಸಿಂ - ಅವುಗಳ ಫಲವನ್ನು ತಿಳಿಯುವಂತೆ 
ಹೇಳಿ, ಎಂದು ತಾನ್‌ ಅವಧಿಜ್ಞಾನದಿಂ ಆ ಕನಸುಗಳನ್‌ +೬ ಅಣೆವನಾಗಿಯುಂ ಇ. 
ಎಂದು ಹೇಳಿ ತನಗೆ ಅವಧಿಜ್ಞಾನದಿಂದ ಆ ಕನಸುಗಳು ತಿಳಿದಿದ್ದರೂ, ಸಭಾಜನಕ್ಕಂ + 
ಅಟೆಪಲ್‌ ೪೬ ಎಂದು ಬೆಸಗೊಳ್ಳುದುಂ = ಸಭಾಜನರಿಗೂ ತಿಳಿಯಲೆಂದು 
ಕೇಳಿಕೊಂಡಾಗ, ತ್ರಿಲೋಕಗುರು ಪಶ್ನ + ಅನುಕ್ರಮದಿ೦ - ಮೂಲೋಕದೋಜನು 
ಪ್ರಶ್ನೆ ಕೇಳಿದ ಕ್ರಮದಲ್ಲಿಯೇ, ಇಂತೆಂದು ಬೆಸಸಿದ೦ = ಹೀಗೆಂದು ಉತ್ತರಿಸಿದ. 


ಗದ್ಯಾನುಸರಣ: "ಅದೂ ಅಲ್ಲದೆ, ಈ ದಿನ ಬೆಳಗಗಿನ ಜಾವದಲ್ಲಿ ನಾನು 
ಹದಿನಾರು ಕನಸುಗಳನ್ನು ಕಂಡೆ; ಅವು ಕೆಟ್ಟುದನ್ನು ಸೂಚಿಸುವುದೆಂಬುದನ್ನು ಸಾಮಾನ್ಯ 
ತಿಳಿವಿನಿಂದಲೇ ಕಂಡುಕೊಂಡೆ; ಆದರೂ ಅವುಗಳ ಫಲವನ್ನು ತಿಳಿಯುವಂತೆ ಹೇಳಿ' 
ಎಂದು ಹೇಳಿ ತನಗೆ ಅವಧಿಜ್ಞಾನದಿಂದ ಆ ಕನಸುಗಳು ತಿಳಿದಿದ್ದರೂ, ಸಭಾಜನರಿಗೂ 
ತಿಳಿಯಲೆಂದು ಕೇಳಿಕೊಂಡಾಗ, ಮೂಲೋಕದೋಜನು ಪ್ರಶ್ನೆ ಕೇಳಿದ ಕ್ರಮದಲ್ಲಿಯೇ 
ಹೀಗೆಂದು ಉತ್ತರಿಸಿದ: 


ಧರೆಯೊಳ್‌ ಧರ್ಮಾರ್ಥದಿಂ ನೀಂ ಸೃಜಿಯಿಸಿ ನೆಗಟ್ಟೇ ವಪ್ರಸಂತಾನದೊಂದು 
ಚರಣಂ ನೀನೆಂದ ಪಾಂಗಿಂ ಕೃತಯುಗದೊಳೆ ದಲ್ಲಲ್ಲುಮಿನ್ನತ್ತ ನಷ್ಟಾ 
ಚರಣಂ ಸನ್ಮಾರ್ಗದೊಳ್‌ ಮಚ್ಚರಿಸಿ ಕಲಿಯುಗಾಭ್ಯರ್ಣದೊಳ್‌ ದ್ರವ್ಯಲೋಭಾ 
ತುರರುನ್ಮಾರ್ಗೋಪದೇಶೋದ್ಯತಮತಿಗಳತಿಕ್ರೂರರಪ್ಪರ್‌ ದ್ವಿಜನ್ಮರ್‌ ೧೪೧ 


ಪದವಿಭಾಗ-ಅನ್ವಯ-ಅರ್ಥ: ಧರೆಯೊಳ್‌ ಧರ್ಮಾರ್ಥದಿ೦ ನೀಂ ಸೃಜಿಯಿಸಿ 
ನೆಗಬ್ಬ - ಭೂಮಿಯಲ್ಲಿ ಧರ್ಮದ ಕಾರಣದಿಂದಾಗಿ ನೀನು ಸೃಷ್ಟಿಸಿದ, ಈ 
ವಿಪ್ರಸಂತಾನದ + ಒಂದು ಚರಣಂ = ಈ ವಿಪ್ರಸ೦ತತಿಯ ಆಚರಣೆಯು, ನೀನೆಂದ 
ಪಾಂಗಿ೦ ೬ ನೀನು ಹೇಳಿದ ಬಗೆಯಲ್ಲಿಯೇ, ಕೃತಯುಗದೊಳೆ ಸಲ್ಲುಂ ದಲ್‌ ವ 
ಕೃತಯುಗದಲ್ಲಿ ನೆರವೇರುತ್ತದೆ ನಿಜ, ಇನ್‌ + ಅತ್ತ ನಷ್ಟ ೬ ಆಚರಣ೦ ಎ ಆನಂತರ 


31 


ಆಚರಣೆಯು ಇಲ್ಲವಾಗುತ್ತದೆ, ಕಲಿಯುಗ + ಅಭ್ಯರ್ಣದೊಳ್‌ = ಕಲಿಯುಗದ ಹಿಂದೆ 
ಮುಂದೆ, ಸತ್‌ 4+ ಮಾರ್ಗದೊಳ್‌ ಮಚ್ಚರಿಸಿ - ಒಳ್ಳೆಯ ದಾರಿಯ ಬಗ್ಗೆ ತಿರಸ್ಕಾರ 
ಹೊಂದಿ, ದವ್ಯಲೋಭ + ಆತುರರ್‌ ದ್ವಿಜನ್ಮರ್‌ ಇ ಹಣದಾಸೆಯುಳ್ಳವರಾಗಿ 
ಬ್ರಾಹ್ಮಣರು, ಉನ್ಮಾರ್ಗ + ಉಪದೇಶ + ಉದ್ಯತಮತಿಗಳ್‌ + ಅತಿಕ್ರೂರರ್‌ + 
ಅಪ್ಪರ್‌ = ಕೆಟ್ಟ ದಾರಿಯನ್ನು ತೋರಿಸುತ್ತ ಮಹಾ ಕೂರಿಗಳಾಗುತ್ತಾರೆ. 


ಗದ್ಯಾನುಸರಣ: “ಭೂಮಿಯಲ್ಲಿ ಧರ್ಮದ ಕಾರಣದಿಂದಾಗಿ ನೀನು ಸೃಷ್ಟಿಸಿದ 
ಈ ವಿಪ್ರಸಂತತಿಯ ಆಚರಣೆಯು ಕೃತಯುಗದಲ್ಲಿ ನೀನು ಹೇಳಿದ ಬಗೆಯಲ್ಲಿಯೇ 
ನೆರವೇರುತ್ತದೆಂಬುದು ನಿಜ; ಆದರೆ ಆನಂತರ ಆ ಆಚರಣೆಯು ಇಲ್ಲವಾಗುತ್ತದೆ; 
ಕಲಿಯುಗದ ಹಿಂದೆ ಮುಂದೆಯಂತೂ ಒಳ್ಳೆಯ ದಾರಿಯ ಬಗ್ಗೆ ತಿರಸ್ಕಾರ ಹೊಂದಿ 
ಹಣದಾಸೆಯುಳ್ಳವರಾಗಿ ಬ್ರಾಹ್ಮಣರು ಕೆಟ್ಟ ದಾರಿಯನ್ನು ತೋರಿಸುತ್ತ ಮಹಾ 


ಕೂರಿಗಳಾಗುತ್ತಾರೆ.' 


ವ। ಅಂತು ಪೇಟ್ಟು ಮತ್ತಮಾತನ ಕಂಡ 
ಷೋಡಶಸ್ವಪ್ನಸೂಚಿಫಲಂಗಳನಿಂತೆಂದು ಬೆಸಸಿದರ್‌: ಇರ್ಪತ್ತನಾಲ್ಕು ಕೇಸರಿಗಳಂ 
ಕಂಡುದಳಿಂದನಿಬರೆ  ತೀರ್ಥಕರರ್ಕಳಪ್ಪರ್‌; ಧರೆಯೊಳ್‌ ಪಾಷಂಡಿಗಳರೆಬರ್‌ 
ಪುಟ್ಟಿಯುಮಡಂಗುವರ್‌; ಕುಲಿಂಗಿಗಳ್‌ ವಿಕೃತಿಗಳಿ೦ ವಿರಹಿತರಪ್ಪರ್‌; ಇನಿತಳವಿಲ್ಲದೆ 
ಕಿಡುವರಲ್ತೆ ದುಷ್ಪಮಯತಿಗಳ್‌; ಒರ್ವರೆ ವಿಹರಿಪುದು ಬಿಸುಟ೦ ಬರಾಂಬರರ್‌ ತಮ್ಮ 
ಸಮುದಯಮಂ ಬೆರಸಿರ್ಪರ್‌; ಎಸೆಯದು ದುಷ್ಪಮಕಾಲದೊಳಸದೃಶ 
ಕೈವಲ್ಯಬೋಧದಿನಕರಬಿಂಬಂ; ನರನಾರೀಕುಳಮನುಪಮಸತ್ಕಶೌಚವಿರಹಿತಮಕ್ಕುಂ; 

ಸಮಯಿಗಳುಂ ಚಾತುರ್ವರ್ಣಮುಮುಚಿತಚರಿತ್ರಮಂ ಬಿಸುಟ್ಟಾದಂ 
ಪೊಲ್ಲಮೆಯೊಳ್‌ ಸಲೆ ನಡೆವರ್‌ ದುಷ್ಪಮಮೆಂಬಯ್ದನೆಯ ಕಾಲದೊಳ್‌; 
ಆದಿಭೂಪರ್‌ ಕೆಡೆ ಬೇಡರುಮಕುಲೀನರುಮತಿದುಶ್ನರಿತ್ರರುಂ 
ಭೂಪರಪ್ಪರನ್ಯಾಯಪರರ್‌; ಜೈನಾಗಮವಿದರಂ ಸಾರದೆ ಪೋಗಿ ಕುಲಿಂಗಿಗಳಂ ಜನಂ 
ಸೇವಿಸುಗುಂ; ಮಕ್ಕಳ್ಗಂ ಕೂಡೆ ಪೆಸರಿಟ್ಟು ಸಲೆ ಕೊಂಡಾಡಿದಪರ್‌ ವ್ಯಂತರ್ಕಳಂ 
ಜಡಮತಿಗಳ್‌; ನಡುನಾಡೊಳಅ೦ ನೆಲಸದೆ ಕಡೆಯೊಳ್‌ ನೆಲೆಗೊಳ್ಳುಂ; 
ಧರಣೀಪಾಳಕಮುನಿಪರ್‌ ಪಂಚಮಕಾಳದೊಳಣಮಾಗರಲ್ರೆ ಯದ್ಭಿಪ್ರಾಪ್ತರ್‌; 
ವ್ರತಹೀನರ್‌ ಸನ್ಮಾರ್ಗಪ್ರತಿಕೂಲರ್‌ ವ್ಯಸನವಶಗತರ್‌ 
ಪಾಪಿಗಳಿಂತತಿಕಷ್ಟರಪ್ಪರವನಿಯೊಳ ತಿಥಿಗಳಿನ್ನನ್ನದಾನಮಂ ಕುಡುವೆಡೆಯೊಳ್‌; 
ಜೈನದೀಕ್ಷೆಗೆ ಮೆಯ್ಯಂ ತರುಣಜನಂಗಳೆ ತರ್ಪರ್‌ ಪರಿಣತವಯಸರ್ಕಳಪ್ಪವರ್‌ 
ಮೆಯ್ದಾರರ್‌; ಮುನಿನಿಕರಕ್ಕಾದರದವಧಿ ಮನಃಪರ್ಯಯಮೆರಡುಮಣಂ ಪುಟ್ಟವು; 
ಧಾನ್ಯಸಮಿತಿ ನೀರಸಮಕ್ಕುಂ 


ಪದವಿಭಾಗ-ಅನ್ವಯ-ಅರ್ಥ: ಅಂತು ಪೇಟ್ಟು - ಹಾಗೆ ಹೇಳಿ, ಮತ್ತಂ + 
ಆತನ ಕಂಡ ಷೋಡಶಸ್ವಪ್ನಸೂಚಿಫಲಂಗಳನ್‌ + ಇಂತು + ಎಂದು ಬೆಸಸಿದರ್‌ ಎ 
ಭರತನು ಕಂಡಿದ್ದ ಹದಿನಾರು ಕನಸುಗಳ ಫಲಗಳನ್ನು ಹೀಗೆಂದು ವಿವರಿಸಿದರು: 
ಇರ್ಪತ್ತನಾಲ್ಕು ಕೇಸರಿಗಳನ್‌ = ಇಪ್ಪತನಾಲ್ಕು ಸಿಂಹಗಳನ್ನು ಕಂಡುದಟಿಂದೆ ವ 
ಕನಸಿನಲ್ಲಿ ಕಂಡದ್ದರಿಂದ, ಅನಿಬರೆ ತೀರ್ಥಕರರ್ಕಳಪ್ಪರ್‌ ೬ ಅಷ್ಟು ಮಂದಿ ಮಾತ್ರವೇ 


ತೀರ್ಥಂಕರರು; ಅರೆಬರ್‌ ಪಾಷಂಡಿಗಳ್‌ = ಕೆಲವರು ಧರ್ಮರಹಿತರು, ಪುಟ್ಟಿಯುಂ 
+ ಅಡಂಗುವರ್‌ ಹುಟ್ಟಿದರೂ ನಾಶವಾಗುತ್ತಾರೆ; ಕುಲಿಂಗಿಗಳ್‌ - ಧರ್ಮಭ್ರಷ್ಟರು, 
ವಿಕೃತಿಗಳಿ೦ ವಿರಹಿತರಪ್ಪರ್‌ = ವಿಕಾರಗಳಿಂದಾಗಿ ಧರ್ಮವಿರಹಿತರಾಗುತ್ತಾರೆ; ಇನಿತು 
= ಅಳವು ೯ ಇಲ್ಲದೆ ಇ ಶಕ್ತಿಯಿಲ್ಲದೆ, ದುಷ್ಪಮಯತಿಗಳ್‌ = ದುಷ್ಪಮಕಾಲದ 
ಮುನಿಗಳು, ಕಿಡುವರ್‌ + ಅಲ್ಲೆ - ಕೆಡುತ್ತಾರೆ; ಅಂಬರ +೬ ಅ೦ಬರರ್‌ ಇ. 
ದಿಗಂಬರರು, ಒರ್ವರೆ ವಿಹರಿಪುದು ಬಿಸುಟು ೬ ಏಕಾಂಗಿಯಾಗಿ ವಿಹರಿಸುವುದನ್ನು 
ಬಿಟ್ಟು, ತಮ್ಮ ಸಮುದಯಂ ಬೆರಸಿ ೬ ಇರ್ಪರ್‌ ಇ. ಗುಂಪನ್ನು ಸೇರಿ ಇರುತ್ತಾರೆ; 
ದುಷ್ಪಮಕಾಲದೊಲ್‌ = ದುಷ್ಪಮ ಕಾಲದಲ್ಲಿ, ಅಸದೃಶಕೈವಲ್ಕಬೋಧ ದಿನಕರಬಿಂಬಂ 
ಎಸೆಯದು - ಎಣೆಯಿಲ್ಲದ ಕೈವಲ್ಯಬೋಧೆ ಎಂಬ ಸೂರ್ಯನು ಬೆಳಗುವುದಿಲ್ಲ; 
ನರನಾರೀ ಕುಳ೦ = ಸಾಮರ್ಥರ್ಯವಲ್ಲ ಗಂಡುಹೆಣ್ಣುಗಳು, 
ಅನುಪಮಸತ್ಯಶೌಚವಿರಹಿತಂ + ಅಕ್ಕುಂ = ಅನುಪಮವಾದ 
ಶೌಚಗುಣದೂರರಾಗುತ್ತಾರೆ; ಸಮಯಿಗಳು೦ - ಜಿನಧರ್ಮಾವಲಂಬಿಗಳೂ, ದುಷ್ಪಮಂ 
+ ಎಂಬ + ಅಯ್ದನೆಯ ಕಾಲದೊಳ್‌ = ದುಷ್ಪಮ ಎಂಬ ಐದನೆಯ ಕಾಲದಲ್ಲಿ, 
ಚಾತುರ್ವರ್ಣಮುಂ + ಉಚಿತಚರಿತ್ರಮ೦ ಬಿಸುಟ್ಟು - ನಾಲ್ಕು ವರ್ಣಗಳನ್ನೂ ತಕ್ಕ 
ನಡವಳಿಕೆಯನ್ನೂ ತೊರೆದು, ಅದ೦ ಪೊಲ್ಲಮೆಯೊಳ್‌ ಸಲೆ ನಡೆವರ್‌ - ಮಹಾ 
ಹೊಲಸು ದಾರಿಯಲ್ಲಿ ನಡೆಯುತ್ತಾರೆ; ಆದಿಭೂಪರ್‌ ಕಿಡೆ - ಹಿರಿಯ ರಾಜರು 
ನಾಶವಾಗಿ, ಬೇಡರು೦ + ಅಕುಲೀನರುಂ + ಅತಿದುಶ್ಚರಿತ್ರರು೦ = ಬೇಡರೂ 
ಕೀಳುಕುಲದವರೂ ಕೆಟ್ಟ ನಡವಳಿಕೆಯವರೂ, ಅನ್ವಯಾಯಪರರ್‌ ಭೂಪರಪ್ಪ'ರ್‌ 
ಅನ್ಯಾಯವೆಸಗುವವರೂ ರಾಜರಾಗುತ್ತಾರೆ; ಜೈನ -- ಆಗಮವಿದರ೦ ಸಾರದೆ ಇ 
ಜೈನಶಾಸ್ತ್ರಗಳನ್ನು ಬಲ್ಲವರ ಬಳಿ ಹೋಗದೆ, ಜನಂ ಹೋಗಿ ಕುಲಿಂಗಿಗಳಂ 
ಸೇವಿಸುಗು೦ - ಜನರು ಕುಧರ್ಮಿಗಳನ್ನು ಸೇವಿಸುತ್ತಾರೆ; ಮಕ್ಕಳ್ಳಂ ವ್ಯಂತರ್ಕಳಂ 

ಪೆಸರಿಟ್ಟು - ಮಕ್ಕಳಿಗೂ ವ್ಯಂತರಗಳ೦ತಹ ಹೆಸರುಗಳನ್ನಿಟ್ಟು, ಸಲೆ ಕೊಂಡಾಡಿದಪರ್‌ 
= ಸ೦ತಸಪಡುತ್ತಾರೆ; ಅಜ೦ ನಡುನಾಡೊಳ್‌ ನೆಲಸದೆ - ಧರ್ಮವು ನಾಡಿನ 
ಮಧ್ಯಭಾಗದಲ್ಲಿ ನೆಲಸದೆ, ಕಡೆಯೊಳ್‌ ನೆಲೆಗೊಳ್ಳು೦ - ಗಡಿಭಾಗಗಳಲ್ಲಿ ನೆಲಸುತ್ತದೆ; 
ಧರಣೇಪಾಳಕ ಮುನಿಪರ್‌ ೬ ರಾಜರೂ ಮುನಿಶ್ರೇಷ್ಠರೂ, ಪಂಚಮಕಾಳದೊಳ್‌ ಎ 
ಐದನೆಯ ಕಾಲವಾದ ದುಷ್ಪಮದಲ್ಲಿ, ಅಣ೦ ಯದ್ಧಿಪ್ರಾಪ್ತರ್‌ ಆಗರ್‌ + ಅಲ್ವೆ ಇ 
ಸ್ವಲ್ಪವೂ ಮಹಿಮಾವಂತರಾಗಿರುವುದಿಲ್ಲ; ಅವನಿಯೊಳ್‌ ವ ಜಗತ್ತಿನಲ್ಲಿ, ಇನ್ನು - ಇನ್ನು 
ಮುಂದೆ, ಅನ್ನದಾನಮಂ ಕುಡುವೆಡೆಯೊಳ್‌ - ಅನ್ನದಾನ ನಡೆಯುವಲ್ಲಿ, ವತಹೀನರ್‌ 
= ವ್ರತಭ್ರಷ್ಟರೂ, ಸನ್ಮಾರ್ಗಪ್ರತಿಕೂಲರ್‌ ಎ ಒಳ್ಳೆಯ ಹಾದಿಗೆ ವಿರುದ್ಧವಾದವರೂ, 
ವ್ಯಸನವಶಗತರ್‌ ೬ ವ್ಯಸನಗಳಿಗೊಳಗಾದವರೂ, ಪಾಪಿಗಳ್‌ = ಪಾಪಿಗಳೂ, ಇಂತು 
+ ಅತಿಕಷ್ಟರ್‌ + ಅಪ್ಪರ್‌ ೬ = ಇಂತಹ ಕೆಟ್ಟ ಜನರು, ಅತಿಥಿಗಳ್‌ ಎ 
ಅತಿಥಿಗಳಾಗುತ್ತಾರೆ; ಜೈನದೀಕ್ಷೆಗೆ ತರುಣಜನಂಗಳಿ ಮೆಯ್ಯಂ ತರ್ಪರ್‌ 5 
ಜೈನದೀಕ್ಷೆಯನ್ನು ಪಡೆಯಲು ಯುವಜನರೇ ಮೈಯೊಡ್ಡುತ್ತಾರೆ, ಪರಿಣತವಯಸರ್ಕಳ್‌ 
+ ಅಪ್ಪವರ್‌ ಮೆಯ್ದಾರರ್‌ ೬ ಹೆಚ್ಚು ವಯಸ್ಸಾದವರು ಮುಂದಾಗುವುದಿಲ್ಲ; 
ಮುನಿನಿಕರಕ್ಕೆ - ಆಗ ಮುನಿಗಳ ಸಮೂಹಕ್ಕೆ, ಆದರದ + ಅವಧಿ ಮನಃಪರ್ಯಯಂ + 
ಎರಡುಂ = ಶ್ರೇಷ್ಠವಾದ ಅವಧಿಜ್ಞಾನ ಮತ್ತು ಮನಃಪರ್ಯರಜ್ಜಾನಗಳು, ಅಣ೦ ಪುಟ್ಟವು 


2 


= ಕೊಂಚವೂ ಉಂಟಾಗುವುದಿಲ್ಲ; ಧಾನ್ಯಸಮಿತಿ ನೀರಸಂ «+ ಅಕ್ಕುಂ ಡಾ 
ಧಾನ್ಯಸಮೂಹವು ರಸವಿಹೀನವಾಗುತ್ತವೆ, 


ಗದ್ಯಾನುಸರಣ: ಹಾಗೆ ಹೇಳಿ, ಭರತನು ಕಂಡಿದ್ದ ಹದಿನಾರು ಕನಸುಗಳ 
ಫಲಗಳನ್ನು ಹೀಗೆಂದು ವಿವರಿಸಿದರು: ಇಪ್ಪತನಾಲ್ಕು ಸಿಂಹಗಳನ್ನು ನೀನು ಕನಸಿನಲ್ಲಿ 
ಕಂಡದ್ದರಿಂದ ಅಷ್ಟು ಮಂದಿ ಮಾತ್ರವೇ ತೀರ್ಥಂಕರರು; ಧರೆಯೊಳ್‌ ಇ 
ಭೂಮಿಯಲ್ಲಿ ಸಾಗಲು, ಕೆಲವರು ಧರ್ಮರಹಿತರು ಹುಟ್ಟದರೂ ನಾಶವಾಗುತ್ತಾರೆ; 
ಧರ್ಮಬಭ್ರಷ್ಟರು ವಿಕಾರಗಳಿಂದಾಗಿ ಧರ್ಮವಿರಹಿತರಾಗುತ್ತಾರೆ; ಅಪಾರ ಭಾರವನ್ನು 
ಹೊರುವಷ್ಟು ಶಕ್ತಿ ದುಷ್ಪ್ತಮಕಾಲದ ಮುನಿಗಳಿಗೆ ಇಲ್ಲದೆ ಕೆಡುತ್ತಾರೆ; ದಿಗಂಬರರು 
ಏಕಾಂಗಿಯಾಗಿ ವಿಹರಿಸುವುದನ್ನು ಬಿಟ್ಟು ತಮ್ಮ ಗುಂಪನ್ನು ಸೇರಿ ಇರುತ್ತಾರೆ; , 
ದುಷ್ಪಮ ಕಾಲದಲ್ಲಿ ಎಣೆಯಿಲ್ಲದ ಕೈವಲ್ಯಬೋಧೆ ಎ೦ಬ ಸೂರ್ಯನು ಬೆಳಗುವುದಿಲ್ಲ; 
ಸಾಮರ್ಥ್ಯವಿಲ್ಲದ ಗಂಡುಹೆಣ್ಣುಗಳು ಅನುಪಮವಾದ ಶೌಚಗುಣದೂರರಾಗುತ್ತಾರೆ; 
ಭರತ ಚಕ್ರವರ್ತಿಯೇ, ಜಿನಧರ್ಮಾವಲಂಬಿಗಳು ಕೂಡ ದುಷ್ಪಮ ಎಂಬ ಐದನೆಯ 
ಕಾಲದಲ್ಲಿ ನಾಲ್ಕು ವರ್ಣಗಳನ್ನೂ ಅವಕ್ಕೆ ತಕ್ಕ ನಡವಳಿಕೆಯನ್ನೂ ತೊರೆದು ಮಹಾ 
ಹೊಲಸು ದಾರಿಯಲ್ಲಿ ನಡೆಯುತ್ತಾರೆ; ಹಿರಿಯ ರಾಜರು ನಾಶವಾಗಿ ಬೇಡರೂ 
ಕೀಳುಕುಲದವರೂ ಕೆಟ್ಟ ನಡವಳಿಕೆಯವರೂ ಅನ್ಯಾಯವೆಸಗುವವರೂ 
ರಾಜರಾಗುತ್ತಾರೆ; ಜೈನಶಾಸ್ತ್ರ ಸಗಳನ್ನು ಬಲ್ಲವರ ಬಳಿ ಹೋಗದೆ ಜನರು ಕುಧರ್ಮಿಗಳನ್ನು 
ಸೇವಿಸುತ್ತಾರೆ; ಮೂಢಮತಿಗಳು ತಮ್ಮ ಮಕ್ಕಳಿಗೂ ವ್ಯಂತರಗಳಂತಹ ಹೆಸರುಗಳನ್ನಿಟ್ಟು 
ಸಂತಸ ಸಪಡುತ್ತಾರೆ; ಧರ್ಮವು ನಾಡಿನ ಮಧ್ಯಭಾಗದಲ್ಲಿ ನೆಲಸದೆ ಗಡಿಭಾಗಗಳಲ್ಲಿ 
ನೆಲಸುತ್ತದೆ; ಐದನೆಯ ಕಾಲವಾದ ದುಷ್ಪಮದಲ್ಲಿ ರಾಜರೂ ಮುನಿಶ್ರೇಷ್ಠರೂ ಸ್ಟಲ್ಪವೂ 
ಮಹಿಮಾವಂತರಾಗಿರುವುದಿಲ್ಲ; ಜಗತ್ತಿನಲ್ಲಿ ಅನ್ನದಾನ ನಡೆಯುವಲ್ಲಿ ಇನ್ನು ಮುಂದೆ 
ವ್ರತಭ್ರಷ್ಟರು, ಒಳ್ಳೆಯ ಹಾದಿಗೆ ವಿರುದ್ಧವಾದವರು, ವ್ಯಸನಗಳಿಗೊಳಗಾದವರು, 
ಪಾಪಿಗಳು - ಇಂತಹ ಕೆಟ್ಟ ಜನರು ಅತಿಥಿಗಳಾಗುತ್ತಾರೆ; ಜೈನದೀಕ್ಷೆಯನ್ನು ಪಡೆಯಲು 
ಯುವಜನರೇ ಮೈಯೊಡ್ಡುತ್ತಾರೆ, ಹೆಚ್ಚು ವಯಸ್ಸಾದವರು ಮುಂದಾಗುವುದಿಲ್ಲ; 
ದುಷ ಸ್ಪಮದಲ್ಲಿ ಕನ್ಯ ಮೂಹಕ್ಕೆ ಅವಧಿಜ್ಞಾನಾಗಲೀ' ಮನಃಪರ್ಯರಜ್ಞಾನವಾಗಲೀ 
ಉಂಟಾಗುವುದಿಲ್ಲ; ಧಾನ್ಯಸಮೂಹವು ರಸವಿಹೀನವಾಗುತ್ತವೆ 


ಇವು ದೂರಫಲಂಗಳ್‌ ಸ್ವ 

ಪ್ಲವಿಶೇಷಂಗಳ್‌ ತನೂಜ ಕೊಕ್ಕರಿಸದಿರಿ 

ನ್ನಿವಅ*ಡೆಗೆ ನಿನಗೆ ಸಲೆ ಮಾ 

ಟಿ ವಿಶ್ವವಿಘ್ನೋಪಶಾಂತಿಯಂ ಜಿನಧರ್ಮಂ ೧೪೨ 


ಪದವಿಭಾಗ-ಅನ್ವಯ-ಅರ್ಥ: ತನೂಜ = ಮಗನೇ, ಇವು 
ಸ್ವಪ್ನವಿಶೇಷ೦ಗಳ್‌ ದೂರಫಲಂಗಳ್‌ - ಇವೆಲ್ಲ ಕನಸುಗಳ ದೂರಪರಿಣಾಮಗಳು, 
ಇನ್ನು + ಇವಣಅತ3ಡೆಗೆ ಕೊಕ್ಕರಿಸದಿರ್‌ ೬ ಮುಂದೆ ಇವುಗಳ ಬಗ್ಗೆ ಚಿಂತಿಸಬೇಡ, 
ಜಿನಧರ್ಮಂ ನಿನಗೆ ವಿಶ್ವವಿಘ್ನ + ಉಪಶಾಂತಿಯಂ ಸಲೆ ಮಾಟಕ್ಕೆ = ಜಿನಧರವು ನಿನಗೆ 
ಸಕಲ ವಿಘ್ನಗಳಿಗೂ ಪರಿಹಾರವನ್ನು ಒದಗಿಸಲಿ. 


ಗದ್ಯಾನುಸರಣ: ಮಗನೇ, ಇವೆಲ್ಲ ಕನಸುಗಳ ದೂರಪರಿಣಾಮಗಳು; 
ಮುಂದೆ ಇವುಗಳ ಬಗ್ಗೆ ಚಿಂತಿಸಬೇಡ; ಜಿನಧರವು ನಿನಗೆ ಸಕಲ ವಿಘ್ನಗಳಿಗೂ 
ಪರಿಹಾರವನ್ನು ಒದಗಿಸಲಿ. 


ವ। ಎಂಬುದುಂ ಭರತೇಶ್ವರಂ ಪ್ರಸನ್ನಮನನಾಗಿ ಪುರುಪರಮೇಶ್ವರಂಗೆಅಗಿ 
ಬಂದಯೋಧ್ಯಾಪುರಮಂ ಪೊಕ್ಕು ದುಃಸ್ಪಪ್ಪದರ್ಶನಕರ್ಷಣಾರ್ಥಮಾಗಿ 
ಶಾಂತಿಕಕ್ರಿಯೆಗಳಂ ನೆಗಟ್ಟು , 


ಪದವಿಭಾಗ-ಅನ್ವಯ-ಅರ್ಥ: ಎಂಬುದು೦ ಭರತೇಶ್ವರ೦ ಪ್ರಸನ್ನಮನನಾಗಿ 
= ಎಂದು ಹೇಳಲು, ಭರತನು ಸಂತಸ ಮನಸ್ಸಿನಿಂದ ಕೂಡಿ, ಪುರುಪರಮೇಶ್ವರಂಗೆ + 
ಎಅಗಿ ಬಂದು + ಅಯೋಧ್ಯಾಪುರಮಂ ಪೊಕ್ಕು = ಪುರುದೇವನಿಗೆ ನಮಸ್ಕರಿಸಿ 
ಬಂದು ಅಯೋಧ್ಯಾಪುರಮಂ ಪೊಕ್ಕು ಈ ಅಯೋಧ್ಯೆಯನ್ನು ತಲುಪಿ, 
ದುಃಸ್ಪಪ್ನದರ್ಶನಕರ್ಷಣ ೪+ ಅರ್ಥಂ +೬ ಆಗಿ ಎ ಕೆಟ್ಟ ಕನಸುಗಳನ್ನು ಕಂಡ 
ಫಲಗಳನ್ನು ದೂರಮಾಡಲು. ಶಾಂತಿಕಕ್ರಿಯೆಗಳ೦ ನೆಗಟ್ಟು - ಶಾಂತಿಕ್ರಿಯೆಗಳನ್ನು 
ನೆರವೇರಿಸಿ, 


ಗದ್ಯಾನುಸರಣ: ಎಂದು ಹೇಳಲು ಭರತನು ಪ್ರಸನ್ನಮನನಾದ; 
ಪುರುದೇವನಿಗೆ ನಮಸ್ಕರಿಸಿ ಬಂದು ಅಯೋಧ್ಯೆಯನ್ನು ತಲುಪಿ, ಕೆಟ್ಟ ಕನಸುಗಳನ್ನು 
ಕಂಡ ಫಲಗಳನ್ನು ದೂರಮಾಡಲು, ಶಾಂತಿಕ್ರಿಯೆಗಳನ್ನು ನೆರವೇರಿಸಿದ. 


ವಿವಿಧದ್ವೀಪಂಗಳೊಳ್‌ ಮಂದರಗಿರಿತಟದೊಳ್‌ ಜ್ಯೋತಿರಾವಾಸದೊಳ್‌ ದೇ 
ವವಿಮಾನಾನೀಕದೊಳ್‌ ಶೋಭಿಸುವ ಜಿನಗೃಹವ್ರಾತಮಂ ಗೆಲ್ಬು ರತ್ನ 
ಚ್ಛವಿಯಿಂ ದಿಗ್ಭಿತ್ತಿಯಂ ಚಿತ್ರಿಸುವ ಜಿನನಿಕೇತಂಗಳ೦ ಮಾಡಿಸುತ್ತುಂ 
ದಿವಿಜೇಂದ್ರಸ್ತುತ್ಯನಾದಂ ಸುಕವಿಜನಮನೋಮಾನಸೋತ್ತಂಸಹಂಸಂ 

೧೪೩ 


ಪದವಿಭಾಗ-ಅನ್ವಯ-ಅರ್ಥ: ಸುಕವಿಜನಮನೋಮಾನಸೋತ್ತಂಸಹಂಸಂ 
= ಭರತನು, ವಿವಿಧದ್ವೀಪಂಗಳೊಳ್‌ = ಬೇರೆ ಬೇರೆ ದ್ವೀಪಗಳಲ್ಲಿಯೂ, 
ಮಂದರಗಿರಿತಟದೊಳ್‌ ೬ ಮಂದರಪರ್ವತದ ತಪ್ಪಲಿನಲ್ಲಿಯೂ, ಜ್ಯೋತಿರ್‌ + 
ಆವಾಸದೊಳ್‌ ಇ. ಜ್ಯೋತಿರ್ಲೋಕಗಳಲ್ಲಿಯೂ, ದೇವವಿಮಾನ * ಆನೀಕದೊಳ್‌ ಇ 
ದೇವವಿಮಾನಸಮೂಹದ'ಲ್ಲಿಯೂ, ಶೋಭಿಸುವ ಜಿನಗೃಹವ್ರಾತಮ೦ ಗೆಲ್ದು ಇ 
ಸೊಗಯಿಸುವ ಜಿನಗುಡಿಗಳನ್ನು ಮೀರಿ, ರತ್ನಚ್ಛವಿಯಿಂ ದಿಗ್ಬಿತ್ತಿಯಂ ಚಿತ್ರಿಸುವ 
ರತ್ನಕಾಂತಿಯಿಂದ ದಿಕ್ಕುಗಳೆಂಬ ಗೋಡೆಗಳನ್ನು ಬೆಳಗಿಸಿ, ಜಿನನಿಕೇತಂಗಳಂ 
ಮಾಡಿಸುತ್ತುಂ ಇ ಜಿನಗೃಹಗಳನ್ನು ಕಟ್ಟಿಸುತ್ತ ದಿವಿಜೇಂದಸ್ತುತ್ಯನಾದಂ - ದೇವೇ೦ದ್ರನ 
ಹೊಗಳಿಕೆಗೆ ಪಾತ್ರನಾದ. 

ಗದ್ಯಾನುಸರಣ: ಸುಕವಿಜನಮನೋಮಾನಸೋತ್ತಂಸಹ೦ಸನಾದ ಭರತನು 


ಬೇರೆ ಬೇರೆ ದ್ವೀಪಗಳಲ್ಲಿಯೂ, ಮಂದರಪರ್ವತದ ತಪ್ಪಲಿನಲ್ಲಿಯೂ, 
ಜ್ಯೋತಿರ್ಲೋಕಗಳಲ್ಲಿಯೂ, ದೇವವಿಮಾನಸಮೂಹದ'ಲ್ಲಿಯೂ ಸೊಗಯಿಸುವ 


33 


ಜಿನಗುಡಿಗಳನ್ನು ಮೀರಿಸುವ ಹಾಗೆಯೂ, ರತ್ನಕಾಂತಿಯಿಂದ ದಿಕ್ಕುಗಳೆಂಬ 
ಗೋಡೆಗಳನ್ನು ಬೆಳಗುವಂತೆಯೂ ಜಿನಗೃಹಗಳನ್ನು ಕಟ್ಟಿಸಿ ದೇವೇಂದನ ಹೊಗಳಿಕೆಗೆ 
ಪಾತ್ರನಾದ. 


ಪ್ರಿಯಧರ್ಮನೃಪತಿಯಂ ನೋ 

ಡಿ ಯಥಾ ರಾಜಾ ತಥಾ ಪ್ರಜಾ ಎಂಬವೊಲೋ 
ಜೆಯೊಳೋಜೆಗೊಂಡು ಧರ್ಮ 

ಪ್ರಿಯರಾದರ್‌ ಪ್ರಜೆಗಳು೦ ಸಮಸ್ತಾವನಿಯೊಳ್‌ ೧೪೪ 


ಪದವಿಭಾಗ-ಅನ್ವಯ-ಅರ್ಥ: ಪ್ರಿಯಧರ್ಮನೃಪತಿಯಂ ನೋಡಿ 
ಬೇಕಾದವನೂ ಧರ್ಮಪರನೂ ಆದ ರಾಜನನ್ನು ನೋಡಿ, ಯಥಾ ರಾಜಾ ತಥಾ 
ಪ್ರಜಾ ಇ ಹೇಗೆ ರಾಜನೋ ಹಾಗೆ ಪ್ರಜೆಗಳು, ಎಂಬವೊಲ್‌ + ಓಜೆಯೊಳ್‌ 
ಓಜೆಗೊಂಡು = ಎನ್ನುವಂತೆ ಅವನ ರೀತಿಯಲ್ಲಿಯೇ ತಾವೂ ನಡೆದು, ಸಮಸ್ತ 
ಅವನಿಯೊಳ್‌ ಇಡೀ ಜಗತ್ತಿನಲ್ಲಿ, ಪ್ರಜೆಗಳು೦ ಧರ್ಮಪ್ರಿಯರ್‌ + ಆದರ್‌ 
ಪ್ರಜೆಗಳು ಕೂಡ ಧರ್ಮಪ್ರಿಯರಾದರು. 


ಗದ್ಯಾನುಸರಣ: ಬೇಕಾದವನೂ ಧರ್ಮಪರನೂ ಆದ ತಮ್ಮ ರಾಜನನ್ನು 
ನೋಡಿ, “ಹೇಗೆ ರಾಜನೋ ಹಾಗೆ ಪ್ರಜೆಗಳು' ಎನ್ನುವಂತೆ ಅವನ ರೀತಿಯಲ್ಲಿಯೇ 
ತಾವೂ ನಡೆದು ಇಡೀ ಜಗತ್ತಿನಲ್ಲಿ ಪ್ರಜೆಗಳು ಕೂಡ ಧರ್ಮಪ್ರಿಯರಾದರು. 


[ವಿಶೇಷ ವಿಚಾರ: ಈ ಪದ್ಯವು “ಧರ್ಮಶೀಲೇ ಮಹೀಪಾಲೇ ಯಾಂತಿ 
ತಚ್ಛೀಲತಾಂ ಪ್ರಜಾಃ ಅತಾಚ್ಛೇಲ್ಯಮತಚ್ಛೇಲೇ ಯಥಾ ರಾಜಾ ತಥಾ ಪ್ರಜಾಃ' ಎಂಬ 
ಪೂರ್ವಪುರಾಣದ (೪೧. ೯೭) ಶ್ಲೋಕವನ್ನು ಅನುಸರಿಸಿದೆ.] 


ವ। ಮತ್ತಿತ್ತ ವೃಷಭನಾಥಂ ಗಣಧರದೇವರು೦ ಸಕಳಪೂರ್ವಧರರುಂ 
ನಾಲ್ಗಾಸಿರದೈನೂಅಯ್ವದಿ೦ಬರ್‌ ಶಿಕ್ಷಕರುಂ ಅವಧಿಜ್ಞಾನಿಗಳುಂ ಕೇವಳಜ್ಜಾನಿಗಳುಂ 
ವಿಕ್ರಿಯರ್ಧಿಪ್ರಾಪ್ರರುಂ  ಮನಃಪರ್ಯಯಜ್ಞಾನಿಗಳುಂ ವಾದಿಗಳುಂ ಮೊದಲಾಗೆ 
ಮುನಿಪತಿಗಳು೦ ಆರ್ಯಿಕಾಗಣಮು೦ ಶ್ರಾವಕರು೦ ಶ್ರಾವಕಿಯರು೦ ಅಯ್ದುಲಕ್ಕೆ 
ಚತುರ್ವಿಧದೇವನಿಕಾಯಮುಂ ಪಕ್ಷಿಚತುಷ್ಟದಸರೀಸೃಪಾದಿ ತಿರ್ಯಗ್ಹಾತಿಗಳುಂ ಬೆರಸು 


|. ಡಡ 


ಧರ್ಮಾಮೃತವರ್ಷದಿಂ ಧರ್ಮಕ್ಷೇತ್ರಂಗಳೊಳ್‌ ಭವ್ಯಸಸ್ಯಂಗಳನನೇಕ 
ಬ್ರತಫಲವಿನತಂಗಳ್‌ ಮಾಡಿ ಪದಿನಾಲ್ಕುದಿವಸದಾಯುಷ್ಯಮುಂಟೆನೆ ಕೈಳಾಶಪರ್ವತದ 
ಸಿದ ಕೂಟದೊಳ್‌ ಪೌಷ್ಯಮಾಸದ ಪೌರ್ಣಮೀ ದಿನದಂದು 


ಯೋಗಪಲ್ಯಂಕಾಸನದಿಂದಂ ಯೋಗನಿರೋಧದೊಳ್‌ ಪೂರ್ವಾಭಿಮುಖನಾಗಿರ್ದಂ 


ಅನ್ನೆಗಮಿತ್ತಲ್‌ ಭರತಂ, ಯುವರಾಜಂ, ಗೃಹಪತಿ, ಭರತಮಂತ್ರಿಮುಖ್ಯರ್‌, 
ಚಮೂಪತಿ ಜಯಪ್ರಿಯತನೂಜ೦, ಅನಂತವೀರ್ಯಂ, ಸುಭದ್ರೆಯರ್‌ [ವಿವಿಧ 
ಕನಸುಗಳಂ ಕಂಡರ್‌1. ಭರತಾಧಿಗಳನಿಬರುಂ ತಂತಮ್ಮ ಕಂಡ ಕನಸುಗಳಂ 
ಪ್ರಭಾತಸಮಯದೊಳ್‌ ಪುರೋಹಿತಂಗಣಿಪಿದೊಡೆ 


ಅರ್ಥ: ಅಲ್ಲದೆ ಈ ಕಡೆ, ವೃಷಭನಾಥನು ಗಣಧರದೇವರುಗಳು, 
ಸಕಳಪೂರ್ವಧರರು, ಶಿಕ್ಷಕರು, ಅವಧಿಜ್ಞಾನಿಗಳು, ಕೇವಳಜ್ಜಾನಿಗಳು, 
ಎಕ್ರಿಯಯದ್ಧಿಪ್ರಾಪ್ತರು, ಮನಃಪರ್ಯಯಜ್ಞಾನಿಗಳು, ವಾದಿಗಳು ಮುಂತಾದ 
ಮುನಿಪತಿಗಳೂ,  ಆರ್ಯಿಕಾಸಮುದಾಯವೂ, ಶ್ರಾವಕರೂ, ಶ್ರಾವಕಿಯರೂ, 
ಭವನಾಮರರು ಮುಂತಾದ ನಾಲ್ಕು ಬಗೆಯ ದೇವಸಮೂಹವೂ, ಪಕ್ಷಿಗಳು 
ಚತುಷ್ನದಿಗಳು ಉರಗಗಳು ಮುಂತಾದ ಪ್ರಾಣಿಜಾತಿಗಳೂ ಸೇರಿದಂತೆ ತನ್ನ 
ಧರ್ಮಾಮೃತದ ಮಳೆಯಿಂದ ಧರ್ಮಕ್ಷೇತ್ರಗಗಳಲ್ಲಿ ಭವ್ಯರೆಂಬ ಗಿಡಗಳು 
ಅನೇಕವುತಗಳೆಂಬ ಹಣ್ಣುಗಳಿಂದ ಕೂಡಿರುವಂತೆ ಮಾಡಿ, ಕೇವಲ ಹದಿನಾಲ್ಕು 
ದಿವಸಗಳಷ್ಟು ಆಯುಸ್ಸು ಇದೆ ಎನ್ನುವಾಗ ಕೈಲಾಸಪರ್ವತದ ಸಿದ್ಧಕೂಟದಲ್ಲಿ 
ಪುಷ್ಕಮಾಸದ ಹುಣ್ಣಿಮೆಯಂದು ಯೋಗಪಲ್ಯಂಕಾಸನದಿಂದ ಯೋಗನಿರೋಧ 
ಪೂರ್ವಕವಾಗಿ ಪೂರ್ವಕ್ಕೆ ಎದುರಾಗಿ ಕುಳಿತ. 


ಅಷ್ಟರಲ್ಲಿ ಈ ಕಡೆ, ಭರತ ಯುವರಾಜ೦ ಗೃಹಪತಿ ಭರತನ ಮಂತ್ರಿಮುಖ್ಯ 
ಸೇನಾಪತಿ  ಜಯಪ್ರಿಯನ ಮಗನಾದ ಅನಂತವೀರ್ಯಂ ಸುಭದ್ರೆಯರು ವಿವಿಧ 
ಕನಸುಗಳಂ ಕಂಡರು. ಭರತಾದಿಗಳೆಲ್ಲರೂ ತಾವು ಕಂಡ ಕನಸುಗಳನ್ನು ಬೆಳಿಗ್ಗೆ 
ಪುರೋಹಿತನಿಗೆ ತಿಳಿಸಿದರು. 


ಕನಸುಗಳವು ಪೆಅಪೆಅತೇ 

ನನಂತಗುಣನಿಳಯನಾದಿದೇವಂ ಪಲಬರ್‌ 

ಮುನಿಪತಿಗಳ್‌ ವೆರಸಡರ್ದಪ 

ನನಶ್ಚರಾಸ್ಪದಮನೆಂಬುದಂ ಸೂಚಿಸುಗುಂ ೧೪೫ 


ಪದವಿಭಾಗ-ಅನ್ವಯ-ಅರ್ಥ: ಕನಸುಗಳ್‌ +೬ ಅವು ಪೆಜಪೆಕತೇನ್‌ - 
ಕನಸುಗಳು ಬೇರೇನು, ಅನಂತಗುಣನಿಳಯನ್‌ + ಆದಿದೇವ೦ = ಎಣೆಯಿಲ್ಲದ 
ಗುಣಗಳ ನೆಲೆವನೆಯಾದ ಆದಿದೇವನು, ಪಲಬರ್‌ ಮುನಿಪತಿಗಳ್‌ ವೆರಸು 
ಹಲವರು ಮುನಿಶ್ರೇಷ್ಠರೊಡನೆ, ಅನಶ್ನರಾಸ್ತದಮನ್‌ ಅಡರ್ದಪನ್‌ ಎಂಬುದಂ 
ಸೂಚಿಸುಗು೦ ಇ ಶಾಶ್ವತನೆಲೆಯನ್ನು ಸೇರುವನೆಂಬುದನ್ನು ಸೂಚಿಸುತ್ತದೆ. 


ಗದ್ಯಾನುಸರಣ: ಕನಸುಗಳು ಎಣೆಯಿಲ್ಲದ ಗುಣಗಳ ನೆಲೆವನೆಯಾದ 
ಆದಿದೇವನು ಹಲವರು ಮುನಿಶ್ರೇಷ್ಠರೊಡನೆ ಶಾಶ್ವತನೆಲೆಯನ್ನು ಸೇರುವನೆಂಬುದನ್ನು 
ಸೂಚಿಸುತ್ತದೆ. 


ವ। ಎಂಬುದುಮಾ ಪ್ರಸ್ತಾವದೊಳ್‌ ಆದಿಭಟ್ಟಾರಕವ್ಯತಿಕರ 
ಸ್ಲಿತಿಯನಾನಂದನೆಂಬಂ ಧರ್ಮಕಾರ್ಯನಿಮಿತ್ತಂ ಬಂದಜೆಪಿದೊಡೆ 
ಭರತೇಶ್ವರಚಕ್ರವರ್ತಿಯುಂ ವಿನೇಯಜನಸಮೇತಂ ಬಂದು ಭಟ್ಟಾರಕರಂ ಮೂಖ 
ಸೂಟ್‌ ಬಲವಂದು ಕೃತಾಭೀಷ್ಟಸ್ತವನಪರಂ ಮಹಾಮಹಮೆಂಬ ಮಹಾಪೂಜೆಯಂ 
ಮಹಾವಿಭೂತಿಯಿಂ ಪದಿನಾಲ್ಕು ದಿವಸಂಬರಂ ನಿರಂತರಂ ಮಾಡೆ ವೃಷಭನಾಥಂ 


ಪದವಿಭಾಗ-ಅನ್ವಯ-ಅರ್ಥ: ಎಂಬುದು೦ = ಎಂದು ಹೇಳಲು, ಆ 
ಪ್ರಸ್ತಾವದೊಳ್‌ - ಆ ಸಮಯದಲ್ಲಿ, ಆದಿಭಟ್ಟಾರಕವ್ಯತಿಕರಸ್ಥಿತಿಯನ್‌ = ಆದಿದೇವನ 
ಸ್ಥಿತಿಯನ್ನು, ಆನಂದನೆಂಬಂ ಧರ್ಮಕಾರ್ಯನಿಮಿತ್ತಂ ಬಂದು +೬ ಅಜೆಪಿದೊಡೆ = 
ಆನಂದನೆಂಬುವವನು ಧರ್ಮಕಾರ್ಯನಿಮಿತ್ತವಾಗಿ ಬಂದು ತಿಳಿಸಲು, 
ಭರತೇಶ್ವರಚಕ್ರವರ್ತಿಯು೦ ವಿನೇಯಜನಸಮೇತಂ ಬಂದು = ಭರತಚಕ್ರವರ್ತಿಯು 
ಶಿಷ್ಯಸಮೂಹದೊಡನೆ ಬಂದು. ಭಟ್ಟಾರಕರಂ ಮೂಳು ಸೂಟ್‌ ಬಲವಂದು ವ 
ಆದಿದೇವನನ್ನು ಮೂರು ಸಲ ಪ್ರದಕ್ಷಿಣೆ ಮಾಡಿ, ಕೃತ * ಅಭೀಷ್ಟಸ್ತವನಪರ೦ ವ 
ಇಷ್ಟಾರ್ಥವನ್ನು ನೆರವೇರಿಸುವ ಸ್ತೋತ್ರದಿಂದ ಕೂಡಿ, ಮಹಾಮಹಂ + ಎಂಬ 
ಮಹಾಪೂಜೆಯಂ = ಮಹಾಮಹ ಎಂಬ ಮಹಾಪೂಜೆಯನ್ನು ಮಹಾವಿಭೂತಿಯಿಂ 
ಪದಿನಾಲ್ಕು ದಿವಸಂಬರಂ ನಿರಂತರಂ ಮಾಡೆ - ಮಹಾ ವೈಭವದಿಂದ ಹದಿನಾಲ್ಕು 
ದಿವಸಗಳ ಕಾಲ ನಿರಂತರವಾಗಿ ನೆರವೇರಿಸಲು, ವೃಷಭನಾಥಂ ಸ್ವಸ್ಥನ್‌ = 
ವೃಷಭದೇವನು 


ಗದ್ಯಾನುಸರಣ: ಎಂದು ಹೇಳಿದ; ಆ ಸಮಯದಲ್ಲಿ ಆದಿದೇವನ ಸ್ಥಿತಿಯನ್ನು 
ಆನಂದನೆಂಬುವವನು ಧರ್ಮಕಾರ್ಯನಿಮಿತ್ತವಾಗಿ ಬಂದು ತಿಳಿಸಿದ: ಆಗ 
ಭರತಚಕ್ರವರ್ತಿಯು ಶಿಷ್ಯಸಮೂಹದೊಡನೆ ಬಂದು ಆದಿದೇವನನ್ನು ಮೂರು ಸಲ 
ಪ್ರದಕ್ಷಿಣೆ ಮಾಡಿ, ಇಷ್ಟಾರ್ಥವನ್ನು ನೆರವೇರಿಸುವ ಸ್ತೋತ್ರದಿ೦ದ ಕೂಡಿದ ಮಹಾಮಹ 
ಎಂಬ ಮಹಾಪೂಜೆಯನ್ನು ಮಹಾ ವೈಭವದಿಂದ ಹದಿನಾಲ್ಕು ದಿವಸಗಳ ಕಾಲ 
ನಿರಂತರವಾಗಿ ನೆರವೇರಿಸಿದ; ವೃಷಭದೇವನು 


ಗುಣಮೆಂಟುಂ ಬಂದು ತನ್ಮೊಳ್‌ ಪೆಣೆದಿರೆ ಸುಖಸೋದ್ಭೂತನುಂ 
ಲೋಕಚೂಡಾ 

ಮಣಿಯುಂ ಶಶ್ನತ್ತಿಲೋಕೀಪ್ರಣುತನುಮತಿವಿಖ್ಯಾತನುಂ ಭವ್ಯಚಿಂತಾ 

ಮಣಿಯುಂ ತಾನಾಗಿ ತನ್ನೊಳ್‌ ನೆಖಣ*ಯೆ ಪಡೆದು ತನ್ನ ೦ದಮಂ ತಾನೆ ತನ್ನ 

ತ್ಮಣಿನಾದಿಬ್ರಹ್ಮನೇಕಕ್ಷಣದೊಳೆ' ಪ ಪರಮಬ್ರಹ್ಮಸದ್ಮಕ್ಕೆ ಸರದಂ 

೧೪೬ 


ಪದವಿಭಾಗ-ಅನ್ವಯ-ಅರ್ಥ: ಗುಣಂ 4+ ಎ೦ಟು೦ ಬಂದು ತನ್ನೊಳ್‌ 
ಪೆಣೆದಿರೆ ಇ. ಈ ಎಂಟು ಗುಣಗಳು ತನ್ನಲ್ಲಿ ಬಂದು ಸೇರಿರಲು, ಸುಖಸಾ + 
ಉದ್ಭೂತನುಂ ಲೋಕಚೂಡಾಮಣಿಯು೦ = ಸುಖಸ್ಟರೂಪನೂ ಜಗತ್ತಿನ 
ತಲೆವಣಿಯೂ, ಶಶ್ಚತ್‌ + ತ್ರಿಲೋಕೀಪ್ರಣುತನು೦ - ಮೂರೂ ಲೋಕಗಳ ಜನರಿಂದ 
ಸ್ತುತಿಸಲ್ಪಪಟ್ಟವನೂ, ಅತಿವಿಖ್ಯಾತನುಂ ಭವ್ಯಚಿಂತಾಮಣಿಯುಂ = ಮಹಾ 
ಕೀರ್ತಿವಂತನೂ ಭವ್ಯರಿಗೆ ಚಿ೦ತಾಮಣಿಯಂತಿರುವವನೂ, ತಾನಾಗಿ ತನ್ನೊಳ್‌ 
ತನ್ನಂದಮಂ ತಾನೆ ತನ್ನತ್ತಣಿನ್‌ ನೆ೫*ಯೆ ಪಡೆದು ಎ ತನ್ನಲ್ಲಿ ತಾನಾಗಿ ತನ್ನ 
ಸ್ವರೂಪವನ್ನು ಕಂಡುಕೊಂಡು, ಆದಿಬ್ರಹ್ಮನ್‌ +೬ ಏಕಕ್ಷಣದೊಳೆ ಪರಮಬ್ರಹ್ಮಸದಕ್ಕೆ 
ಸ೦ದ೦ - ಆದಿಬ್ರಹ್ಮನು ಒಂದು ಕ್ಷಣದಲ್ಲಿ ಪರಬ್ರಹ್ಮಸ್ಥಾನವನ್ನು ಸೇರಿದ. 


ಗದ್ಯಾನುಸರಣ: ಈ ಎಂಟು ಗುಣಗಳು ಆತನಲ್ಲಿ ಬಂದು ಸೇರಿದುವು; 
ಸುಖಸ್ವರೂಪನೂ, ಜಗತ್ತಿನ ತಲೆವಣಿಯೂ, ಮೂರೂ ಲೋಕಗಳ ಜನರಿಂದ 
ಸ್ತುತಿಸಲ್ಪಪಟ್ಟವನೂ, ಮಹಾ ಕೀರ್ತಿವಂತನೂ, ಭವ್ಯರಿಗೆ 


ಂ Ww 


ಚಿಂತಾಮಣಿಯಂತಿರುವವನೂ ಆದ ಆತನು ತನ್ನಲ್ಲಿ ತಾನಾಗಿ ತನ್ನ ಸ್ವರೂಪವನ್ನು 
ಕಂಡುಕೊಂಡ; ಆದಿಬ್ರಹ್ಮನು ಒಂದು ಕ್ಷಣದಲ್ಲಿ ಪರಬ್ರಹ್ಮಸ್ಥಾನವನ್ನು ಸೇರಿದ. 


ದೊರೆಕೊಂಡ ಮಾಘಮಾಸಂ 

ಬರೆ ಕೃಷ್ಣಚತುರ್ದಶೀದಿನಂ ಸಮನಿಸೆ ತ 

ತ್ಪುರುದೇವಂ ಮುಕ್ತಿವಧೂ 

ವರತೆಯನಭಿಜಿನ್ಮುಹೂರ್ತದೊಳ್‌ ಕೈಕೊಂಡಂ ೧೪೭ 


ಪದವಿಭಾಗ-ಅನ್ವಯ-ಅರ್ಥ: ದೊರೆಕೊಂಡ ಮಾಘಮಾಸ೦ ಬರೆ ಇ. 
ಮಾಘಮಾಸವು ನಡೆಯುತ್ತಿರಲು, ಕೃಷ್ಣಚತುರ್ದಶೀದಿನ೦ ಸಮನಿಸೆ - ಕೃಷ್ಣಪಕ್ಷದ 
ಚತುರ್ದಶಿಯು ಬರಲು, ತತ್‌ ೬ ಪುರುದೇವಂ =“ ಆ ಪುರುದೇವನು, 
ಅಭಿಜಿನ್ನುಹೂರ್ತದೊಳ್‌ = ಕುತುಪಕಾಲ (ದಿನದ ಎಂಟನೆಯ ಮುಹೂರ್ತದಲ್ಲಿ. 
ಮುಕ್ತಿವಧೂವರತೆಯನ್‌ ಕೈಕೊ೦ಡ೦ = ಮುಕ್ತಿವಧುವಿನ ಕೈಹಿಡಿಯಲು ಪಾತ್ರತ್ವವನ್ನು 
ಪಡೆದ. 


ಗದ್ಯಾನುಸರಣ: ಮಾಘಮಾಸದ ಕೃಷ್ಣಪಕ್ಷದ ಚತುರ್ದಶಿಯಂದು 


ಕುತುಪಕಾಲ (ದಿನದ ಎಂಟನೆಯ ಮುಹೂರ್ತದಲ್ಲಿ ಪುರುದೇವನು ಮುಕ್ತಿವಧುವಿನ 
ಸ್ವೀಕಾರಕ್ಕೆ ಪಾತ್ರನಾದ. 


ವ| ಅಂತು ವೃಷಭೇಶ್ವರಂ ತ್ರಿಲೋಕಶಿಖರಿಶೇಖರಾಯಮಾನಮುಂ 
ಕ್ರಮೋನ್ನತಮುಮಾಗಿ ಮಧ್ಯಪ್ರದೇಶದೊಳಷ್ಟಯೋಜನ ಬಾಹುಲ್ಯಮಂ 
ಧವಳಚ್ಛತ್ರಾಕಾರಮುಂ ನಾಲ್ವತ್ತೈದುಲಕ್ಷಯೋಜನದಗಲಮುಂ ಸಮವೃತ್ತಮುಂ 
ಎನಿಸಿದೀಷತ್ತಾಗ್ಸಾರದ ಮೇಗಣ ಘನೋದಧಿಫನಾನಿಳತನುವ್ರಾತತ್ರಿತಯಭಾಗದೊಳ್‌ 
ಅವ್ಯಾಬಾಧನುಮನಂತಸುಖಾಂಬುಧಿನಿಳಯನುಮಾಗಿ ನೆಲಸಿರ್ದಂ ಇತ್ತ 
ಚತುರ್ವಿಧದೇವನಿಕಾಯಮುಂ ಪುರುದೇವಪರಿನಿರ್ವಾಣ ಮಹಾಕಲ್ಯಾಣ 
ಪೂಜಾನಿರ್ವರ್ತನಾಭಿಲಾಷೆಯಾಗಿ 
ನಿರ್ವಾಣಭೂಮಿಯನನೇಕಸುರಭಿಸುರತರುಕುಸುವು ಗಂಧಾಕ್ಷತಂಗಳಿದಮರ್ಚಿಸಿ, 


ಪದವಿಭಾಗ-ಅನ್ವಯ-ಅರ್ಥ: ಅಂತು ವೃಷಭೇಶ್ವರಂ = ಹೀಗೆ 
ವೃಷಭನಾಥನು, ತ್ರಿಲೋಕಶಿಖರಿಶೇಖರಾಯಮಾನಮು೦ =» ಮೂಲೋಕವೆಂಬ 
ಪರ್ವತದ ಶಿಖರರೂಪದ, ಕ್ರಮೋನ್ನತಮುಂ + ಆಗಿ ಎ ಕ್ರಮೋನ್ನತವೂ ಆದ, 
ಮಧ್ಯಪ್ರದೇಶದೊಳ್‌ ೬ ಮಧ್ಯಪ್ರದೇಶದಲ್ಲಿ, ಅಷ್ಟಮೋಜನಬಾಹುಲ್ಯಮ೦ = ಎಂಟು 
ಯೋಜನ ವಿಸ್ತಾರದ್ಧೂ, ಧವಳಚ್ಚತ್ರ +  ಆಕಾರಮುಂ = ಬೆಳ್ಳೊಡೆಯ 
ಆಕಾರವುಳ್ಳುದೂ, ನಾಲ್ವತ್ತೈದುಲಕ್ಷಯೋಜನದ + ಅಗಲಮು೦ = ನಲವತ್ತೈದು 
ಯೋಜನಗಳಷ್ಟು ಅಗಲವಾದುದೂ, ಸಮವೃತ್ತಮುಂ ಎನಿಸಿದ - ಸಮವೃತ್ತವೂ ಆದ, 
ಈಷತ್‌ + ಪ್ರಾಗ್ಧಾರದ ಮೇಗಣ = ಸಿದ್ಧಕ್ಷೇತ್ರದ ಮೇಲುಗಡೆಯ, ಘನೋದದಿ 


35 


ಘನಾನಿಳ ತನುವ್ರಾತ ತ್ರಿತಯಭಾಗದೊಳ್‌ ೬ ಘನೋದದಿ ಘನಾನಿಳ ಮತ್ತು 
ತನುವ್ರಾತ ಎಂಬ ಮೂರು ವಲಯಗಳಲ್ಲಿನ ಮೂರನೆಯದರಲ್ಲಿ, ಅವ್ಯಾಬಾಧನುಂ + 


ಅನಂತಸುಖಾಂಬುಧಿನಿಳಯನುಂ ೪೬ ಆಗಿ ನೆಲಸಿರ್ದಂ ೩. ಅವ್ಯಾಬಾಧನಾಗಿ 
ಕೊನೆಯಿಲ್ಲದ ಸುಖಸಮುದದಲ್ಲಿ ನೆಲಸಿದ್ದ; ಇತ್ತ ಈ ಈ ಕಡೆ, 
ಚತುರ್ವಿಧದೇವನಿಕಾಯಮು೦ ಇ. ನಾಲ್ಕು ಬಗೆಯ ದೇವತಾಸಮೂಹವೂ, 
ಪುರುದೇವಪರಿನಿರ್ವಾಣ KN ಪುರುದೇವನು ಪರಿನಿರ್ವಾಣ ಹೊಂದಿದ, 
ಮಹಾಕಲ್ಯಾಣಪೂಜಾನಿರ್ವರ್ತನ + ಆಭಿಲಾಷೆಯಾಗಿ = ಮಹಾಕಲ್ಯಾಣವನ್ನು 


ನೆರವೇರಿಸುವ ಇಚ್ಛೆಯಿಂದ, ನಿರ್ವಾಣಭೂಮಿಯನ್‌ = ನಿರ್ವಾಣಭೂಮಿಯನ್ನು 
ಅನೇಕಸುರಭಿಸುರತರುಕುಸುಮಗಂಧ + ಅಕ್ಷತಂಗಳಿದಂ + ಅರ್ಚಿಸಿ ವ ಕಲ್ಪವೃಕ್ಷದ 
ನಾನಾ ಬಗೆಯ ಪರಿಮಳಭರಿತವಾದ ಹೂಗಳಿಂದಲೂ ಸುಗಂಧದ್ರವ್ಯ ಮತ್ತು 
ಅಕ್ಷತೆಗಳಿಂದಲೂ ಪೂಜಿಸಿ, 


ಗದ್ಯಾನುಸರಣ: ಹೀಗೆ ವೃಷಭನಾಥನು ಮೂಲೋಕವೆಂಬ ಪರ್ವತದ 
ಶಿಖರರೂಪದ ಹಾಗೂ ಕ್ರಮೋನ್ನತವಾದ ಮಧ್ಯಪ್ರದೇಶದಲ್ಲಿ, ಎಂಟು ಯೋಜನ 
ವಿಸ್ತಾರದ್ದೂ, ಬೆಳ್ಗೊಡೆಯ ಆಕಾರವುಳ್ಳುದೂ, ನಲವತ್ತೈದು ಯೋಜನಗಳಷ್ಟು 
ಅಗಲವಾದುದೂ, ಸಮವೃತ್ತವೂ ಆದ ಸಿದ್ಧಕ್ಷೇತ್ರದ ಮೇಲುಗಡೆಯ ಘನೋದದಿ 
ಘನಾನಿಳ ಮತ್ತು ತನುವ್ರಾತ ಎಂಬ ಮೂರು ವಲಯಗಳಲ್ಲಿನ ಮೂರನೆಯದರಲ್ಲಿ 
ಅವ್ಯಾಬಾಧನಾಗಿ ಕೊನೆಯಿಲ್ಲದ ಸುಖಸಮುದದಲ್ಲಿ ನೆಲಸಿದ; ಈ ಕಡೆ, ನಾಲ್ಕು ಬಗೆಯ 
ದೇವತಾಸಮೂಹವೂ ಪುರುದೇವನು ಪರಿನಿರ್ವಾಣ ಮಹಾಕಲ್ಯಾಣವನ್ನು 
ನೆರವೇರಿಸುವ ಇಚ್ಛೆಯಿಂದ ನಿರ್ವಾಣಭೂಮಿಯನ್ನು ಕಲ್ಪವೃಕ್ಷದ ಬಗೆಬಗೆಯ 
ಪರಿಮಳಭರಿತವಾದ ಹೂಗಳಿಂದಲೂ ಸುಗಂಧದ್ರವ್ಯ ಮತ್ತು ಅಕ್ಷತೆಗಳಿಂದಲೂ 
ಪೂಜಿಸಿದರು. 


ಸ್ಫುರಿತಾಗ್ನೀಂದ್ರಕಿರೀಟಕೋಟಿಮಣಿಸಂ೦ಭೂತಾಗ್ನಿಯಿ೦ ಚಂದನಾ 
ಗರುಕರ್ಪೂರಲವಂಗಕುಂಕುಮಘೃತಕ್ಷೀರಾನಲದ್ರವ್ಯಸಂ 
ಕರಸಂಪರ್ಕದೊಳೆಯ್ದೆ ಪೆರ್ಚಿದುದಜೆಂ ರೂಪಾಂತರಕ್ಕೊಯ್ದು ಭಾ 

ಸುರದಿಂ ತತ್ಸುರರಾಜನ೦ದಂ ಪಿರಿದೊ೦ದುತ್ಸಾಹಮಂ ಮಾಡಿದಂ ೧೪೮ 


ಪದವಿಭಾಗ-ಅನ್ವಯ-ಅರ್ಥ: ಸುರಿತ + ಅಗ್ನೀಂದ್ರ ಇ ಪ್ರಜ್ವಲಿಸುವ 
ಅಗ್ನಿಶ್ರೇಷ್ಠನ, ಕಿರೀಟಕೋಟಿಮಣಿಸಂಭೂತ 4+ ಅಗ್ನಿಯಿ೦ ವ ಕಿರೀಟದ ಅಸಂಖ್ಯಾತ 
ಮಣಿಗಳಿಂದ ಹುಟ್ಟಿದ ಬೆಂಕಿಯು, ಚಂದನ + ಅಗರು ಕರ್ಪೂರ ಲವಂಗ ಕುಂಕುಮ 
ಫೃತ ಕ್ಷೀರ ಅನಲದ್ರವ್ಯ ಸಂಕರಸಂಪರ್ಕದೊಳ್‌ = ಶ್ರೀಗಂಧ ಅಗರು ಕರ್ಪೂರ 
ಲವಂಗ ಕುಂಕುಮ ತುಪ್ಪ ಹಾಲು ಮುಂತಾದ ಬೆಂಕಿಗನುಕೂಲಕರವಾದ ವಸ್ತುಗಳ 
ಸಂಪರ್ಕದಿಂದ, ಎಯ್ದೆ ಪೆರ್ಜಿದುದಚೆ೦ - ಜೋರಾಗಿ ವರ್ಧಿಸಿದ್ದರಿ೦ದ, ಭಾಸುರದಿಂ 
ರೂಪಾಂತರಕ್ಕೆ + ಒಯ್ದು = ಜಾಜ್ವಲ್ಯಮಾನವಾಗಿ (ಪುರುದೇವನ ದೇಹವನ್ನು) 
ರೂಪಾಂತರಿಸಿ, ತತ್‌ + ಸುರರಾಜನಂದಂ ಇ ಆ ದೇವೇಂದ್ರನು, ಪಿರಿದೊಂದು + 
ಉತ್ಸಾಹಮ೦ ಮಾಡಿದಂ = ಹಿರಿದಾದ ಉತ್ಸಾಹವನ್ನು ತಳೆದ. 


ಗದ್ಯಾನುಸರಣ: ಪ್ರಜ್ವಲಿಸುವ ಅಗ್ನಿಶ್ರೇಷ್ಠನ ಕಿರೀಟದ ಅಸಂಖ್ಯಾತ 
ಮಣಿಗಳಿಂದ ಹುಟ್ಟಿದ ಬೆಂಕಿಯು ಶ್ರೀಗಂಧ ಅಗರು ಕರ್ಪೂರ ಲವಂಗ ಕುಂಕುಮ 
ತುಪ್ಪ ಹಾಲು ಮುಂತಾದ ಬೆಂಕಿಗನುಕೂಲಕರವಾದ ವಸ್ತುಗಳ ಸಂಪರ್ಕದಿಂದ 
ಜೋರಾಗಿ ವರ್ಧಿಸಿ ಪುರುದೇವನ ದೇಹವನ್ನು ಬೂದಿಯಾಗಿ ರೂಪಾಂತರಗೊಂಡಿತು; 
ಇದರಿಂದ ದೇವೇಂದನು ಹಿರಿದಾದ ಉತ್ಸಾಹವನ್ನು ತಳದ. 


ಭೂತಿಗಳೊಳ್‌ ಕಲ್ಯಾಣವಿ 
ಭೂತಿಗಳೆಮಗಕ್ಕೆ ಬೇಗಮಿನ್ನೆಂದು ಮನೋ 
ಜಾತಮಹೋತ್ಸಾಹರ್‌ ತ 


ದ್ಯೂತಿಯಿನಿಟ್ಟರ್‌ ತ್ರಿಪುಂಡ್ರಮಂ ದಿವಿಜೇ೦ದ್ರರ್‌ ೧೪೯ 
ಪದವಿಭಾಗ-ಅನ್ವಯ-ಅರ್ಥ: ಭೂತಿಗಳೊಳ್‌ ಇ. ಭಸ್ಮಗಳಿಂದ, ಇನ್ನು 


ಎಮಗೆ ಬೇಗಂ ೩. ನಮಗಿನ್ನು ಬೇಗ, ಕಲ್ಯಾಣವಿಭೂತಿಗಳ್‌ ಅಕ್ಕೆ ಎಂದು ಇ. 
ಮಂಗಳಗಳು ಉಂಟಾಗಲಿ ಎಂದು, ಮನೋಜಾತಮಹಾ + ಉತ್ಸಾಹರ್‌ 
ದಿವಿಜೇಂದರ್‌ ವ ಮನಸ್ಸಿನಲ್ಲುಂಟಾದ ಸಂಭ್ರಮದಿಂದ ದೇವೇಂದರು, ತತ್‌ + 
ಭೂತಿಯಿನ್‌ ತ್ರಿಪುಂಡಮಂ ಇಟ್ಟರ್‌ ಇ ಆ ಭಸ್ಮದಿಂದ ಮೂರು ಪಟ್ಟೆಗಳನ್ನು 
ಇಟ್ಟುಕೊಂಡರು. 


ಗದ್ಯಾನುಸರಣ: ಈ ಭಸ್ಮಗಳಿಂದ ನಮಗೆ ಮಂಗಳಗಳು ಉಂಟಾಗಲಿ ಎಂದು 
ದೇವೇಂದ್ರರು ಸಂಭ್ರಮದಿಂದ ಆ ಭಸ್ಮದ ಮೂರು ಪಟ್ಟೆಗಳನ್ನು ಧರಿಸಿಕೊ೦ಡರು. 


ವ। ಅಂತು ತ್ರಿಪುಂಡ್ರಗಳನಿಟ್ಟೊಸಗೆಯಿಂದೊಸಗೆಮರುಳ್ಗ್ಳೊಂಡು, 


ಅರ್ಥ: ಅಂತು ತ್ರಿಪುಂಡ್ರಗಳನ್‌ +೬ ಇಟ್ಟು ೬ ಒಸಗೆಯಿಂದೆ + 
ಒಸಗೆಮರುಳ್ಳೊಂಡು = ಹೀಗೆ ಮೂರು ಪಟ್ಟೆಗಳನ್ನಿಟ್ಟುಕೊಂಡು ಅಧಿಕ 
ಸಂತೋಷವನ್ನು ಹೊಂದಿದರು. 


ಆನಂದನಾಟಕಂ ಪರ 
ಮಾನಂದಮನಂದು ಮಾಡೆ ದಿವಿಜಾಧೀಶರ್‌ 


ನಾನಾಪ್ರಕಾರದಿಂದವು 

ದೇನೆಂಬುತ್ಸವಮನಲ್ಲಿಯಿಂ ಮಾಡಿದರೋ ೧೫೦ 

ಪದವಿಭಾಗ-ಅನ್ವಯ-ಅರ್ಥ: ಅಂದು ಆನಂದನಾಟಕಂ 
ಪರಮಾನಂದಮನ್‌ ಮಾಡೆ = ಆಗ ಆನಂದನಾಟಕವು ಮಹಾ 
ಸಂತಸವನ್ನುಂಟುಮಾಡಲು, ದಿವಿಜ +೬  ಆಧೀಶರ್‌ = ದೇವೇಂದರು, 
ನಾನಾಪ್ರಕಾರದಿಂದಂ ಎ ನಾನಾ ಬಗೆಯಲ್ಲಿ, ಅದೇನ್‌ + ಎಂಬುತ್ತವಮನ್‌ + 


ಅಟ್ಟೆಯಿಂ ಮಾಡಿದರೋ ಇ ಅದೆಂಥ ಉತ್ಸವವನ್ನು ಭಕ್ತಿಯಿ೦ದ ನೆರವೇರಿಸಿದರು! 


36 


ಗದ್ಯಾನುಸರಣ: ಆಗ ನಡೆದ ಆನಂದನಾಟಕವು ಮಹಾ 
ಸಂತಸವನ್ನುಂಟುಮಾಡಿತು; ದೇವೇಂದರು ನಾನಾ ಬಗೆಯಲ್ಲಿ ಉತ್ಸವವನ್ನು 
ಭಕ್ತಿಯಿ೦ದ ನೆರವೇರಿಸಿದರು. 


ವ। ಆಗಳಾತ್ಮೀಯಗುರುವಿಯೋಗಶೋಕಾನಳದಹ್ಯಮಾನಮಾನಸನಾಗಿರ್ದ 
ಭರತಪತಿಯ ಶೋಕಾವೇಗಮಂ ವೃಷಭಸೇನಗಣಾಗ್ರಣಿಗಳಿಂತೆಂದಾಣೆಸಿದರ್‌: 
ಜೀವಂಗಳ್‌ ಶುಭಾಶುಭಕರ್ಮಶೈಲೂಷಪ್ರೇರಿತಂಗಳಾಗಿ 
ಚತುರ್ಗತಿಸಂಸಾರಂಗಳೊಳನೇಕ ರಸಪರಿಣತಂಗಳ್‌ 
ನಾನಾಶರೀರೋಪಾದಾನಪರಿತ್ಯಜನಪುರಸ್ಸರಂ ಪರಿಭ್ರಮಿಸುಗು೦ ಅದು ನಮ್ಮಿನಿಬರ 
ಭವಾವಳಿಯಿಂದೆ ನಮಗನುಭೂತಪೂರ್ವಮದೆಂತೆಂದೊಡೆ ಭವದೀಯಜನಕಂ 
ಪುರುಪರಮೇಶ್ವರಂ, 


ಅನ್ವಯ-ಅರ್ಥ:  ಆಗಳ್‌ +೬ ಆತ್ಮೀಯಗುರುವಿಯೋಗಶೋಕ + 
ಅನಳದಹ್ಯಮಾನಮಾನಸನ್‌ + ಆಗಿರ್ದ ಭರತಪತಿಯ ಶೋಕ 4೯ ಆವೇಗಮಂ 
ವೃಷಭಸೇನಗಣಾಗ್ರಣಿಗಳ್‌ + ಇಂತೆಂದು + ಆಜೆಸಿದರ್‌ ೬ ತನ್ನ ತಂದೆಯ ಸಾವಿನ 
ಶೋಕದ ಬೆಂಕಿಯಿಂದ ಬೇಯುತ್ತಿದ್ದ ಮನಸ್ಸಿನಿಂದ ಕೂಡಿದ ಭರತಚಕ್ರವರ್ತಿಯ 
ದುಃಖಾಗ್ನಿಯ ತೀವ್ರತೆಯನ್ನು ವೃಷಭಸೇನಗಣಧರರು ಹೀಗೆಂದು ಹೋಗಲಾಡಿಸಿದರು: 
ಜೀವಂಗಳ್‌ ಶುಭ-ಅಶುಭಕರ್ಮಶೈಲೂಷಪ್ರೇರಿತ೦ಗಳಾಗಿ = ಜೀವಗಳು ಒಳ್ಳೆಯ ಕೆಟ್ಟ 
ಕೆಲಸಗಳೆಂಬ ನಟರಿಂದ ಪ್ರೇರಿತರಾಗಿ, ಚತುರ್ಗತಿಸಂಸಾರಂಗಳೊಳ್‌ - ನಾಲ್ಕು 
ಬಗೆಯ ಜನ್ಮಗಳಲ್ಲಿ, ಅನೇಕರಸಪರಿಣತ೦ಗಳ್‌ ೬ ನಾನಾ ಬಗೆಯ ಅನುಭವಗಳನ್ನು 
ಹೊಂದಿ, ನಾನಾಶರೀರ + ಉಪಾದಾನಪರಿತ್ಯಜನಪುರಸ್ಸರಂ = ನಾನಾ ಬಗೆಯ 
ದೇಹಗಳನ್ನು ಪಡೆಯುವ ತೊರೆ'ಯುವ ಮೂಲಕವಾಗಿ, ಪರಿಭ್ರಮಿಸುಗು೦ ೫ 
ತೊಳಲಾಡುತ್ತದೆ, ಅದು ನಮ್ಮ + ಇನಿಬರ ಭವಾವಳಿಯಿಂದೆ ನಮಗೆ 
ಅನುಭೂತಪೂರ್ವಂ = ಅದು ನಮ್ಮೆಲ್ಲರ ಹಿಂದಿನ ಜನ್ಮಗಳಿಂದಾಗಿ ನಮಗೆ 
ಅನುಭವವೇದ್ಯವಾಗಿದೆ, ಅದೆಂತು + ಎಂದೊಡೆ ಭವದೀಯಜನಕಂ 
ಪುರುಪರಮೇಶ್ವರಂ - ಅದು ಹೇಗೆಂದರೆ, ನಿನ್ನ ತಂದೆ ಪುರುಪರಮೇಶ್ವರನು, 


ಗದ್ಯಾನುಸರಣ: ತನ್ನ ತಂದೆಯ ಸಾವಿನ ಶೋಕದ ಬೆಂಕಿಯಿಂದ 
ಬೇಯುತ್ತಿದ್ದ ಮನಸ್ಸಿನಿಂದ ಕೂಡಿದ ಭರತಚಕ್ರವರ್ತಿಯ ದುಃಖಾಗ್ನಿಯ ತೀವ್ರತೆಯನ್ನು 
ವೃಷಭಸೇನಗಣಧರರು ಹೀಗೆಂದು ಹೋಗಲಾಡಿಸಿದರು: ಜೀವಗಳು ಒಳ್ಳೆಯ ಕೆಟ್ಟ 
ಕೆಲಸಗಳೆಂಬ ನಟರಿಂದ ಪ್ರೇರಿತರಾಗಿ ನಾಲ್ಕು ಬಗೆಯ ಜನ್ಮಗಳಲ್ಲಿ ಹುಟ್ಟಿ, ನಾನಾ 
ಬಗೆಯ ಅನುಭವಗಳನ್ನು ಹೊಂದಿ, ನಾನಾ ಬಗೆಯ ದೇಹಗಳನ್ನು ಪಡೆಯುವ 
ತೊರೆಯುವ ಮೂಲಕವಾಗಿ ತೊಳಲಾಡುತ್ತದೆ; ಅದು ನಮ್ಮೆಲ್ಲರ ಹಿಂದಿನ 
ಜನ್ಮಗಳಿಂದಾಗಿ ನಮಗೆ ಅನುಭವವೇದ್ಯವಾಗಿದೆ; ಅದು ಹೇಗೆಂದರೆ, ನಿನ್ನ ತಂದೆ 
ಪುರುಪರಮೇಶ್ವರನು, 


ಭೋಗಾಕಾಂಕ್ಷೆಯೊಳ್‌ ಜಯವರ್ಮಂ ಬಟೆಕೆ ಮಹಾಬಳಂ೦ ಲಲಿತಾಂಗಂ 
ವಜ್ರಜಂಘಂ 


ಭೋಗಭೂಮಿಜಂ ಶ್ರೀಧರದೇವಂ ಸುವಿಧಿನರಾಧಿಪನಚ್ಯುತೇ೦ದ್ರಂ 
ಸಾಗರಾಂತಂ ನೆಲನೆನಿತನಿತುಮಂ ಚಕ್ರದಿಂ ಬೆಸಕೈಸಿ ವಜ್ತನಾಭಿ 
ಯಾಗಿ ಸರ್ವಾರ್ಥಸಿದ್ಧಿಯೊಳ್‌ ಪುಟ್ಟಿ ಬಂದಿಲ್ಲಿ ತಾನಾದಿದೇವನಾದಂ ೧೫೧ 


ಪದವಿಭಾಗ-ಅನ್ವಯ-ಅರ್ಥ: ಭೋಗಾಕಾಂಕ್ಷೆಯೊಳ್‌ ಜಯವರ್ಮಂ ಇ. 
ಭೋಗದಾಸೆಯಿಂದ ಕೂಡಿದ ಜಯವರ್ಮ, ಬಟೆಕೆ ಮಹಾಬಳ೦ = ಆನಂತರ 
ಮಹಾಬಲ, ಲಲಿತಾ೦ಗ೦ ವಜಜಂಘಂ = ಲಲಿತಾಂಗ ವಜಜಂಘ, ಭೋಗಭೂಮಿಜಂ 
ಶ್ರೀಧರದೇವಂ ಇ ಭೋಗಭೂಮಿಜ ಶ್ರೀಧರದೇವ, ಸುವಿಧಿನರಾಧಿಷ್‌ = ಸುವಿಧಿ 
ಮಹಾರಾಜ, ಅಚ್ಛುತೇಂದ್ರಂ ೬ ಅಚ್ಯುತೇಂದ್ರ, ಸಾಗರ + ಅಂತಂ ನೆಲನ್‌ + ಎನಿತು 
+ ಅನಿತುಮಂ ಚಕ್ರದಿ೦ ಬೆಸಕ್ಕೆಸಿ ವಜನಾಭಿಯಾಗಿ = ಸಮುದ್ರದವರೆಗೂ 
ಭೂಮಿಯೆಷ್ಟಿದೆಯೋ ಅಷ್ಟನ್ನೂ ಕೈವಶಮಾಡಿಕೊಂಡ ವಜನಾಭಿಯಾಗಿ, 
ಸರ್ವಾರ್ಥಸಿದ್ಧಿಯೊಳ್‌ ಪುಟ್ಟಿ ಬಂದು ಸರ್ವಾರ್ಥಸಿದ್ಧಿಯಲ್ಲಿ ಹುಟ್ಟಿ, ಇಲ್ಲಿ ತಾನ್‌ 
ಆದಿದೇವನಾದಂ = ಈಗಿಲ್ಲಿ ಆದಿದೇವನಾದ. 


ಗದ್ಯಾನುಸರಣ: ಜೋಗದಾಸೆಯಿಂದ ಕೂಡಿದ ಜಯವರ್ಮ, ಆನಂತರ 
ಮಹಾಬಲ, ಲಲಿತಾಂಗ, ವಜಜಂಘ, ಭೋಗಭೂಮಿಜ, ಶ್ರೀಧರದೇವ, ಸುವಿಧಿ 
ಮಹಾರಾಜ, ಅಚ್ಯುತೇಂದ್ರ ಸಮುದ್ರದವರೆಗೂ ಭೂಮಿಯೆಷ್ಟಿದೆಯೋ ಅಷ್ಟನ್ನೂ 
ಕೈವಶಮಾಡಿಕೊಂಡ ವಜನಾಭಿಯಾಗಿ, ಸರ್ದಾರ್ಥಸಿದ್ಧಿಯಲ್ಲಿ ಹುಟ್ಟಿ ಈಗಿಲ್ಲಿ 
ಆದಿದೇವನಾದ. 


ವ। ಮುನಿವಿನುತ ಗಣಾಧಿನಾಥವಚನಾಮೃತದಿಂ ಭರತನಪಗತ 
ಗುರುಶೋಕಾವೇಗನಾಗಿ ಗಣಧರಚರಣಸರಸಿಜಂಗಳ್ಗೆಅಗಿ ತನ್ನ ಭೋಗತೃಷ್ಣೆಯಂ ತಾನೆ 
ಮನದೊಳ್‌ ನಿಂದಿಸುತ್ತುಂ ಮುಕ್ತಂಗನಾನುರಕ್ಷಚಿತ್ತನಾಗುತ್ತುಂ 
ಬಂದಯೋಧ್ಯಾಪುರಮಂ ಪೊಕ್ಕು ಕೆಲವುದಿವಸಮಿರ್ದು ಒಂದು ದಿವಸಂ, ತಳದಳಿಸಿ 
ಪೊಳೆವ ಮಣಿದರ್ಪಣದೊಳ್‌ ಪುರುಪರಮೇಶ್ವರನ ದೂತನಂ ಕಾಣ್ಣವೊಲ್‌ ಕೆನ್ನೆಯ 
ನರೆಯಂ ಕಂಡು, ಭಗವದಾದಿಭಟ್ಟಾರಕರ ನಿರ್ವಾಣಭೂಮಿಸಮೀಪಸ್ಥಿತ ವಿಶಾಲಸ್ಥೆಟಿಕ 
ಶಿಲಾತಳಾರೂಢನುತ್ತರಾಭಿಮುಖನಾಗಿ ಸಿದ್ಧಭಕ್ತಿಪೂರ್ವಕಂ ತ್ರಿಜಗದ್ಗುರುವೇ 
ಗುರುವೆಂದು ತತ್ಪದಸರಸಿಜಧ್ಯಾನಪರಾಯಣನಾಗಿ, 


ಪದವಿಭಾಗ-ಅನ್ವಯ-ಅರ್ಥ: ಮುನಿವಿನುತ ಗಣಾಧಿನಾಥವಚನ + 
ಅಮೃತದಿ೦ ೬ ಮುನಿ ಹಾಗೂ ಗಣಧರರ ಶ್ರೇಷ್ಠ ಮಾತುಗಳಿಂದ, ಭರತ೦ + 
ಅಪಗತಗುರುಶೋಕ + ಆವೇಗನಾಗಿ ಇ ಭರತನು ತನ್ನ ಹೆಚ್ಚಿನ ದುಃಖಭಾರದಿಂದ 
ಬಿಡುಗಡೆ ಹೊಂದಿ, ಗಣಧರಚರಣಸ ರಸಿಜಂಗಳ್ಗ + ಎಅಗಿ = ಗಣಧರರ 
ಅಡಿದಾವರೆಗಳಿಗೆ ನಮಿಸಿ, ತನ್ನ ಭೋಗತೃಷ್ಣೆಯಂ ತಾನೆ ಮನದೊಳ್‌ ನಿಂದಿಸುತ್ತುಂ 
= ತನ್ನ ಐಹಿಕತೃಷೆಯನ್ನು ಮನಸಿನಲ್ಲಿಯೇ ಬೈದುಕೊಳ್ಳುತ್ತ, ಮುಕ್ತಿ + ಅಂಗನಾ + 
ಅನುರಕ್ಷಚಿತ್ತನ್‌ + ಆಗುತ್ತುಂ ಬಂದು = ಮುಕ್ತಿವನಿತೆಯಲ್ಲಿ ಪ್ರೀತಿ ತುಂಬಿದ 
ಮನಸ್ಸುಳ್ಳವನಾಗಿ ಬಂದು, ಅಯೋದಧ್ಯ್ಮಾಪುರಮಂ ಪೊಕ್ಕು ಮ ಅಯೋಧ್ಯಾನಗರವನ್ನು 


$ 
ಸೇರಿ, ಕೆಲವುದಿವಸಂ + ಇರ್ದು + ಒಂದು ದಿವಸಂ * ಕೆಲವು ದಿವಸಗಳಿದ್ದು ಒಂದು 


7 


ದಿನ, ಪುರುಪರಮೇಶ್ವರನ ದೂತನಂ ಕಾಣ್ಣವೊಲ್‌ = ಪುರುಪರಮೇಶ್ವರನ ದೂತನನ್ನು 
ಕಣುವ ಹಾಗೆ, ತಳದಳಿಸಿ ಪೊಳೆವ ಮಣಿದರ್ಪಣದೊಳ್‌ = ತಳತಳ ಹೊಳೆಯುವ 
ರನ್ನಗನ್ನಡಿಯಲ್ಲಿ, ಭರತಂ ಕೆನ್ನೆಯ ನರೆಯಂ ಕಂಡಂ = ಭರತನು ತನ್ನ ಕೆನ್ನೆಯ 
ಮೇಲಣ ನರೆಗೂದಲನ್ನು ಕಂಡ. ಭಗವತ್‌ + ಆದಿಭಟ್ಟಾರಕರ 
ನಿರ್ವಾಣಭೂಮಿಸಮೀಪಸ್ಥಿತ = ಬಳಿಕ ಭಗವಂತನಾದ ಆದಿದೇವನ 
ನಿರ್ವಾಣಭೂಮಿಯ ಹತ್ತಿರದ, ವಿಶಾಲಸ್ಪಟಿಕ 
ಶಿಲಾತಳಾರೂಢನ್‌+ಉತ್ತರ%*ಅಭಿಮುಖನಾಗಿ ೬ ವಿಶಾಲವಾದ ಸ್ಪಟಿಕಶಿಲೆಯ ಮೇಲೆ 
ಉತ್ತರಕ್ಕೆ ಮುಖಮಾಡಿ ಕುಳಿತುಕೊಂಡು, ಸಿದ್ಧಭಕ್ತಿಪೂರ್ವಕ೦ ತ್ರಿಜಗದ್ಗುರುವೇ 
ಗುರುವೆಂದು ಇ ಸಿದ್ದಭಕ್ತಿಯಿಂದ ಕೂಡಿ ಮೂಲೋಕದ ಗುರುವೇ ತನ್ನ ಗುರುವೆಂದು, 
ತತ್‌--ಪದಸರಸಿಜಧ್ಯಾನಪರಾಯಣನಾಗಿ ತ ಆತನ ಅಡಿದಾವರೆಗಳನ್ನು 
ನಿಸತೊಡಗಿ, 


ಗದ್ಯಾನುಸರಣ: ಮುನಿಗಳು ಹಾಗೂ ಗಣಧರರ ಮಾತುಗಳಿಂದ ಭರತನು 
ತನ್ನ ಹೆಚ್ಚಿನ ದುಃಖಭಾರದಿಂದ ಬಿಡುಗಡೆ ಹೊಂದಿದ ಭರತನು ಗಣಧರರ 
ಅಡಿದಾವರೆಗಳಿಗೆ ನಮಿಸಿದ; ತನ್ನ ಐಹಿಕತೃಷೆಯನ್ನು ಮನಸ್ಸಿನಲ್ಲಿಯೇ ಬೈದುಕೊಳ್ಳುತ್ತ 
ಅವನ ಮನಸ್ಸು ಮುಕ್ತಿವನಿತೆಯಲ್ಲಿ ಅನುರಕ್ತವಾಯಿತು; ಹಾಗೆ ಅಯೋಧ್ಯಾನಗರವನ್ನು 
ಸೇರಿ ಕೆಲವು ದಿವಸಗಳಿದ್ದ; ಮುಂದೆ ಒಂದು ದಿನ, ಪುರುಪರಮೇಶ್ವರನ ದೂತನನ್ನು 
ಕಣುವ ಹಾಗೆ, ತಳತಳ ಹೊಳೆಯುವ ರನ್ನಗನ್ನಡಿಯಲ್ಲಿ ಭರತನ ಕೆನ್ನೆಯ ಮೇಲೆ 
ನರೆಗೂದಲು ಕಾಣಿಸಿತು. ಬಳಿಕ ಭಗವ೦ತನಾದ ಆದಿದೇವನ ನಿರ್ವಾಣಭೂಮಿಯ 
ಹತ್ತಿರದ ವಿಶಾಲವಾದ ಸ್ಫಟಿಕಶಿಲೆಯ ಮೇಲೆ ಉತ್ತರಕ್ಕೆ ಮುಖಮಾಡಿ ಕುಳಿತುಕೊಂಡು, 
ಸಿದ್ಧಭಕ್ತಿಯಿಂದ ಕೂಡಿ ಮೂಲೋಕದ ಗುರುವೇ ತನ್ನ ಗುರುವೆಂದು ದೃಢವಾಗಿ ನಂಬಿ 
ಆತನ 'ಅಡಿದಾವರೆಗಳನ್ನು ಧ್ಯಾನಿಸತೊಡಗಿದ. 


ಶ್ರೀನಾರೀಪತಿ ದೀಕ್ಷೆಯಂ ಕೊಳಲೊಡ೦ ಬೋಂಕಲ್‌ ಮನಃಪರ್ಯಯ 
ಜ್ಞಾನಂ ಪುಟ್ಟಿದುದಂತು ಪುಟ್ಟಿದ ಬಟೆಕ್ಕಂತರ್ಮುಹೂರ್ತಕ್ಕೆ ಭ 
ವ್ಯಾನಂದಪ್ರದಮಿಂದ್ರವೃಂದಕೃತಕಲ್ಯಾಣಾಸ್ಪದಂ ಕೇವಲ 

ಜ್ಞಾನಂ ಪುಟ್ಟಿದುದಿಂತು ಭವ್ಯತೆ ಜಗಕ್ಕಾಶ್ಚರ್ಯಮಾಯ್ತೀತನಾ ೧೫೨ 


ಪದವಿಭಾಗ-ಅನ್ವಯ-ಅರ್ಥ: ಶ್ರೀನಾರೀಪತಿ ದೀಕ್ಷೆಯ೦ ಕೊಳಲೊಡ೦ 
ಮೋಕ್ಷವನಿತೆಯ ದೀಕ್ಷೆಯನ್ನು ಸ್ವೀಕರಿಸಿದಾಗ, ಬೋಂಕಲ್‌ ಮನಃಪರ್ಯಯಜ್ಞಾನಂ 
ಪುಟ್ಟಿದುದು ೫ ತಕ್ಷಣವೇ ಭರತನಿಗೆ ಮನಃಪರ್ಯಯಜ್ಞಾನವು ಹುಟ್ಟಿತು, ಅಂತು 
ಪುಟ್ಟಿದ ಬಟೆಕ್ಕೆ +  ಅಂತರ್ಮಹೂರ್ತಕ್ಕೆ ೬ ಹಾಗೆ ಹುಟ್ಟದ ನಂತರ 
ಅಂತರ್ಮುಹೂರ್ತದಲ್ಲಿಯೇ, ಭವ್ಯಾನಂದಪ್ರದ೦ + ಇಂದ್ರವೃಂದಕೃತಕಲ್ಯಾಣ + 
ಆಸ್ತದಂ ಕೇವಲಜ್ಞಾನಂ ಪುಟ್ಟಿದದು - ಮಹಾ ಆನಂದದಾಯಕವೂ ಇಂದ್ರನು 
ಮಾಡುವ ಕಲ್ಯಾಣಕ್ಕೆ ಆಸ್ಪವೂ ಆದ ಕೇವಲಜ್ಞಾನವು ಹುಟ್ಟಿತು; ಇಂತು ಈತನ ಆ 
ಭವ್ಯತೆ ಜಗಕ್ಕಾಶ್ಚರ್ಯ೦ * ಆಯ್ತು - ಹೀಗೆ ಭರತನ ಆ ಭವ್ಯತೆಯು ಜಗತ್ತಿಗೆ 
ಅಚ್ಚರಿಯನ್ನು ಹುಟ್ಟಿಸಿತು. 


ಗದ್ಯಾನುಸರಣ: ಮೋಕ್ಷವನಿತೆಯ ದೀಕ್ಷೆಯನ್ನು ಸ್ವೀಕರಿಸಿದ ತಕ್ಷಣವೇ 
ಭರತನಿಗೆ ಮನಃ ಪರ್ಯಯಜ್ಞಾನವು ಹುಟ್ಟಿತು; ಹಾಗೆ ಹುಟ್ಟಿದ ನಂತರ 
ಅ೦ತರ್ಮುಹೂರ್ತದಲ್ಲಿಯೇ ಮಹಾ ಆನಂದದಾಯಕವೂ ಇಂದ್ರನು ಮಾಡುವ 
ಕಲ್ಯಾಣಕ್ಕೆ ಆಸ್ಪದವೂ ಆದ ಕೇವಲಜ್ಞಾನವು ಹುಟ್ಟಿತು; ಹೀಗೆ ಭರತನ ಆ ಭವ್ಯತೆಯು 
ಜಗತ್ತಿಗೆ ಅಚ್ಚರಿಯನ್ನು ಹುಟ್ಟಸಿತು. 


ನರಲೋಕಮೊಂದೆ ಮುಂ ನಿಜ 

ಚರಣಾಬ್ದಕ್ಕೆಗೆ ನೆಗಟ್ಬ ಕೇವಳಬೋಧಂ 

ದೊರೆಕೊಳೆ ಸುರನರಲೋಕಂ 

ಚರಣಾಬ್ದಕ್ಕೆಳಗೆ ಭರತಯತಿಪತಿ ನೆಗಲ್ದಂ ೧೫೩ 


ಪದವಿಭಾಗ-ಅನ್ವಯ-ಅರ್ಥ: ಮುಂ ನರಲೋಕಂ + ಒಂದೆ ಇ ಹಿಂದೆ 
ಮನುಷ್ಯಲೋಕವು ಮಾತ್ರವೇ, ನಿಜಚರಣ + ಅಬ್ಬಕ್ಕೆಜಗೆ ನೆಗಟ್ಟ ಭರತಯತಿಪತಿ - 
ತ ಅಡಿದಾವರೆಗಳಿಗೆಗೆರಗುತ್ತಿದ್ದ ಭರತಯಿತಿಶ್ರೇಷ್ಠನು, ಕೇವಳಬೋಧಂ ದೊರೆಕೊಳೆ 
= ಕೇವಲಜ್ಞಾನ ಉಂಟಾದ ಮೇಲೆ, ಸುರನರಲೋಕಂ ಚರಣಾಬ್ದಕ್ಕೆ*ಎಣಗೆ ನೆಗಟ್ಟಂ § 
ದೇವಲೋಕವೂ ನರಲೋಕದೊಡನೆ ನಮಸ್ಕರಿಸುವಂತಹ ಮಹಿಮುಗೊಳಗಾದ. 


ಗದ್ಯಾನುಸರಣ: ಹಿ೦ದಾದರೆ ಮನುಷ್ಯಲೋಕವು ಮಾತ್ರ ಭರತನ 
ಅಡಿದಾವರೆಗಳಿಗೆ ಎರಗುತ್ತಿತ್ತು ಆದರೆ ಕೇವಲಜ್ಞಾನ ಉಂಟಾಗಿ ಯತಿಪತಿಯಾದ 
ಮೇಲೆ ನರಲೋಕದೊಡನ ದೇವಲೋಕವೂ ನಮಸ್ಕರಿಸುವಂತಹ ಮಹಿಮೆಯು 
ಆತನಿಗುಂಟಾಯಿತು. 


ವ। ಅಂತು ದೇವಮಾನವಪರಿಷತ್ಪರಿವೃತನಾಗಿ ನಾನಾವಿಧ 
ಧರಕ್ಷೇತ್ರಂಗಳೊಳೊಂದೊಂದು ಲಕ್ಕೆ ಪೂರ್ವಂಬರಂ ಧರ್ಮಾಮೃತಾಂಬುಸೇಕದಿಂ 
ವಿನೇಯಜನ ಸಸ್ಯಸಂಪತ್ನರಂಪರೆಯಂ ಮಾಡಿ ಕೈಳಾಸಶೈಲಶಿ ಖರಾಲಂಕಾರನಿರುದ್ದ 


ಯೋಗನುಂ ಅಪಗತಯೋಗಗುಣಸ್ಥಾನನುಂ ಚತುರ್ಥಧ್ಯಾನಾನಳ 
ದಗೃಶೇಷಾಶೇಷಕರ್ಮೇ೦ಧನನುಮಾಗಿ, 

ಪದವಿಭಾಗ-ಅನ್ವಯ-ಅರ್ಥ: ಅಂತು + ದೇವಮಾನವಪರಿಷತ್‌ + 
ಪರಿವೃತನುಂ = ಹೀಗೆ ದೇವತೆಗಳ ಹಾಗೂ ಮಾನವರ ಗುಂಪಿನಿಂದ 


ಸುತ್ತುವರಿಯಲ್ಪಟ್ಟವನೂ, ನಾನಾವಿಧಧರಕ್ರೇತ್ರ೦ಗಳೊಳ್‌ + ಒಂದೊಂದು ಲಕ್ಕೆ 
ಪೂರ್ವಂಬರರಿ = ಅನೇಕ ಧರ್ಮಕ್ಷೇತ್ರಗಳಲ್ಲಿ ಒಂದೊಂದರಲ್ಲಿಯೂ ಒಂದು ಲಕ್ಷ 


ಪೂರ್ವಗಳಷ್ಟು ಕಾಲ, ಧರ್ಮ + ಅಮೃತ + ಅಂಬುಸೇಕದಿಂ ಇ. ತನ್ನ 
ಧರ್ಮಬೋದಧೆಯೆಂಬ ಅಮೃತದ ನೀರನ್ನು ಎರಚುತ್ತ, 
ವಿನೇಯಜನಸಸ್ಯಸಂಪತ್ತರಂಪರೆಯಂ ಮಾಡಿ KN ಭಕ್ತಜನರೆಂಬ ಸಸ್ಯಗಳ 


ಪರಂಪ ರೆಯನ್ನೇ ವೃದ್ಧಿಗೊಳಿಸಿ, ಕೈಳಾಸಶೈಲಶಿಖರ + ಅಲಂಕಾರನಿರುದ್ಧಯೋಗನುಂ 
ಈ ಕೈಲಾಸಪರ್ವತದ ಶಿಖರದ ಅಲಂಕಾರವೆಂಬಂತೆ ನಿರುದ್ಧಯೋಗನಾಗಿ, 
ಅಪಗತಯೋಗಗುಣಸ್ಥಾನನುಂ 3. ಯೋಗಗುಣಸ್ಥಾನವನ್ನು ಕಳಚಿಕೊಂಡು, 
ಚತುರ್ಥಧ್ಯಾನ + ಅನಳ = ಚತುರ್ಥಧ್ಯಾನವೆಂಬ ಬೆಂಕಿಯಲ್ಲಿ, ದಗ್ಗಶೇಷ + 


38 


ಅಶೇಷಕರ್ಮ + ಶಈಂಧನನುಂ + ಆಗಿ ಇ ಅಳಿದುಳಿದ ಕರ್ಮವೆಂಬ ಉರುವಲನ್ನು 
ಸುಟ್ಟು, 


ಗದ್ಯಾನುಸರಣ: ಹೀಗೆ ದೇವತೆಗಳ ಹಾಗೂ ಮಾನವರ ಗುಂಪಿನಿಂದ 
ಸುತ್ತುವರಿಯಲ್ಲಟ್ಟು, ಅನೇಕ ಧರ್ಮಕ್ಷೇತ್ರಗಳಲ್ಲಿ ಒಂದೊಂದರಲ್ಲಿಯೂ ಒಂದು ಲಕ್ಷ 
ಪೂರ್ವಗಳಷ್ಟು ಕಾಲ ತನ್ನ ಧರ್ಮಬೋಧೆಯೆಂಬ ಅಮೃತದ ನೀರನ್ನು ಎರಚುತ್ತ 
ಭಕ್ತಜನರೆಂಬ ಸಸ್ಯಗಳ ಪರಂಪರೆಯನ್ನೇ ವೃದ್ಧಿಗೊಳಿಸಿದ; ಕೊನೆಗೆ, ಕೈಲಾಸಪರ್ವತದ 
ಶಿಖರದ ಅಲಂಕಾರವೆಂಬಂತೆ ನಿರುದ್ಧಯೋಗನಾಗಿ, ಯೋಗಗುಣಸ್ಥಾನವನ್ನು 
ಕಳಚಿಕೊಂಡು, ಚತುರ್ಥಧ್ಯಾನವೆ೦ಬ ಬೆಂಕಿಯಲ್ಲಿ ಅಳಿದುಳಿದ ಕರ್ಮವೆಂಬ 
ಉರುವಲನ್ನೆಲ್ಲ ಸುಟ್ಟು, 


ಪರಮಶ್ರೀಸಂತತಾವಾಸದೊಳಖಿಳಸುಖಸ್ಸಚ್ಛಸಂಪನ್ನತೋಯಾ 

ಕರದೊಳ್‌ ಶಶ್ವದುಣಾಂಭೋರುಹವಿಳಸನವಿಭ್ರಾಜಿಯೊಳ್‌ ಸಿದ್ಧಹ೦ಸೋ 

ತ್ಯರಲೀಲಾರಮ್ಯದೊಳ್‌ ಸಂದಮೃತನಿಳಯನೀರೇಜಿನೀಷಂಡದೊಳ್‌ ಸೌಂ 

ದರಕೇಳೀಹಂಸನಾದಂ ಸುಕವಿಜನಮನೋಮಾನಸೋತ್ತಂಸಹಂಸಂ 
೧೫೪ 


ಪದವಿಭಾಗ-ಅನ್ವಯ-ಅರ್ಥ: ಪರಮಶ್ರೀಸಂತತ + ಆವಾಸ ಸದೊಳ್‌ ಇ 
ಶ್ರೇಷ್ಠಳಾದ ಮೋಕ್ಷಲಕ್ಷ್ಮಿಯ ಮನೆಯೂ, ಅಖಿಳಸುಖಸ್ವಚ್ಛಸಂಪನ್ನತೋಯ + 
ಆಕರದೊಳ್‌ = ಎಲ್ಲ “ಸುಖವೆಂಬ ತಿಳಿನೀರಿನಿಂದ ತುಂಬಿದ ಕೊಳವೂ, ಶಶ್ಚತ್‌ + 
ಗುಣ + ಅಂಭೋರುಹವಿಳಸನವಿಭ್ರಾಜಿಯೊಳ್‌ = ಶಾಶ್ವತಗುಣಗಳೆನ್ನುವ ತಾವರೆಗಳ 
ಸೊಬಗಿನ ನಡುವೆ, ಸಿದ್ಧಹ೦ಸ + ಉತ್ಕರಲೀಲಾರಮ್ಯದೊಳ್‌ = ಸಿದ್ಧರ 
ಸಮೂಹವೆಂಬ ಹಂಸಗಳ ವಿಹಾರ ತಾಣವಾದ ಸರೋವರದಲ್ಲಿ, ಸಂದ + 
ಅಮೃತನಿಳಯನೀರೇಜಿನೀಷಂಡದೊಳ್‌ ವ ತುಂಬಿದ ಅಮೃತಕ್ಕೆ ನೆಲೆವನೆಯಾದ 
ತಾವರೆಗಳಿಂದ ತುಂಬಿದುದೂ ಆದ ಸರೋವರದಲ್ಲಿ, 
ಸುಕವಿಜನಮನೋಮಾನಸೋತ್ತಂಸಹಂಸಂ ವ ಸುಕವಿ ಮನೋಭಾವದವರ 
ಮನಸ್ಸುಗಳೆಂಬ ಸರೋವರದಲ್ಲಿ ವಿಹರಿಸುವ ಹಂಸನಾದ ಭರತನು, 
ಸೌಂದರಕೇಳೀಹ೦ಸನಾದ೦ = ಸುಂದರವಾಗಿ ವಿಹರಿಸುವ ಹಂಸನಾದ. 


ಗದ್ಯಾನುಸರಣ: ಶ್ರೇಷ್ಠಳಾದ ಮೋಕ್ಷಲಕ್ಷ್ಮಿಯ ಮನೆ, ಎಲ್ಲ ಸುಖವೆಂಬ 
ತಿಳಿನೀರಿನಿಂದ ತುಂಬಿದ ಕೊಳ, ಶಾಶ್ವತಗುಣಗಳೆನ್ನುವ ತಾವರೆಗಳ ಸೊಬಗನ್ನು 
ಹೊಂದಿದ ಸಿದ್ಧರ ಸಮೂಹವೆಂಬ ಹಂಸಗಳ ವಿಹಾರ ತಾಣ, ಅಮೃತಕ್ಕೆ 
ನೆಲೆವನೆಯಾದ ತಾವರೆಗಳಿಂದ ತುಂಬಿದ ಸರೋವರದಲ್ಲಿ ಸುಕವಿ ಮನೋಭಾವದವರ 
ಮನಸ್ಸುಗಳೆಂಬ ಸರೋವರದಲ್ಲಿ ವಿಹರಿಸುವ ಹಂಸನಾದ ಭರತನು, ಸುಂದರವಾಗಿ 
ವಿಹರಿಸುವ ಹಂಸನಾದ. 


ಶಕವರ್ಷಮೆಂಟುನೂಳ 
ಕ ಕಡೆಯೊಳಜುವತ್ತಮೂಜು ಸಂದಂದು ಜಗ 
ತ್ಹಕಟಪ್ಸವಸ೦ವತ್ಸರ 


ಖು 


ದ ಕಾರ್ತಿಕಂ ಮುದಮನೀಯೆ ನಂದೀಶ್ವರದೊಳ್‌ ೧೫೫ 


ಪದವಿಭಾಗ-ಅನ್ವಯ-ಅರ್ಥ: ಶಕವರ್ಷಮೆ೦ಟುನೂಜಕ್ಕೆ ಕಡೆಯೊಳ್‌ 
ಶಕವರ್ಷ ಎ೦ಟುನೂರಕ್ಕೆ ಕೊನೆಯಲ್ಲಿ,  ಅಳುವತ್ತಮೂಜು ಸಂದಂದು ಇ. 
ಅರುವತ್ತುಮೂರು ವರ್ಷ ಸಂದಿರುವಾಗ, ಜಗತ್ಪಕಟಪ್ಪವಸಂವತ್ಸರದ ಕಾರ್ತಿಕಂ 
ಮುದಮನ್‌ +೬ ಈಯೆ = ಜಗತ್ತನ್ನು ಬೆಳಗಿಸುತ್ತ ಸಂತಸಗೊಳಿಸುವ ಕಾರ್ತಿಕ 
ಮಾಸದ, ನಂದೀಶ್ವರದೊಳ್‌ = ನ"೦ದೀಶ್ವರದಂದು, 


ಗದ್ಯಾನುಸರಣ: ಶಕವರ್ಷ ಎಂಟುನೂರ ಅರುವತ್ತು ಮೂರನೇ ವರ್ಷದಲ್ಲಿ 
ಜಗತ್ತನ್ನು ಬೆಳಗಿಸುತ್ತ ಸಂತಸಗೊಳಿಸುವ ಕಾರ್ತಿಕ ಮಾಸದ, ನಂದೀಶ್ವರ ಹಬ್ಬದಂದು, 

ಸಿತಪಕ್ಷದ ಪಂಚಮಿ ದಿನ 

ಪತಿವಾರಂ ಶುಭದ ಮೂಲನಕ್ಷತ್ರದೊಳ 

ನ್ವಿತಮಾಗೆ ನೆಗಟ್ಟುದೀ ಮ 

ತ್ಯೃತಿ ಜಗದೊಳ್‌ ಪುದಿದು ಸಾಗರಾಂತಕ್ಷಿತಿಯಂ ೧೫೬ 


ಪದವಿಭಾಗ-ಅನ್ವಯ-ಅರ್ಥ: ಸಿತಪಕ್ಷದ ಪಂಚಮಿ ದಿನಪತಿವಾರ೦ 5 
ಶುಕ್ಲಪಕ್ಷದ ಪಂಚಮಿ ಭಾನುವಾರ, ಶುಭದ ಮೂಲನಕ್ಷತ್ರದೊಳ್‌ + ಆನ್ವಿತಂ + ಆಗೆ 
= ಮಂಗಳಕರವಾಧ ಮೂಲನಕ್ಷತ್ರವು ಸೇರಿರಲು, ಈ ಮತ್‌ + ಕೃತಿ ಜಗದೊಳ್‌ 
ಪುದಿದು - ಈ ನನ್ನ ಕಾವ್ಯವು ಪೂರ್ಣಗೊಂಡು, ಸಾಗರ + ಅಂತಕ್ಷಿತಿಯಂ 
ನೆಗಟ್ಟುದು - ಸಾಗರದ ಅಂಚಿನವರೆಗಿರುವ ಜಗತ್ತಿನಲ್ಲಿ ಪ್ರಸಿದ್ಧಿಗೊಳ್ಳಲು ತಕ್ಕುದಾಗಿ 


ಗದ್ಯಾನುಸರಣ: ಶುಕ್ಷಪಕ್ಷದ ಪಂಚಮಿ ಭಾನುವಾರ ಮಂಗಳಕರವಾದ 
ಮೂಲನಕ್ಷತ್ರವು ಸೇರಿರಲು ಈ ನನ್ನ ಕಾವ್ಯವು ಸಾಗರದ ಅಂಚಿನವರೆಗಿರುವ ಜಗತ್ತಿನಲ್ಲಿ 


[ವಿಶೇಷ ವಿಚಾರ: ಈ ಕನ್ನಡದ ಕಾವ್ಯವು ಸಾಗರದಂಚಿನವರೆಗಿನ ಜಗತ್ತಿನಲ್ಲಿ 
ಸಿದ್ದಿಗೊಳ್ಳಲು ತಕ್ಕುದಾಗಿ ರಚಿತವಾಯಿತು ಎಂಬುದನ್ನು ನಾವು ಸರಿಯಾಗಿ 
ರ್ಥಮಾಡಿಕೊಳ್ಳಬೇಕು: ಅದಕ್ಕೆ ಎರಡು ಅರ್ಥಗಳನ್ನು ಊಹಿಸಬಹುದು: ಒಂದು, 
ಅದು ಕನ್ನಡ ಜಗತ್ತು ಎರಡನೆಯದಾಗಿ, ಆ ಕಾಲದ ಕನ್ನಡನಾಡು ಸ್ಥೂಲವಾಗಿ 
ಭರತಖಂಡದ ದಕ್ಷಿಣದ ಮೂರು ಸಾಗರಗಳ ಅಂಚಿನವರೆಗೂ ಹಬ್ಬಿರುವಂಥದು ಎಂಬ 


ಕಲ್ಪನೆ ಈ ಮಾತಿನಲ್ಲಿದೆ.] 


ತ್ರಿದಶಸ್ತುತ್ಯಮಿದಾದಿದೇವಚರಿತಂ ಕರ್ಣಾಮೃತಸ್ಯಂದಿಯ 

ಕೈದು ಭವ್ಯಾವಳಿಗೆಂದು ಪೇಟಿಸೆ ಬುಧರ್‌ ಸ್ವರ್ಗಾಪವರ್ಗಕ್ಕಮಾ 

ಸ್ಪದಮಪ್ಪಾದಿಪುರಾಣವಸ್ತುಕೃತಿಯಂ ಪೇಟ್ದಂ ಬೆಡಂಗಪ್ಪ ಮಾ 

ರ್ಗದೊಳಂ ದೇಸಿಯೊಳಂ ಪೊದಳ್ಜೆಸೆವಿನೆಗಂ ಸಂಸಾರಸಾರೋದಯಂ 
೧೫೭ 


ಡ್‌್‌ 
ಲ 
ಅ 


39 


ಪದವಿಭಾಗ-ಅನ್ವಯ-ಅರ್ಥ: ಇದು ತ್ರಿದಶಸ್ತುತ್ಯಂ ಆದಿದೇವಚರಿತ೦ ಇ. 
ಇದು ದೇವತೆಗಳಿಂದ ಸ್ತುತ್ಕನಾದ ಆದಿದೇವನ ಚರಿತೆ, ಇದು ಭವ್ಯಾವಳಿಗೆ ಕರ್ಣ + 
ಅಮೃತಸ್ಯಂದಿಯಕ್ಕೆ = ಇದು  ಭವ್ಯಜನಸಮೂಹದ ಕಿವಿಗಳಿಗೆ ಅಮೃತವನ್ನು 
ಸುರಿಯಲಿ, ಎಂದು ಬುಧರ್‌ ಪೇಟೆಸೆ - ಎಂದು ಪಂಡಿತರು ಹೇಳಿಸಲು, ಸ್ಪರ್ಗ + 
ಅಪವರ್ಗಕ್ಕಂ + ಆಸ್ಪದಂ + ಅಪ್ಪ + ಆದಿಪುರಾಣವಸ್ತುಕೃತಿಯಂ = ಸ್ಪರ್ಗ ಮತ್ತು 
ಮೋಕ್ಷಗಳಿಗೆ ಕಾರಣವಾಗುವಂತಹ ಆದಿಪುರಾಣ ೫ ವಸ್ತುಕಕೃತಿಯನ್ನು, 
ಬೆಡಂಗಪ್ಪ ಮಾರ್ಗದೊಳಂ ದೇಸಿಯೊಳ೦ ಪೊದಳ್ಳು = ಸೊಗಸಾದ ಮಾರ್ಗ ಮತ್ತು 
ದೇಸಿಯಿ೦ದೊಡಗೂಡಿ, ಎಸೆವಿನೆಗಂ ಸಂಸಾರಸಾರೋದಯಂ ಪೇಟ್ಬಿ೦ ೫ 
ಶೋಭಿಸುವಂತೆ ಸಂಸಾರಸಾರೋದಯನಾದ ಪಂಪನು ಹೇಳಿದ. 


ಗದ್ಯಾನುಸರಣ: ಇದು ದೇವತೆಗಳಿಂದ ಸ್ತುತ್ಯನಾದ ಆದಿದೇವನ ಚರಿತೆ, 
ಭವ್ಯಜನಸಮೂಹದ ಕಿವಿಗಳಿಗೆ ಅಮೃತವನ್ನು ಸುರಿಯಲಿ ಎಂದು ಪಂಡಿತರು 
ಹೇಳಿಸಲು, ಸ್ಪರ್ಗ ಮತ್ತು ಮೋಕ್ಷಗಳಿಗೆ ಕಾರಣವಾಗುವಂತಹ ಆದಿಪುರಾಣ ಎಂಬ 
ವಸ್ತುಕೃತಿಯನ್ನು ಸೊಗಸಾದ ಮಾರ್ಗ ಮತ್ತು ದೇಸಿಯಿಂದೊಡಗೂಡಿ ಶೋಭಿಸುವಂತೆ 
ಸಂಸಾರಸಾರೋದಯನಾದ ಪಂಪನು ಹೇಳಿದ. 


[ವಿಶೇಷ ವಿಚಾರ: ತನ್ನ ಕಾವ್ಯವನ್ನು ಪಂಪನು "ವಸ್ತುಕೃತಿ' ಎಂದು 
ಕರೆದುಕೊಳ್ಳುತ್ತಿದ್ದಾನೆ. ಇದು ವಸ್ತುಕಕಾವ್ಯ ಎಂಬುದು ಮೇಲುನೋಟಕ್ಕೇ 
ಹೊಳೆಯುವಥದು; ಆದರೆ ಎಲ್‌. ಬಸವರಾಜು ಅವರು ಈ ಶಬ್ಧಕ್ಕೆ “ತಾತ್ವಿಕ ಗ್ರಂಥ' 
ಎ೦ಬ ಅರ್ಥವನ್ನು ನೀಡುತ್ತಾರೆ. ಮತ್ತೊಂದು ಅಂಶ: ತನ್ನ ಆದಿಪುರಾಣದಲ್ಲಿ ಮಾರ್ಗ 
ಮತ್ತು ದೇಸಿಗಳೆರಡು "ಪೊಗಳ್ಳು ಎಸೆವಿನೆಗಂ' ಇದೆ ಎನ್ನುತ್ತಿದ್ದಾನೆ ಕವಿ. ಇದು 
ಮಾರ್ಗಕಾವ್ಯವೇನೋ ಸರಿ, ಆದರೆ ದೇಸಿ ಹೇಗೆ? ಪ್ರಾಯಶಃ (ಭವ್ಯ)ಜನರೆಲ್ಲರ 
ಜೀವಿತಧ್ಯೇಯವನ್ನಿದು ಬಿಂಬಿಸುತ್ತಿದೆ, ಆದ್ದರಿಂದ ದೇಸಿ ಎನ್ನುತ್ತಿರಬಹುದೇ?] 


ರಸಭಾವೋಪೇತಧರ್ಮಾಮೃತರಸಮಯದೊಳ್‌ ಘೋರಸಂಸಾರನಾನಾ 
ವ್ಯಸನವ್ರುಚ್ಛಿತ್ತಿಯೊಳ್‌ ಧಾರ್ಮಿಕಜನಜನಿತಾನಂದಸಂದೋಹವಿದ್ಯಾ 

ರಸದೊಳ್‌ ಸಂಸಾರಸಾರೋದಯವಿರಚಿತದೊಳ್‌ ವಾಗ್ಧಧೂಮುದ್ರೆಯೊಳ್‌ ಮು 
ದಿಸಿ ನಿಂದತ್ತಾದಿತೀರ್ಥೇಶ್ವರನ ಚರಿತದೊಳ್‌ ವಾಕ್ಯಮಾಣಿಕ್ಯಕೋಶಂ ೧೫೮ 


ಪದವಿಭಾಗ-ಅನ್ವಯ-ಅರ್ಥ: ರಸಭಾವ + ಉಪೇತ ಇ ರಸಭಾವಗಳಿಂದ 
ಕೂಡಿ, ಧರ್ಮ + ಅಮೃತರಸಮಯದೊಳ್‌ ಹ ಧರ್ಮವೆಂಬ 
ಅಮೃತರಸವನ್ನೊಳಗೊಂಡು, ಘೋರಸ ೦ಸಾರ ನಾನಾ ವ್ಯಸನವ್ಯಚ್ಛಿತ್ತಿಯೊಳ್‌ = 
ಭೀಕರವಾದ ಐಹಿಕತೆಯನ್ನು ನಾಶಪಡಿಸುತ್ತ, ಧಾರ್ಮಿಕಜನಜನಿತ + 
ಆನ೦ದಸಂದೋಹವಿದ್ಯಾರಸದೊಳ್‌ = ಧರ್ಮಭಾವನೆಯ "ಜನರಲ್ಲಿ ಹುಟ್ಟಿದ 
ಆನಂದಾಧಿಕ್ಯದ ವಿದ್ಯಾರಸದಿಂದ ಕೂಡಿ, ಸಂಸಾರಸಾರೋದಯವಿರಚಿತದೊಳ್‌ ಎ 
ಸಂಸಾರಸಾರೋದಯನಾದ ಪಂಪನಿಂದ ರಚಿತವಾದ, ಆದಿತೀರ್ಥೇಶ್ಚರನ 
ಚರಿತದೊಳ್‌ ೬ ಮೊದಲ ತೀರ್ಥಂಕರನ ಈ ಚರಿತೆಯಲ್ಲಿ, ವಾಗ್ಧಧೂಮುದ್ರೆಯೊಳ್‌ ವ 


ವಾಗ್ದೇವಿಯ ಒಪ್ಪಿಗೆಯ ಮುದ್ರೆಯಿಂದ, ವಾಕ್ಯಮಾಣಿಕ್ಕಕೋಶಂ ಮುದ್ರಿಸಿ ನಿಂದತ್ತು ವ 
ವಾಕ್ಯಗಳೆಂಬ ಮಾಣಿಕ್ಯಗಳ ಕೋಶವು ಮುದ್ರೆಯನ್ನು ಪಡೆದು ನಿಂತಿದೆ. 


ಗದ್ಯಾನುಸರಣ: ರಸಭಾವಗಳಿಂದ ಕೂಡಿ, ಧರ್ಮವೆಂಬ 
ಅಮೃತರಸವನ್ನೊಳಗೊಂಡು, ಭೀಕರವಾದ ಐಹಿಕತೆಯನ್ನು ನಾಶಪಡಿಸಿ, 
ಧರ್ಮಭಾವನೆಯ ಜನರಲ್ಲಿ ಹುಟ್ಟಿದ ಆನಂದಾಧಿಕ್ಕದ ವಿದ್ಯಾರಸದಿಂದ ಕೂಡಿ, 
ಸಂಸಾರಸಾರೋದಯನಾದ ಪಂಪನಿಂದ ರಚಿತವಾದ ಮೊದಲ ತೀರ್ಥಂಕರನ ಈ 
ಚರಿತೆಯಲ್ಲಿ ವಾಕ್ಕಗಳೆಂಬ ಮಾಣಿಕ್ಯಗಳ ಕೋಶವು ವಾಗ್ದೇವಿಯ ಒಪ್ಪಿಗೆಯ 
ಮುದ್ರೆಯನ್ನು ಪಡೆದು ನಿಂತಿದೆ. 


ಇದು ದೇವೇಂದ್ರಮುನೀಂದ್ರವಂದ್ಯಪರಮಜಿನೇಂದ್ರಮುಖಚಂದ್ರ 
ವಾಕ್ಚಂದ್ರಿಕಾಪ್ರಸರಪ್ರಸಾದೋದೀರ್ಣ ಸೂಕ್ತಿಕಲ್ಲೋಲಮಾಲಾಕೀರ್ಣ 
ಕವಿತಾಗುಣಾರ್ಣವಪ್ರಣೀತಮಪ್ಪಾದಿಪುರಾಣಂ 


ಪದವಿಭಾಗ-ಅನ್ವಯ-ಅರ್ಥ: ಇದು ದೇವೇಂದಮುನೀಂದವಂದ್ಯ - ಇದು 


ಇಂದ್ರರಿಂದಲೂ ಮುನಿಶ್ರೇಷ್ಠರಿದಲೂ ವಂದಿತನಾದ, ಪರಮಜಿನೇಂದ್ರ ಎ ಆದಿ 
ತೀರ್ಥಂಕರನ, ಮುಖಚಂದ್ರ ೬ ಮುಖಚಂದದ', ವಾಕ್‌ ಚಂದ್ರಿಕಾ - ಮಾತುಗಳೆಂಬ 
ಬೆಳುದಿಂಗಳ, ಪ್ರಸರ ೬ ಧಾರೆಯ, ಪ್ರಸಾದ ೬ ಕೃಪೆಯಿಂದ, ಉದೀರ್ಣ ೫ 


ಹೆಚ್ಚಳವಾದ, ಸೂಕ್ತಿಕಲ್ಲೋಲಮಾಲಾ = ಸುಂದರ ಮಾತುಗಳೆಂಬ ಅಲೆಗಳಿಂದ, 
ಆಕೀರ್ಣ = ತುಂಬಿದ, ಕವಿತಾ ಗುಣಾರ್ಣವ ಇ ಕಾವ್ಯಸಾಗರನೆನಿಸಿದ ಪಂಪನಿಂದ, 
ಪ್ರಣೀತಂ ಅಪ್ಪ ಆದಿಪುರಾಣ೦ ವ ರಚಿತವಾದ ಆದಿಪುರಾಣವೆಂಬ ಹೆಸರಿನ ಕಾವ್ಯ 


ಗದ್ಯಾನುಸರಣ: ಇದು ದೇವೇಂದಮುನಿಂದರಿಂದ ವಂದಿತನಾದ ಆದಿಜಿನನ 
ಮುಖಚಂದವು ಸೂಸುವ ಉಪದೇಶದ ಮಾತುಗಳೆಂಬ ಬೆಳುದಿಂಗಳ ಧಾರೆಯಿಂದ 
ಉಬ್ಬುವ ಅಲೆಗಳಿಂದ ತುಂಬಿದ ಕವಿತಾಸಾಗರನಾದ ಪಂಪನಿಂದ ರಚಿತವಾದ 
ಆದಿಪುರಾಣ ಕಾವ್ಯ 


-೦೦೦೦೦- 


1. 


10 


